Accredited by NAAC ‘A’ Grade 
University with potential for Excellence 


ಪಿಎಚ್‌.ಡಿ. ಪದವಿಗಾಗಿ ಕರ್ನಾಟಕ ವಿಶ್ವವಿದ್ಯಾಲಯದ ಡಾ.ಆರ್‌.ಸಿ. ಹಿರೇಮಠ 
ಕನ್ನಡ ಅಧ್ಯಯನ ಪೀಠಕ್ಕೆ ಸಾದರಪಡಿಸಿದ ಸಂಶೋಧನ ಮಹಾಪ್ರಬಂಧ 


ಸಂಶೋಧಕರು 
ಸಂತೋಷ ಸಂಗಯ್ಯ ಹಿರೇಮಠ 
ಎಂ.ಎ. ಎಂ.ಫಿಲ್‌. 
ಡಾ.ಆರ್‌.ಸಿ.ಹಿರೇಮಠ ಕನ್ನಡ ಅಧ್ಯಯನ ಪೀಠ 
ಕ.ವಿ.ವಿ. ಧಾರವಾಡ 


ಮಾರ್ಗದರ್ಶಕರು 
ಡಾ. ಎನ್‌.ವಾಯ್‌. ಮಟ್ಟಿಹಾಳ 


ಎಂ.ಎ. ಪಿಎಚ್‌.ಡಿ. 
ಪ್ರಾಧ್ಯಾಪಕರು 
ಡಾ.ಆರ್‌.ಸಿ.ಹಿರೇಮಠ ಕನ್ನಡ ಅಧ್ಯಯನ ಪೀಠ 
ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ 


ಡಾ.ಆರ್‌.ಸಿ.ಹಿರೇಮಠ ಕನ್ನಡ ಅಧ್ಯಯನ ಪೀಠ 
ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ-೦೩ 


೨೦೨೦ 


ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ 
ಡಾ.ಆರ್‌.ಸಿ. ಹಿರೇಮಠ ಕನ್ನಡ ಅಧ್ಯಯನ ಪೀಠ 


ಸಂತೋಷ ಸಂಗಯ್ಯ ಹಿರೇಮಠ ಆದ ನಾನು ಕರ್ನಾಟಕ ವಿಶ್ವವಿದ್ಯಾಲಯದ 
ಡಾ.ಆರ್‌.ಸ. ಹಿರೇಮಠ ಕನ್ನಡ ಅಧ್ಯಯನ ಪೀಠದಲ್ಲಿ ಪ್ರಾಧ್ಯಾಪಕರಾದ ಡಾ. ಎನ್‌.ವಾಯ್‌. 
ಮಟ್ಟಿಹಾಳ ಅವರ ಮಾರ್ಗದರ್ಶನದಲ್ಲಿ "ವಿಜಯನಗರ ಪೂರ್ವದ ಶಾಸನಕವಿಗಳು' ಎಂಬ 
ಮಹಾಪ್ರಬಂಧವನ್ನು ಪಿಎಚ್‌.ಡಿ. ಪದವಿಯ ಅವಶ್ಯಕತೆಗಾಗಿ ಕರ್ನಾಟಕ ವಿಶ್ವವಿದ್ಯಾಲಯದ 
ಡಾ.ಆರ್‌.ಸ. ಹಿರೇಮಠ ಕನ್ನಡ ಅಧ್ಯಯನ ಪೀಠಕ್ಕೆ ಸಲ್ಲಿಸಲೆಂದು ಸಿದ್ದಪಡಿಸಲಾಗಿದೆ. ಘು 
ಮಹಾಪ್ರಬಂಧದ ವಿಷಯವನ್ನು ಇದರ ಭಾಗವನ್ನು ಈ ಮೊದಲು ಯಾವುದೇ ಪದವಿಯ 


ಉದ್ದೇಶಕ್ಕಾಗಿ ಬಳೆಸಿಕೊಂಡಿಲ್ಲವೆಂದು ಘೋಷಿಸುತ್ತೇನೆ. 


ಸ್ಥಳ: ಧಾರವಾಡ ಸಂತೋಷ ಸಂಗಯ್ಯ ಹಿರೇಮಠ 
ದಿನಾಂಕ: ಸಂಶೋಧನಾ ವಿದ್ಯಾರ್ಥಿ 
ಡಾ.ಆರ್‌.ಸಿ.ಹಿರೇಮಠ ಕನ್ನಡ ಅಧ್ಯಯನ ಪೀಠ 
ಕ.ವಿ.ವಿ. ಧಾರವಾಡ 


ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ 
ಡಾ.ಆರ್‌.ಸ. ಹಿರೇಮಠ ಕನ್ನಡ ಅಧ್ಯಯನ ಪೀಠ 


ಸಂತೋಷ ಸಂಗಯ್ಯ ಹಿರೇಮಠ ಅವರು "ವಿಜಯನಗರ ಪೂರ್ವದ ಶಾಸನಕವಿಗಳು' 
ಎಂಬ ಶೀರ್ಷಿಕೆಯ ಕುರಿತು ಸಿದ್ದಪಡಿಸಿದ ಮಹಾಪ್ರಬಂಧವು ಮೂಲ ಸಂಶೋಧನ 
ಕೃತಿಯಾಗಿದೆ. ಶ್ರೀಯುತರು ನನ್ನ ಮಾರ್ಗದರ್ಶನದಲ್ಲಿ ಡಾ.ಆರ್‌.ಸಿ. ಹಿರೇಮಠ ಕನ್ನಡ 
ಅಧ್ಯಯನ ಪೀಠದಲ್ಲಿ ಸಂಶೋಧನೆ ಕೈಗೊಂಡು ಪೂರ್ಣಗೊಳಿಸಿದ್ದಾರೆ. ಪ್ರಸ್ತುತ 
ಮಹಾಪ್ರಬಂಧವು ಸಂಶೋಧಕರ ಸ್ವಂತ ಅಧ್ಯಯನದ ಮೇಲೆ ರೂಪುಗೊಂಡಿದ್ದು ಈ 
ಮಹಾಪ್ರಬಂಧದ ವಿಷಯವು ಇಡಿಯಾಗಿ ಅಲ್ಲವೇ ಬಿಡಿಯಾಗಿ ಎಲ್ಲಿಯೂ 
ಪ್ರಕಟಗೊಂಡಿಲ್ಲವೆಂದು ಈ ಮೂಲಕ ಪ್ರಮಾಣೀಕರಿಸುತ್ತೇನೆ. 


ಸ್ಥಳ: ಧಾರವಾಡ ಡಾ. ಎನ್‌.ವಾಯ್‌. ಮಟ್ಟಿಹಾಳ 
ದಿನಾಂಕ: ಪ್ರಾಧ್ಯಾಪಕರು 
ಡಾ.ಆರ್‌.ಸಿ. ಹಿರೇಮಠ ಕನ್ನಡ ಅಧ್ಯಯನ ಪೀಠ 
ಕ.ವಿ.ವಿ. ಧಾರವಾಡ 


ನಿವೇದನೆ 


ಕರ್ನಾಟಕ ವಿಶ್ವವಿದ್ಯಾಲಯದ ಡಾ.ಆರ್‌.ಸ. ಹಿರೇಮಠ ಕನ್ನಡ ಅಧ್ಯಯನ ಪೀಠದಲ್ಲಿ 
"ವಿಜಯನಗರ ಪೂರ್ವದ ಶಾಸನಕವಿಗಳು' ಎಂಬ ವಿಷಯ ಕುರಿತು ಪಿಎಚ್‌.ಡಿ. ಅಧ್ಯಯನ 
ಮಾಡಲು ಅವಕಾಶ ಕಲ್ಪಿಸಿಕೊಟ್ಟ ಕುಲಪತಿಗಳಿಗೆ, ಕುಲಸಚಿವರುಗಳಿಗೆ, ಅಧ್ಯಯನ ಪೀಠದ 
ಅಧ್ಯಕ್ಷ ರಿಗೆ ಹಾಗೂ ನನ್ನ ವಿದ್ಯಾಗುರುವೃಂದಕ್ಕೆ ನನ್ನ ಅನಂತ ಕೃತಜ್ಞತೆಗಳು. 


ನನ್ನ ಸಂಶೋಧನೆಗೆ ಅಭಯಹಸ್ತ ನೀಡಿ ನನಗೆ ಸಹಾಯಕ ಪ್ರಾಧ್ಯಾಪಕ ಹುದ್ದೆಯನ್ನು 
ಕರುಣಿಸಿದ ಮುಂಡರಗಿಯ ಶ್ರೀ ಜಗದ್ದುರು ನಾಡೋಜ ಡಾ. ಅನ್ನದಾನೀಶ್ಪರ 
ಮಹಾಶಿವಯೋಗಿಗಳಿಗೆ ಅನಂತ ನಮನಗಳು. ಹಾಗೂ ಶ್ರೀಮಠದ ಉತ್ತಾರಾಧಿಕಾರಿಗಳಾದ ಶ್ರೀ 
ಮ.ನಿ.ಪ್ರ ಜಗದ್ದುರು ಡಾ.ಮಲ್ಲಿಕಾರ್ಜುನ ಮಹಾಸ್ಟಾಮಿಗಳು ಇವರಿಗೂ ನನ್ನ ಸಾಷ್ಟಾಂಗ 


ಪ್ರಣಾಮಗಳು. 


ನನ್ನ ಸಂಶೋಧನ ಆಸಕ್ತಿಗೆ ನೀರೆರೆದು ಹೋಷಿಸಿ, ಹೋತಾಹಿಸಿದ ನನ 


ಪ್‌ pl 


ವಿದ್ಯಾಗುರುಗಳು, 
ಪಿಎಚ್‌.ಡಿ. ಮಾರ್ಗದರ್ಶಕರಾದ ಕರುಣಾಮಯಿ, ವಾತ್ತಲ್ಯಮೂರ್ತಿಗಳು, ತಾಯಿಹೃದಯದ 
ಡಾ.ಎನ್‌.ವಾಯ್‌. ಮಟ್ಟಿಹಾಳ ಗುರುಗಳಿಗೆ ನಾನು ಚಿರಯಣಿಯಾಗಿರುವೆನು. ನನಗೆ ಎಂ.ಎ. 


ಎಂ.ಫಿಲ್‌. ಮುಗಿದ ನಂತರ ಪಿಎಚ್‌.ಡಿ. ಅಧ್ಯಯನ ಕೈಗೊಳ್ಳುವ ಸದಿಚ್ಛೆಯನ್ನು ಗುರುಗಳ ಮುಂದೆ 


ನಿವೇದಿಸಿದಾಗ ಅವರು ನನಗೆ ಸಂಶೋಧನ ನಡೆಸಲು ಅವಕಾಶ ನೀಡಿದರು. ಈ ಹಿಂದೆ ಎಂ.ಫಿಲ್‌. 
ಪದವಿಗೆ ಶಾಸನ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿದ್ದ ನನಗೆ ಪಿಎಚ್‌.ಡಿ. ಪದವಿಗೆ "ವಿಜಯನಗರ 
ಪೂರ್ವದ ಶಾಸನಕವಿಗಳು' ಎಂಬ ವಿಷಯವನ್ನು ಡಾ.ಜೆ.ಎಂ. ನಾಗಯ್ಯ ಗುರುಗಳು ಸೂಚಿಸಿದರು. 
ಅದನ್ನೇ ನನ್ನ ಸಂಶೋಧನೆಯ ವಿಷಯವಾಗಿ ಸ್ವೀಕರಿಸಿ ಅಧ್ಯಯನ ನಡೆಸಲು ಗುರುಗಳು ಸೂಕ್ತ 
ಸಲಹೆ-ಸೂಚನೆ ನೀಡಿದರು. ಮತ್ತು ಆಕರಗಳನ್ನು ಒದಗಿಸಿದರು. ಅವರಿಗೂ ತುಂಬಾ 
ಆಭಾರಿಯಾಗಿದ್ದೇನೆ. 


ಅಧ್ಯಯನದ ವಿಷಯದ ಬಗ್ಗೆ ಚರ್ಚೆ ಹಾಗೂ ಸಲಹೆ ಸೂಚನೆ ನೀಡಿದವರಲ್ಲಿ ಹಲವಾರು 
ಮಹನೀಯರ ಸಂದರ್ಶನ ಮಾಡುವ ಸದಾವಕಾಶ ದೊರೆಯಿತು. ಮುಖ್ಯವಾಗಿ ಡಾ.ಶ್ರೀನಿವಾಸ ರಿತ್ತಿ, 
ಡಾ.ಸಿ. ನಾಗಭೂಷಣ, ಡಾ.ಎಂ. ಜೆ. ಮಂಜುನಾಥ, ಡಾ. ಅಶೋಕ ಶೆಟ್ಟರ್‌, ಡಾ. ರಾಜೇಶ್ವರಿ ಸಾಲಿ, 
ಡಾ.ಬಿ.ವ್ಪಿ. ಮಲ್ಲಾಪೂರ, ಡಾ.ಎನ್‌.ಎಸ್‌. ತಾರಾನಾಥ, ಡಾ.ಎಂ. ಚಿದಾನಂದಮೂರ್ತಿಯವರಂಥ 


ಸಂಶೋಧಕರು ಹಾಗೂ ಡಾ. ಕಲ್ಲಯ್ಯ ಹಿರೇಮಠ, ಡಾ.ವೀರಭದ್ರಯ್ಯ ಚಿಕ್ಕ್ಯಾಟೆಮಠ, ಡಾ.ಗಂಗಾಧರ 


ಆರ್‌.ಎಚ್‌. ಸಂಶೋಧನಾಸಕ್ತಿ ಉಳ್ಳವರು ನನ್ನ ಪ್ರಬಂಧ ರೂಪಗೊಳ್ಳುವಲ್ಲಿ ಸೂಕ್ತ ಸಲಹೆ ನೀಡಿ 
ಉಪಕರಿಸಿದ್ದಾರೆ. ಅವರೆಲ್ಲರಿಗೂ ನನ್ನ ಅಭಿನಂದನೆಗಳು. 


ಡಾ.ಪಿ.ಕ. ರಾಶೋಡ ಗುರುಗಳು ನನ್ನ ಸಂಶೋಧನೆಗೆ ಬೇಕಾದ ಪೂರಕ ಆಕರಗಳನ್ನು 
ಒದಗಿಸಿಕೊಟ್ಟಿದ್ದಾರೆ. ಅವರಿಗೂ ನನ್ನ ಕೃತಜ್ಞತೆಗಳು. ಕರ್ನಾಟಕ ವಿಶ್ವವಿದ್ಯಾಲಯದ ಗಂಥಾಲಯ, 
ಕನ್ನಡ ಅಧ್ಯಯನ ಪೀಠದ ಗ್ರಂಥಾಲಯ, ಕೆ.ಆರ್‌.ಐ. ಗ್ರಂಥಾಲಯದ ಸಿಬ್ಬಂದಿ ಸಕಾಲಕ್ಕೆ 


ಸಂಶೋಧನ ಆಕರಗಳನ್ನು ಒದಗಿಸಿಕೊಟ್ಟಿದ್ದಾರೆ. ಅವರಿಗೂ ತುಂಬು ಹೃದಯದ ಅಭಿನಂದನೆಗಳು 


ಸಲ್ಲುತ್ತವೆ. 


ಡಾ. ಆರ್‌.ಸಿ. ಹಿರೇಮಠ ಕನ್ನಡ ಅಧ್ಯಯನ ಪೀಠದ ಅಧ್ಯಕ್ಷರು ಹಾಗೂ ಪ್ರಾಧ್ಯಾಪಕರಾದ 
ಡಾ.ರಾಜೇಂದ್ರ ನಾಯಕ, ಡಾ. ಧನವಂತ ಹಾಜವಗೋಳೆ, ಡಾ.ಟಿ.ಎಂ. ಭಾಸ್ಕರ್‌, ಡಾ.ಕೃಷ್ಣ 
ನಾಯಕ, ಡಾ.ನಿಂಗಪ್ಪ ಮುದೇನೂರು, ಡಾ. ಅನಿತಾ ಗುಡಿ, ಡಾ.ಮಲ್ಲಪ್ಪ ಬಂಡಿ, ಡಾ. ಅನಸೂಯ 
ಕಾಂಬಳೆ, ಜಾನಪದ ವಿಭಾಗದ ಮುಖ್ಯಸ್ಥರಾದ ಡಾ.ವ್ಲಿ.ಎಲ್‌. ಪಾಟೀಲ್‌, ಡಾ.ಅಪ್ಪಣ್ಣ 


ವಗ್ಗರರವರನ್ನು ನೆನೆಯದೆ ಇರಲಾರೆ. 


ನನ್ನ ಸಂಶೋಧನೆಗೆ ಪ್ರೋತ್ಸಾಹಿಸಿದ ಶ್ರೀ ಶಶಿ ಸಾಲಿ, ಇಂಧೂರಧರ ಸಾಲಿ, ವಿಕ್ರಮಾದಿತ್ಯ, 
ವಿಜಯಾದಿತ್ಯ, ಕಟ್ಟಿಮಠ ಗುರುಗಳು ಇವರಿಗೂ ನನ್ನ ನೆನಕೆಗಳು ಸಲ್ಲುತ್ತವೆ. 


ನನ್ನ ಅಧ್ಯಯನ ಹಾಗೂ ಜೀವನಕ್ಕೆ ಬೆಂಗಾವಲಾಗಿ ನಿಂತ ನನ್ನ ತಾಯಿಯವರಾದ ಸಾವಿತ್ರಿ 
ಸಂಗಯ್ಯ ಹಿರೇಮಠ ಹಾಗೂ ನನ್ನ ಸಹೋದರನಾದ ಮಹೇಶ ಹಿರೇಮಠ ಅವರಿಗೂ ನನ್ನ 
ಪ್ರೀತಿಪೂರ್ವಕ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ. ನನ್ನ ಚಿಕ್ಕಮ್ಮ ಗಿರಿಜಾ ಶಂಕರಯ್ಯ ಜಡಿಮಠ, 
ಸಹೋದರರಾದ ಪ್ರದೀಪ, ಗುರುರಾಜ ಅವರಿಗೂ ಹಾಗೂ ಮಾವನವರಾದ ಶಿವಲಿಂಗಯ್ಯ 
ಪಂಚಾಕ್ಷರಯ್ಯ ಹಿರೇಮಠ ಅವರಿಗೂ ನನ್ನ ಅಭಿನಂದನೆಗಳು. ನನ್ನ ಅತ್ತೆ ಮತ್ತು ಮಾವಂದಿರಾದ 
ಶಂಕ್ರಯ್ಯ, ಪ್ರೇಮಾ (ಚೇತನಾ) ಹೊಸಮಠ ಹಾಗೂ ನನ್ನ ಧರ್ಮಪತ್ನಿ ದೀಪಾ ಇವರಿಗೂ ನನ್ನ 
ಕೃತಜ್ಞತೆಗಳು. ಅರ್ಚನಾ, ನಂದಾ, ಗಂಗಾಧರ, ಅಜಾತ, ತನ್ನೀಶ ಇವರನ್ನು ಇಲ್ಲಿ ಸ್ಮರಿಸುತ್ತೇನೆ. ನನ್ನ 
ಸಂಶೋಧನೆಗೆ ಸಹಾಯಕರಾದ ಅಚ್ಚುಕಟ್ಟಾಗಿ ಡಿ.ಟಿ.ಪಿ. ಮಾಡಿದ ರಮೇಶ ಗುರಲಿಂಗಪ್ಪಗೌಡ್ರ 
ಅವರಿಗೂ ಕೃತಜ್ಞತೆಗಳು. 


ಸ್ಥಳ: ಧಾರವಾಡ ಸಂತೋಷ ಸಂಗಯ್ಯ ಹಿರೇಮಠ 
ದಿನಾಂಕ: 


ಅಧ್ಯಾಯ ಶೀರ್ಷಿಕೆ ಹು.ಸಂ. 
ಅಧ್ಯಾಯ-೧: ೧.೧ - ಅಧ್ಯಯನದ ಉದ್ದೇಶ ಮತ್ತು ವ್ಯಾಪ್ತಿ ೧-೨೦೯ 
೧೨ - ಪೂರ್ವ ಅಧ್ಯಯನಗಳ ಸ್ಥೂಲ ಸಮೀಕ್ಷೆ 
೧೩ ಆಕರ ಸಾಮಗಿಗಳು 
೧೪ - ಪ್ರಸ್ತುತ ಅಧ್ಯಯನದ ರೂಪುರೇಷೆಗಳು 
೧೫ - ಶಾಸನದ ಅರ್ಥ, ವ್ಯಾಖ್ಯೆ ಹಾಗೂ ವ್ಯಾಪ್ತಿ 
೧೬ - ಶಾಸನಗಳ ಸಿದ್ದತೆ ಹಾಗೂ ಸಂರಕ್ಷಣೆ 
೧೭ - ಶಾಸನ ಕವಿಗಳು, ಲಿಪಿಕಾರರು, ರೂವಾರಿಗಳು. 
೧೮ - ಶಾಸನಾಧ್ಯಯನದ ಇತಿಹಾಸ 
ಅಧ್ಯಾಯ-೨: ವಿಜಯನಗರ ಪೂರ್ವದ ಶಾಸನ ಕವಿಗಳು ೩೦-೩೯ 


೨.೧: ಕ್ರಿಶ. ೮ನೇ ಶತಮಾನದ ಶಾಸನ ಕವಿಗಳು 


ಅಧ್ಯಾಯ-೩: ಕ್ರಿಶ. ೯ನೇ ಶತಮಾನದ ಶಾಸನ ಕವಿಗಳು ೪೦-೬೬ 
ಅಧ್ಯಾಯ-೪: ಕ್ರಿಶ. ೧೦ನೇ ಶತಮಾನದ ಶಾಸನ ಕವಿಗಳು ೬೭-೧೩೬ 
ಅಧ್ಯಾಯ-೫: ಕ್ರಿಶ. ೧೧ನೇ ಶತಮಾನದ ಶಾಸನ ಕವಿಗಳು ೧೩೭-೨೩೦ 
ಅಧ್ಯಾಯ-೬: ಕ್ರಿಶ. ೧೨ನೇ ಶತಮಾನದ ಶಾಸನ ಕವಿಗಳು ೨೩೨-೨೬೭ 
ಅಧ್ಯಾಯ-೭: ಕ್ರಿಶ. ೧೩ನೇ ಶತಮಾನದ ಶಾಸನ ಕವಿಗಳು ೨೬೮-೨೭೭ 
ಸಮಾರೋಪ ೨೭೮ಿ- ೨೮೪ 
ಪರಾಮರ್ಶನ ಗಂಥಗಳು ೨೮೫-೨೮೮ 


ಅನುಬಂಧ-೧ ೨೮೯-೨೯೫ 


ಅಧ್ಯಾಯ-೧ 


೧ ಅಧ್ಯಯನದ ಉದ್ದೇಶ ಮತ್ತು ವ್ಯಾಪ್ತಿ 


“ಕನ್ನಡ ಶಾಸನ ಪ್ರಪಂಚಕ್ಕೆ ಸಾಹಿತ್ಯ ದೃಷ್ಟಿಯಿಂದ ಭಾರತೀಯ ಮಹತ್ವವನ್ನು 
ದೊರಕಿಸಿಕೊಟ್ಟವರು "ಶಾಸನಕವಿಗಳು', ರಾಜಕೀಯ ಮತ್ತು ಸಾಮಾಜಿಕ ದಾಖಲೆಗಳಾದ 
ಶಾಸನಗಳನ್ನು, ತಮ್ಮ ಪ್ರತಿಭಾಸ್ಪರ್ಶದಿಂದ ಸಾಹಿತ್ಯವನ್ನಾಗಿಸಿದ. ಈ ಕವಿಗಳ ಸಂಖ್ಯೆ 
ಕರ್ನಾಟಕದಲ್ಲಿ ವಿಫುಲವಾಗಿದೆ. ಇವರನ್ನು ಹೊರತುಪಡಿಸಿ ಬರೆದ ಕವಿಚರಿತೆ ಯಾವ ಕಾಲಕ್ಕೂ 
ಅಪೂರ್ಣ” ಎಂದು ಡಾ.ಎಂ.ಎಂ. ಕಲಬುರ್ಗಿಯವರು ಅಭಿಪ್ರಾಯಪಟ್ಟಿದ್ದಾರೆ. ಇದು ಸತ್ಯವೂ 
ಹೌದು ಏಕೆಂದರೆ ಶಾಸನ ಕವಿಗಳನ್ನು ಕುರಿತು ಒಂದು ವ್ಯವಸ್ಥಿತ ಚರಿತ್ರೆಯನ್ನು 


ಬರೆಯದಿರುವುದು, ಇಂದಿಗೂ ಒಂದು ಕೊರತೆಯಾಗಿಯೇ ಉಳಿದಿದೆ. 


ನಮ್ಮ ನಾಡಿನ ಸುಮಾರು ೨೫೦೦೦ ಶಾಸನಗಳನ್ನು ಬರೆದಿರುವ ಇವರು ತಮ್ಮ ಹೆಸರು 
ಹೇಳಿಕೊಂಡುದು ಕೆಲವು ಶಾಸನಗಳಲ್ಲಿ ಮಾತ್ರ. ಅದೂ ಶಾಸನದ ಶೀರ ಕೊನೆಯ ಭಾಗದಲ್ಲಿ. 
ಕೆಲವೊಮ್ಮೆ ಆರಂಭದಲ್ಲಿ ಹಾಗೂ ಶಾಸನದ ಮಧ್ಯಭಾಗದಲ್ಲಿಯೂ ಹೇಳಿಕೊಂಡಿದ್ದಾರೆ. 
ಶಾಸನೋಕ್ತ ಕವಿ (ಬೇರೊಬ್ಬ ಶಾಸನ ಕವಿ ಉಲ್ಲೇಖಿಸಿರುತ್ತಾನೆ) ಲಿಪಿಕಾರ, ರೂವಾರಿ (ಓಜ) 
ಇವರ ನಡುವೆ ಇರುವ ವ್ಯತ್ಯಾಸದ ಸೂಕ್ಷ್ಮತೆಗಳನ್ನು ಗಮನಿಸಿ; ಸ್ವತಃ ಶಾಸನ ಕವಿಯಾದವರು 
ತಮ್ಮ ಹೆಸರನ್ನು ತಾವೇ ಬರೆದ ಶಾಸನದಲ್ಲಿ ಗುರುತಿಸಿ; ಅಂಥ ಕವಿಗಳನ್ನು ಮಾತ್ರ ಪ್ರಸ್ತುತ 


po) 


ಅಧ್ಯಯನದಲ್ಲಿ ವಿಶ್ಲೇಷಿಸುವುದು ಮುಖ್ಯ ಉದ್ದೇಶವಾಗಿದೆ. 


ಕನ್ನಡದ ಶಾಸನ ಕವಿಗಳು ಬರೆದ ಶಾಸನಗಳು ಕೇವಲ ಚಾರಿತ್ರಿಕ ಬರವಣೆಗೆಗೆ 
ಮೀಸಲಾಗಿದ್ದರೂ ಅವುಗಳ ಸಾಹಿತ್ಯಿಕ ಅಂಶಗಳನ್ನು ಅಲ್ಲಗಳೆಯುವಂತಿಲ್ಲ. ಯಾವುದೇ ಒಂದು 
ಘಟನೆಯ ಶುಷ್ಠ ವಿವರಣೆ ಅವುಗಳ ವಿಷಯವಾಗಿ ಉಳಿಯದೇ; ಅವುಗಳ ವರ್ಣನೆಯಲ್ಲಿ 
ಭಾಷಾಪೌಢಿಮೆಯೂ, ಕಾವ್ಯಮಯ ವಿವೇಚನೆಯೂ ನಡೆದಿರುವುದನ್ನು ಗಮನಿಸಬೇಕಾಗಿದೆ. 
ಕಲಾತ್ಮಕ ದೃಷ್ಟಿ ಭಾಷಾಶೈಲಿ, ಕಥನಕ್ರಮ, ನಿರೂಪಣೆಯ ರೀತಿ, ವರ್ಣನೆಯ ಸೊಬಗು 
ರಸಾರ್ದತೆಗಳಿಂದ ಕೂಡಿವೆ. ಅಂಥ ರಸಗಟ್ಟಿಗಳನ್ನು ಶಾಸನ ಕವಿಗಳ ಪುಟ್ಟ ಕಾವ್ಯಗಳಂತಿರುವ 
ಶಾಸನಗಳಿಂದ ಶೋಧಿಸಿ ವಿಶ್ಲೇಷಿಸುವುದೇ ನಮ್ಮ ಸಂಶೋಧನೆಯ ಉದ್ದೇಶವಾಗಿದೆ. 


ಕಾವ್ಯಾಂಶರಹಿತವಾದ ಶಾಸನಗಳನ್ನು ವರ್ಜಿಸಿ ಉಳಿದುವನ್ನೆಲ್ಲಾ ನೋಡಿದಾಗ ಶಾಸನ 


ಕವಿಗಳದೇ ಒಂದು ವಿಶಿಷ್ಟ ವರ್ಗವೆಂಬುದು ತಿಳಿದುಬರುತ್ತದೆ. ಅವರು ಯಾರೂ ಪ್ರಥಮ 


೧ 


ವರ್ಗದ ಕವಿಗಳಾಗಿ ತೋರುವುದಿಲ್ಲ. ಕಾರಣ ಶಾಸನಗಳ ಉದ್ದೇಶ ಮಹಾಕಾವ್ಯವನ್ನು 
ಬರೆಯುವುದಲ್ಲ. ದಾಖಲೆಗಳನ್ನು ಬರೆಯುವುದು, ಶಾಸನ ಕವಿಗಳು ಕಾವ್ಯಗಳನ್ನು (ಸಾಹಿತ್ಯ 
ಕಾವ್ಯ) ಬರೆದಿದ್ದರೆ, ಕೆಲವರಾದರೂ ಮಹಾಕವಿಗಳಾಗುತ್ತಿದ್ದರು. ಕೆಲವು ಮಹಾನ್‌ ಕವಿಗಳೂ 
ಶಾಸನಗಳನ್ನು ಬರೆದಿರುವರು. ರನ್ನ, ಜನ್ನ, ಶಾಂತಿನಾಥ, ನಾಗಚಂದ್ರ ಮುಂತಾದವರು ಮೇಲಿನ 
ಮಾತಿಗೆ ಅಪವಾದದಂತಿದ್ದಾರೆ. ಮೊದಲು ವಾಮನ ರೂಪದಲ್ಲಿ ಕಾಣಿಸಿಕೊಂಡ ಶಾಸನ ಸಾಹಿತ್ಯ 
ಹಾಗೂ ಶಾಸನ ಕವಿಗಳು ನಂತರ ವಿರಾಡ್ರೂಪ ದರ್ಶನ ನೀಡುತ್ತಾರೆ. 


ಅಧ್ಯಯನದ ವ್ಯಾಪ್ತಿಯನ್ನು ಕುರಿತು ಹೇಳುವುದಾದರೆ ಆರ್‌.ಎಸ್‌. ಪಂಚಮುಖಿಯವರು 
ಹೇಳಿದಂತೆ ಶತಮಾನ ವಿಭಾಗಕ್ರಮವನ್ನು ಅಧ್ಯಯನಕ್ಕೆ ಅಳವಡಿಸಿಕೊಂಡು, ಅಧ್ಯಯನ 
ಕೈಗೊಳ್ಳಲಾಗುವುದು. ಹಾಗೆ ಗುರುತಿಸುವಾಗಲೂ ಯಾವ ರಾಜಮನೆತನಗಳ ಕಾಲಾವಧಿಯಲ್ಲಿ 
ಸಾಮಂತರ, ದಂಡನಾಯಕರ, ಗಾವುಂಡರ, ಪ್ರಭುಗಳ ಕಾಲಾವಧಿಯಲ್ಲಿ ಈ ಶಾಸನ ಕಾವ್ಯ 
ರಚನೆಗೊಂಡಿತು ಎಂಬುದನ್ನು ಸಾಧಾರವಾಗಿ ಗುರುತಿಸಿ ವಿಶ್ಲೇಷಿಸುವುದಾಗಿದೆ. ನಮ್ಮ 
ಅಧ್ಯಯನದ ವ್ಯಾಪ್ತಿಯು ಕ್ರಿ.ಶ.ಲನೇ ಶತಮಾನದಿಂದ ಆರಂಭಗೊಂಡು ಕ್ರಿಶ.೧೩೩೪ರವರೆಗೆ 
ನಡೆಯುವುದು. ಇದರಿಂದ ನಮ್ಮ ಶೀರ್ಷಿಕೆಯು ಒಳಗೊಂಡ ಕಾಲಮಿತಿಯಲ್ಲಿಯೇ ಕಂಡುಬಂದ 
ಶಾಸನ ಕವಿಗಳನ್ನು ಅನುಲಕ್ಷಿಸಿ, ವಿಜಯನಗರ ಪೂರ್ವದ ಶಾಸನಕವಿಗಳನ್ನು 
ಅಧ್ಯಯನಕ್ಕೊಳಪಡಿಸಿದೆ. ಅಂದರೆ ಕ್ರಿಶ. ೮ನೇ ಶತಮಾನದಿಂದ ಕ್ರಿಶ. ೧೩೩೬ರ ಕಾಲಾವಧಿಯ 
ಮಿತಿಯಲ್ಲಿ ನಮ್ಮ ಅಧ್ಯಯನ ವ್ಯಾಪ್ತಿ ಒಳಗೊಂಡಿದೆ. 


೧.೨: ಹೂರ್ವ ಅಧ್ಯಯನಗಳ ಸ್ಥೂಲ ಸಮೀಕ್ಷೆ 


ಕನ್ನಡದ ಕೆಲವು ಶಾಸನ ಕವಿಗಳ ಕುರಿತಾಗಿ ಈ ಹಿಂದೆ ಹಲವಾರು ವಿದ್ವಾಂಸರು 
ಬಿಡಿಬಿಡಿಯಾದ ಅಧ್ಯಯನ ಕೈಗೊಂಡಿದ್ದಾರೆ. ಆದರೆ ಪಿಎಚ್‌.ಡಿ. ಅಧ್ಯಯನಕ್ಕಾಗಿ ಪ್ರತ್ತೇಕವಾದ 
ಅಧ್ಯಯನಗಳು ನಡೆದಿಲ್ಲ. ಕೇವಲ ಅನುಷಂಗಿಕ ನೆಲೆಯಲ್ಲಿಯೇ, ಸಂಕ್ಷಿಪ್ತ ವಿವರಣೆಯಲ್ಲಿ 
ಪಂರ್ಯಾವಸಾನಗೊಂಡಿವೆ. ವಿಶ್ಲೇಷಣಾತ್ಮಕವಾದ ಅಧ್ಯಯನಗಳು ನಡೆದಿಲ್ಲ. ನಡೆದರೂ ಸೀಮಿತ 
ವ್ಯಾಪ್ತಿ ಪಡೆದಿವೆ. ಕೇವಲ ರೂಪಾತ್ಸಕಶೋಧದ ನೆಲೆಯಲ್ಲಿ ಚರ್ಚೆಗಳಾಗಿವೆ ಹೊರತು; 
ಸಮಗತೆಯೆಡೆಗೆ ಸಾಗಿಲ್ಲ. ಡಾ.ಎಂ.ಎಂ. ಕಲಬುರ್ಗಿಯವರು ಗುರುತಿಸಿರುವಂತೆ ಶ್ರೀ ಆರ್‌. 
ನರಸಿಂಹಾಚಾರ್‌, ಶ್ರೀ ಮೇವುಂಡಿ ಮಲ್ಲಾರಿ ಮುಂತಾದ ವಿದ್ದಾಂಸರು ಈ ಬಗ್ಗೆ ಅಧ್ಯಯನ 


ನಡೆಸಿದ್ದಾರೆ. 


ಆರ್‌. ನರಸಿಂಹಾಚಾರ್‌ ಅವರು "ಕರ್ನಾಟಕ ಕವಿಚರಿತೆ'ಯಲ್ಲಿ ಹಲವು ಶಾಸನಕವಿಗಳ 
ಬಗ್ಗೆ ಚರ್ಚಿಸಿದ್ದಾರೆ. ಟಿ.ಟಿ. ಶರ್ಮ "ಕೆಲವು ಕರ್ನಾಟಕ ಕವಿಗಳ ಚರಿತ್ರೆ' ಹಾಗೂ "ಶಿಲಾಶಾಸನದ 
ಕನ್ನಡ ಕವಿಗಳು'’, ಎಂ. ಮರಿಯಪ್ಪಭಟ್ಟರ "ಕೆಲವು ಕನ್ನಡ ಶಾಸನ ಕವಿಗಳು' ಮತ್ತು 
ಡಾ.ಶ್ರೀನಿವಾಸ ರಿತ್ತಿಯವರ "ಶಿಲಾಶಾಸನಗಳ ಕೆಲವು ಕನ್ನಡ ಕವಿಗಳು”. ಹೀಗೆ ಕೆಲವರು ಶಾಸನ 
ಕವಿಗಳನ್ನು ಕುರಿತು ಬರೆದಿರುವರು. ಇವರಲ್ಲಿ ಶ್ರೀ ಮೇವುಂಡಿ ಮಲ್ಲಾರಿಯವರ "ಕನ್ನಡ ನಾಡಿನ 
ಕೆಲವು ಶಾಸನ ಕವಿಗಳು' ಎಂಬುದು ಗಂಥರೂಪದ ಪ್ರಥಮ ಪ್ರಯತ್ನವಾಗಿದೆ” ಎಂದಿದ್ದಾರೆ. 
ಅದೇರೀತಿಯಾಗಿ ಡಾ.ಎಂ.ಎಂ. ಕಲಬುರ್ಗಿಯವರು ೬೦ ರ ದಶಕದಲ್ಲಿ ನಡೆಸಿದ ಸಂಶೋಧನ 
ಮಹಾಪ್ರಬಂಧ "ಕವಿರಾಜಮಾರ್ಗ ಪರಿಸರದ ಕನ್ನಡ ಸಾಹಿತ್ಯ'ದಲ್ಲಿ ೧೨ ಜನ ಶಾಸನಕವಿಗಳ 
ಬಗ್ಗೆ ಚರ್ಚಿಸಿದ್ದಾರೆ. ಹಾಗೆಯೇ "ಚೇತನ ಯುಗಾಂತರ ಕನ್ನಡ ಸಾಹಿತ್ಯ' ಪ್ರಧಾನ 
ಸಂಪಾದಕರಾದ ಜಿ.ಎಸ್‌.ಭಟ್‌ ಅವರು ಎಂ.ಎಂ. ಕಲಬುರ್ಗಿಯವರ "ಕನ್ನಡ ಶಾಸನ ಸಾಹಿತ್ಯ' 
ಸಂಪಾದಿಸಿದ್ದಾರೆ. ಅದರಲ್ಲಿ "ಶಾಸನ ಕವಿಗಳು' ಎಂಬ ಲೇಖನವು ೧೬೨ ಶಾಸನ ಕವಿಗಳ 
ಹೆಸರುಗಳು ಉಲ್ಲೇಖವಿದೆ. ಇಲ್ಲಿ ವಿಶ್ಲೇಷಣೆಗೆ ಒಳಪಡಿಸಿರುವುದಿಲ್ಲ. ಹಾಗೆಯೇ ಡಾ.ಸದಾನಂದ 
ನಾಯಕ ಅವರು "ಸಾಹಿತ್ಯ ಸಂಶೋಧನೆ ಮತ್ತು ಸಮಾಲೋಚನೆ” ಗಂಥದಲ್ಲಿ ಆನುಷಂಗಿಕವಾಗಿ 
"ಶಾಸನ ಕವಿಗಳ' ಉಲ್ಲೇಖವಿದೆ. ಮೈಸೂರು ವಿಶ್ವವಿದ್ಯಾಲಯದ "ಕನ್ನಡ ಸಾಹಿತ್ಯ ಚರಿತ್ರೆ' 
ಸಂಪುಟ-೩-೪, ೫ ರಲ್ಲಿ ವಿವಿಧ ವಿದ್ವಾಂಸರು ಶಾಸನ ಕವಿಗಳ ಬಗ್ಗೆ ಲೇಖನ ಬರೆದಿದ್ದಾರೆ. 
ಹಾಗೂ ಬೆಂಗಳೂರು ವಿಶ್ವವಿದ್ಯಾಲಯದ "ಸಮಗ್ರ ಕನ್ನಡ ಸಾಹಿತ್ಯ ಚರಿತ್ರೆ' ಸಂಪುಟ-ಷಿರಲ್ಲಿ 
ಜನ್ನನು ರಚಿಸಿದ ಶಾಸನಗಳು ಎಂಬ ಲೇಖನವಿದೆ. ಹು.ಕಾ. ಜಯದೇವ ಬರೆದ "ಶಾಸನ ಮತ್ತು 
ಗದ್ಯ' ಪುಸ್ತಕದಲ್ಲಿ ಶಾಸನ ಕವಿಗಳ ಉಲ್ಲೇಖವಿದೆ. ಡಾ.ವಿ. ಜಯರಾಮ್‌ ಅವರು ರಚಿಸಿದ 
"ಕನ್ನಡ ಶಾಸನ ಸಾಹಿತ್ಯ' ಎಂಬ ಸಂಶೋಧನ ಮಹಾಪ್ರಬಂಧದಲ್ಲಿ ಕೆಲವು ಶಾಸನ ಕವಿಗಳ 
ಉಲ್ಲೇಖವಿದೆ. ಹಾಗೆಯೇ ಡಾ.ಡಿ.ಜಿ. ಹಾಜವಗೋಳ ಅವರ "ಮುಳಗುಂದ ನಾಡು-ಒಂದು 
ಅಧ್ಯಯನ” ಮಹಾಪ್ರಬಂಧದಲ್ಲಿ ಮುಳಗುಂದ ಪರಿಸರದ ಕೆಲವು ಶಾಸನ ಕವಿಗಳ ಬಗ್ಗೆ 
ಚರ್ಚಿಸಿದ್ದಾರೆ. ಡಾ.ಸಿ.ವೀರಣ್ಣ ಅವರು "ಕನ್ನಡ ಸಾಹಿತ್ಯ ಚಾರಿತ್ರಿಕ ಬೆಳವಣಿಗೆ ಸಂ.೧ರಲ್ಲಿ ಶಾಸನ 
ಕವಿಗಳ ಬಗ್ಗೆ ಪ್ರಸ್ತಾಪಿಸಿದ್ದಾರೆ. ಡಾ.ಎಸ್‌.ಎಂ. ಹಿರೇಮಠ ಅವರೂ ಕೂಡಾ ತಮ್ಮ 


[a 


"ಶಾಸನಾಧ್ಯಯನ' ಗ್ರಂಥದಲ್ಲಿ ಶಾಸನಕವಿಗಳ ಬಗ್ಗೆ ಪ್ರಸ್ತಾಪಿಸಿದ್ದಾರೆ. 


ಖಂ A) 


೧.೩: ಆಕರ ಸಾಮಗಿಗಳು 


"ವಿಜಯನಗರ ಪೂರ್ವದ ಶಾಸನ ಕವಿಗಳು' ಎಂಬ ನನ್ನ ಈ ಸಂಶೋಧನ 
ಮಹಾಪ್ರಬಂಧ ರಚನೆಗೆ ಮೈಸೂರು ವಿಶ್ವವಿದ್ಯಾಲಯದ, ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯ 
ಎಫಿಗ್ರಾಫಿಯಾ ಕರ್ನಾಟಿಕಾ ಶಾಸನ ಸಂಪುಟಗಳು, ಬಿ.ಎಲ್‌. ರೈಸ್‌ ಅವರ ಹನ್ನೆರಡು 
ಎಫಿಗ್ರಾಫಿಯಾ ಕರ್ನಾಟಿಕಾ ಶಾಸನ ಸಂಪುಟಗಳು, ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಶಾಸನ 
ಸಂಪುಟಗಳು, ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದ ಕರ್ನಾಟಕ ಇನ್ನಕ್ರಿಪಷನ್‌ 


ಸಂಪುಟಗಳನ್ನು ಬಳಸಿಕೊಳ್ಳಲಾಗುವುದು. 


ಭಾರತ ಸರ್ಕಾರದ ಶಾಸನ ಇಲಾಖೆಯಿಂದ ಪ್ರಕಟವಾಗುತ್ತಿರುವ ಸೌಥ್‌ ಇಂಡಿಯನ್‌ 
ಇನ್ನಕ್ತಪಷನ್‌ ಸಂಪುಟಗಳನ್ನು ಬಳಸಿಕೊಳ್ಳಲಾಗುವುದು. ಎಪಿಗ್ರಾಫಿಯಾ ಇಂಡಿಕಾ ಸಂಪುಟಗಳು, 
ಕರ್ನಾಟಕದ ಶಾಸನಗಳಲ್ಲದೆ ಕರ್ನಾಟಕದ ಹೊರಗಡೆ ಅಂದರೆ ಆಂಧ್ರಪ್ರದೇಶದ, 
ತಮಿಳುನಾಡಿನ, ಮಹಾರಾಷ್ಟದ ಮುಂತಾದ ರಾಜ್ಯಗಳಲ್ಲಿ ದೊರೆತಿರುವ ಕನ್ನಡ ಶಾಸನಗಳನ್ನು 
ಬಳಸಿಕೊಳ್ಳಲಾಗುವುದು. ಅದೇ ರೀತಿ ಇತಿಹಾಸ ದರ್ಶನ, ಸಾಧನೆ. ಪ್ರಬುದ್ಧ ಕರ್ನಾಟಕ, 
ಜಯಕರ್ನಾಟಕ, ಕನ್ನಡನುಡಿ, ಕನ್ನಡ ಸಾಹಿತ್ಯ ಪರಿಷತ್ತತ್ರಿಕೆ, ಶಾಸನ ಅಧ್ಯಯನ ಮುಂತಾದ 
ನಿಯತಕಾಲಿಕೆಗಳಲ್ಲಿ ಪ್ರಕಟವಾಗಿರುವ ಶಾಸನಗಳನ್ನು ಪೂರಕ ಹಾಗೂ ಅನುಷಂಗಿಕ 
ಆಕರಗಳನ್ನಾಗಿ ವಿವಿಧ ಸಂಶೋಧನ ಲೇಖನಗಳಿಂದ ಬಳಸಿಕೊಳ್ಳಲಾಗುವುದು ಪ್ರಬಂಧದ 
ಕೊನೆಗೆ ಆಕರಗಂಥಗಳು ಹಾಗೂ ಶಾಸನ ಸಂಪುಟಗಳು, ಪೂರಕ ಆಕರಗಳು, ಆನುಷಂಗಿಕ 
ಆಕರಗಳ ಪಟ್ಟಿ ನೀಡಲಾಗುವುದು. 


೧.೪: ಪ್ರಸ್ತುತ ಅಧ್ಯಯನದ ರೂಪುರೇಷೆಗಳು 


ಪ್ರಸ್ತುತ ಅಧ್ಯಯನದಲ್ಲಿ ಕ್ರಿ.ಶ. ೮ನೇ ಶತಮಾನದಿಂದ ಕ್ರಿ.ಶ.೧೩೩೪ ರವರೆಗಿನ ಶಾಸನ 
ಕವಿಗಳ ಶಾಸನ ಕಾವ್ಯಗಳನ್ನು ಗುರುತಿಸಿ ಸಮಗ್ರವಾಗಿ ವಿಶ್ಲೇಷಣೆ ಮಾಡಲಾಗುವುದು. ಅಂದರೆ 
"ವಿಜಯನಗರ ಪೂರ್ವದ ಶಾಸನಕವಿಗಳು' ಎಂಬ ಶಿರ್ಷಿಕೆಯಂತೆ ಕ್ರಿಶ.೧೩ಷಿ೭ಕ್ಕಿಂತ 
ಪೂರ್ವದಲ್ಲಿ ಕಂಡುಬರುವ ಶಾಸನ ಕವಿಗಳ ವಿಶ್ಲೇಷಣೆಗೊಳಪಡಿಸಲಾಗುವುದು. ಈ 
ಮಹಾಪ್ರಬಂಧದಲ್ಲಿ ಅಧ್ಯಾಯ ೧.೧ರಲ್ಲಿ ಅಧ್ಯಯನದ ಉದ್ದೇಶ ಮತ್ತು ವ್ಯಾಪ್ತಿಯನ್ನು ಕುರಿತು 
ಚರ್ಚಿಸಲಾಗಿದೆ. ೧.೨ರಲ್ಲಿ "ಪೂರ್ವ ಅಧ್ಯಯನದ ಸ್ಥೂಲ ಸಮೀಕ್ಷೆ'ಯನ್ನು ಕೈಗೊಳ್ಳಲಾಗುವುದು. 
೧.೩ರಲ್ಲಿ ಅಧ್ಯಯನಕ್ಕೆ ಬಳಸಿಕೊಳ್ಳಬಹುದಾದ ಆಕರಸಾಮಗಿಗಳನ್ನು ಹೆಸರಿಸಲಾಗುವುದು. 


೪ 


೧.೪ರಲ್ಲಿ ಪ್ರಸ್ತುತ ಅಧ್ಯಯನದ ರೂಪುರೇಷೆಗಳನ್ನು ಚರ್ಚಿಸಲಾಗುವುದು. ೧.೫ರಲ್ಲಿ ಶಾಸನದ 


— 


ಅರ್ಥ, ವ್ಯಾಖ್ಯೆ ಹಾಗೂ ವ್ಯಾಪ್ತಿಯನ್ನು ಕುರಿತು ಚರ್ಚಿಸಲಾಗುವುದು. ೧.೬ ರಲ್ಲಿ ಶಾಸನಗಳ 
ಸಿದ್ದತೆ ಹಾಗೂ ಸಂರಕ್ಷಣೆ ಕುರಿತು ಚರ್ಚಿಸಲಾಗುವುದು. ೧.೭ರಲ್ಲಿ ಶಾಸನ ಕವಿಗಳು, 
ಲಿಪಿಕಾರರು, ರೂವಾರಿಗಳನ್ನು ಗುರುತಿಸುವ ಬಗೆಯನ್ನು ವಿಶ್ಲೇಷಿಸಲಾಗುವುದು. ೧.೮ರಲ್ಲಿ 
ಶಾಸನಾಧ್ಯಯನದ ಇತಿಹಾಸವನ್ನು ಕುರಿತು ವಿವೇಚನೆಗೊಳಪಡಿಸಲಾಗುವುದು. ಅಧ್ಯಾಯ ೨ರಲ್ಲಿ 
"ವಿಜಯನಗರ ಪೂರ್ವದ ಶಾಸನಕವಿಗಳು' ಎಂಬ ಶೀರ್ಷಿಕೆಯಡಿಯಲ್ಲಿ ೨.೧ರಲ್ಲಿ ಆನೇ 


ಶತಮಾನದ ಶಾಸನಕವಿಗಳ ಬಗ್ಗೆ ವಿಶ್ಲೇಷಿಸಲಾಗುವುದು. 


ಕ್ರಿಶ.೮ನೇ ಶತಮಾನದ ಕಾಲಾವಧಿಯಲ್ಲಿ ಕ್ರಿ ಶ.೮ನೇ ಶತಮಾನದ ಅಚಲನ್‌ 
ಶಾಸನಕವಿಯಿಂದ ಆರಂಭಗೊಂಡು ಕ್ರಿ.ಶ.ಲಿ೦ರ ನಾಮಯ್ಯ ಶಾಸನ ಕವಿಯವರೆಗೆ ೬ ಜನ 
ಶಾಸನಕವಿಗಳ ಬಗ್ಗೆ ವಿಶ್ಲೇಷಣೆಗೊಳಪಡಿಸಲಾಗುವುದು. ಅಧ್ಯಾಯ ರಲ್ಲಿ ಕ್ರಿರ್ಶನೇ 
ಶತಮಾನದ ದಿವಾಕರನಿಂದ ಆರಂಭಗೊಂಡು ಕ್ರಿ.ಶ.೯೮೦ರವರಗಿನ ಕಮಳಾದಿತ್ಯನವರೆಗೆ ಒಟ್ಟು 
೨೨ ಜನ ಶಾಸನಕವಿಗಳನ್ನು ಕುರಿತು ವಿಶ್ಲೇಷಿಸಲಾಗುವುದು. ಅಧ್ಯಾಯ ೪ರಲ್ಲಿ ಕ್ರಿಶ. ೧೦ನೇ 
ಶತಮಾನದ ಶ್ರೀಕಂಠಪಂಡಿತನಿಂದ ಆರಂಭಗೊಂಡು ಕ್ರಿಶ. ೧೦೦೦ದಿಂದ ರೇಚನ ಎಂಬ 
ಶಾಸನಕವಿಯವರೆಗೆ ಕ್ರಿಶ೧೦೯೯ರವರೆಗಿನ ೬೮ ಜನ ಶಾಸನಕವಿಗಳ ವಿಶ್ಲೇಷಣೆಗೆ 
ಒಳಪಡಿಸಲಾಗುವುದು. ಅಧ್ಯಾಯ ೫ರಲ್ಲಿ ಕ್ರಿಶ. ೧೧ನೇ ಶತಮಾನದ ಶಾಸನಕವಿಗಳು ಎಂಬ 
ಅಧ್ಯಾಯದಲ್ಲಿ ಕ್ರಿ.ಶ.೧೧೦೦ರ ನಾಗವರ್ಮನಿಂದ ಆರಂಭಗೊಂಡು ಕ್ರಿಶ೧೧೯೬ರವರೆಗಿನ 
ಮಾರಮರಸನವರೆಗೆ ಒಟ್ಟು ೮೮ ಜನ ಶಾಸನ ಕವಿಗಳನ್ನು ವಿಶ್ಲೇಷಣೆಗೊಳಪಡಿಸಲಾಗುವುದು. 
ಅಧ್ಯಾಯ ೬ರಲ್ಲಿ ೧೨ನೇ ಶತಮಾನದ ಶಾಸನಕವಿಗಳು ಎಂಬ ಅಧ್ಯಾಯದಲ್ಲಿ ಕ್ರಿಶ.೧೨೦೦ 
ಆರಂಭಗೊಂಡು ಕ್ರಿಶ. ೧೦೯೯ರವರೆಗಿನ ಬೊಮ್ಮಣವರೆಗಿನ ಒಟ್ಟು ೩೪ ಜನ ಶಾಸನಕವಿಗಳ 
ಬಗ್ಗೆ ವಿಶ್ಲೇಷಿಸಲಾಗುವುದು. ಅಧ್ಯಾಯ ೭ರಲ್ಲಿ ೧೩ನೇ ಶತಮಾನದ ಶಾಸನ ಕವಿಗಳು ಎಂಬ 
ಅಧ್ಯಾಯದಲ್ಲಿ ಕ್ರಿಶ. ೧೩೦೦ರ ಜಿನಯ್ಮನಿಂದ ಆರಂಭಗೊಂಡು ಕ್ರಿಶ. ೧೩೩೪ರ ರಾಮಂಣ 
ಎಂಬ ಶಾಸನ ಕವಿಯವರೆಗೆ ಒಟ್ಟು ೧೦ ಜನ ಶಾಸನ ಕವಿಗಳ ಬಗ್ಗೆ ವಿವೇಚಿಸಲಾಗುವುದು. 
ಒಟ್ಟು ಕ್ರಿ.ಶ.೮ನೇ ಶತಮಾನದಿಂದ ಕ್ರಿಶ.೧೩೩೪ರವರೆಗೆ ಒಟ್ಟು ೨೨೮ ಜನ ಶಾಸನಕವಿಗಳ ಬಗ್ಗೆ 
ವಿಶ್ಲೇಷಣೆಗೆ ಒಳಪಡಿಸಲಾಗುವುದು. ಪ್ರಬಂಧದ ಕೊನೆಗೆ ಸಮಾರೋಪ ಹಾಗೂ ಅನುಬಂಧದಲ್ಲಿ 
ಆಕರಗಂಥಗಳನ್ನು ನೀಡಲಾಗುವುದು. 


೧.೫: ಶಾಸನದ ಅರ್ಥ, ವ್ಯಾಖ್ಯೆ ಹಾಗೂ ವ್ಯಾಪ್ತಿ 
ಶಾಸನದ ಅರ್ಥ: 


"ಶಾಸ್‌' ಎಂಬ ಧಾತುವಿನಿಂದ "ಶಾಸನ' ಎಂಬ ಪದ ರೂಪುಗೊಂಡಿದ್ದು ಅದಕ್ಕೆ 
ಅಜ್ಞಾಪಿಸು. ರಕ್ಷಿಸು, ನಿಯಂತ್ರಿಸು ಎಂಬ ಅರ್ಥವಿದೆ. ಶಾಸನಗಳು ಮೂಲತಃ ದಾನ 
ಸಂಬಂಧವಾದ ರಾಜಾಜ್ಞೆಗಳಾಗಿದ್ದವು. ಈ ಅರ್ಥದಲ್ಲಿ ಶಾಸನಗಳೆಂದರೆ ದಾನ ಶಾಸನಗಳೇ. 


ಆದರೆ ಕಾಲಾನುಕ್ರಮದಲ್ಲಿ ಇವು ವಿಶಾಲ ನೆಲೆಯಲ್ಲಿ ರೂಪುಪಡೆಯುತ್ತಾ ಸಾಗಿರುವುದು ವಿಶೇಷ. 


ಶಾಸನಕ್ಕೆ ಸಮಾನಾರ್ಥವಾಗಿ ಬಳಕೆಯಾಗುತ್ತಿರುವ ಆಂಗ್ಲ ಶಬ್ದ “Inscription’ ಇದಕ್ಕೆ 
‘Epigraph’ oಬ ಪದಪ್ರಯೋಗವೂ ಇದೆ. ಇದರಿಂದಲೇ “Epigraphy ಎಂಬ ಶಬ್ದ 
ಬಳಕೆಯಲ್ಲಿದೆ. Inscription’ ಎಂಬ ಪದವು "Inser1be ಎಂಬ ಲ್ಯಾಟಿನ್‌ ಭಾಷೆಯ 
ಪದದಿಂದ ಬಂದಿದ್ದು ಮೇಲೆ ತಿಳಿಸಿದಂತೆ ಬರೆ ಎಂಬ ಅರ್ಥವನ್ನು ಹೊಂದಿದೆ. ಹಾಗೆಯೇ 
Epigraphy” ow ಪದವು "ಅ (ಮೇಲೆ) ಮತ್ತು "ಠr೩phi’ (ಬರೆ. ಸಂಕೇತ) 
ಎಂಬೆರೆಡು ಗೀಕ್‌ ಪದಗಳಿಂದ ಹುಟ್ಟಿಕೊಂಡಿದೆ. "್ವpigraphy' ಪದವನ್ನು "ಬರಹಗಳ 


ಅಧ್ಯಯನಶಾಸ್ತ' ಎಂಬರ್ಥದಲ್ಲಿ ಬಳಸಲಾಗುತ್ತದೆ. 


“Inscription” ಎ೦ದರೆ ಬಹುಕಾಲ ನಿಲ್ಲಬಲ್ಲ, ಶಾಶ್ವತವಾಗಿ ಉಳಿಯಬಲ್ಲ, ವಸ್ತುಗಳ 
ಮೇಲೆ ಕೊರೆಯಲ್ಲಟ್ಟ ಬರಹ. ಕಲ್ಲು, ತಾಮ್ರ, ಬೆಳ್ಳಿ ಮೊದಲಾದವುಗಳ ಮೇಲೆ ಕೊರೆಯಲ್ಲಟ್ಟ 
ಬರಹಗಳು ಶಾಸನಗಳು." 


“ಭಾರತೀಯರು ಶಾಸನ ಎಂಬ ಪದಕ್ಕೆ ವಿಶಾಲ ಅರ್ಥವನ್ನು ನೀಡುವುದರ ಸಲುವಾಗಿ 
ಅವುಗಳ ಆಂತರಿಕ ವಿಷಯವನ್ನು ಗಮನದಲ್ಲಿರಿಸಿಕೊಂಡು ವ್ಯಾಖ್ಯಾನಿಸಿದರು. ಹೀಗಾಗಿ 
ಶಾಸನವೆಂಬುದು ಆಜ್ಜೆ ಪ್ರಜೆಗಳೆಲ್ಲರೂ ಪಾಲಿಸಬೇಕಾದ ಒಂದು ಸಂಹಿತೆ ಸಂವಿಧಾನ. ನೀತಿ 
ನಿಯಮಗಳನ್ನು ಉಲ್ಲಂಘಿಸಿದರೆ ಶಿಕ್ಷೆಗೆ ಗುರಿಯಾಗುತ್ತಿರೆಂಬ ಎಚ್ಚರಿಕೆಯ ನೀತಿಸಂಹಿತೆಗಳು 
ಎಂಬ ಅರ್ಥ ಪಡೆದುಕೊಂಡಿತು. ಅಶೋಕನು ತಾನು ಹಾಕಿದ ಶಾಸನಗಳನ್ನು "ಧರ್ಮಲಿಪಿ' 


ಗಳೆಂದು ಕರೆದುಕೊಂಡಿದ್ದಾನೆ. ಅಂದರೆ “Inscr1be ಎಂಬುದರಿಂದ ಹೊರಟ ಕೆತ್ತು ಕೂರೆ, 


ಕಂಡರಿಸು ಎಂಬ ಅರ್ಥಕ್ಕಿಂತ ಭಿನ್ನವಾಗಿ ಆಡಳಿತ, ಪ್ರಭುತ್ವ, ಆಜ್ಜೆ ಅಪ್ಪಣೆ, ಕಾನೂನು, ಕಟ್ಟಳೆ, 


ಎಧಿ, ನಿಗಹ, ಹಿಡಿತ, ಶಿಕ್ಷೆ ದಂಡನೆ, ಶಾಸ್ತಿ, ಒಪ್ಪಂದ ಮತ್ತು ಕರಾರು ಎಂಬ ವ್ಯಾಪಕ 
ಅರ್ಥವನ್ನು ಶಾಸನ ಪಡೆದುಕೊಂಡಿದೆ.” 


ರಾಜನ ಸಹಿ, ಮುದ್ರೆ, ದಿನಾಂಕದೊಂದಿಗೆ ಅಧಿಕೃತವಾಗಿ ಹೊರಟ ಶಾಸನಗಳು ಶಿಲೆ, 
ತಾಮ್ರ, ಕಬ್ಬಿಣ ಇತ್ಯಾದಿ ಮಾಧ್ಯಮಗಳಲ್ಲಿ ಬರೆದಿರುವ ರಾಜಾಜ್ಜೆಗಳಾಗಿದ್ದಂತೆ, ರಾಜರಲ್ಲದವರು 
ಕುರಿತು ಬರೆಯಿಸಿದಾಗಲೂ ಅವು ಶಾಸನಗಳೆಂದು ಕರೆಯಿಸಿಕೊಂಡವು. ವೀರರ, 
ಮಹಾಸತಿಯರ, ಸನ್ಯಾಸಿಗಳ ಮರಣ ವೃತ್ತಾಂತವನ್ನು ಉಲ್ಲೇಖಿಸುವ ವೀರಗಲ್ಲು, ಮಾಸ್ತಿಕಲ್ಲು 
ನಿಸಿಧಿ ಕಲ್ಲುಗಳು ಸಹ ಶಾಸನದ ಪರಂಪರೆಗೆ ಸೇರಿದವು. ಇವುಗಳನ್ನು ಹೊರತುಪಡಿಸಿ ಶುದ್ಧ 
ಕಾವ್ಯ, ನಾಟಕ, ವ್ಯಾಕರಣ, ಸಂಗೀತ ಮುಂತಾದ ಯಾವ ಪ್ರಕಾರವೇ ಆಗಲಿ ಶಿಲೆಯ ಮೇಲಿದ್ದರೆ 
ಅದು ಸಹ ಶಾಸನವೆಂಬ ಹೆಸರನ್ನು ಪಡೆಯಿತು. 


ಹೀಗೆ ರಾಜಪ್ರಭುತ್ವದ ಪರಿಸರದಲ್ಲಿ ಬೆಳೆದುಬಂದ ಶಾಸನಗಳು ದಂಡನೆ, ಶಿಕ್ಷೆ, ಕರಾರು, 
ಕಟ್ಟಳೆ ಎಂಬ ಸಂಕುಚಿತ ಅರ್ಥದಿಂದ ಹೊರಬಂದು ಅಂದಂದಿನ ಜೀವನ ಪದ್ಧತಿಯನ್ನು 
ಕಾಯ್ದಿಟ್ಟುಕೊಂಡು ಬಂದ ದಾಖಲೆಗಳೆಂಬ ವಿಶಾಲಾರ್ಥವನ್ನು ಪಡೆದುಕೊಂಡವು.” 


ವ್ಯಾಖ್ಯೆ: 
ಶಾಸನಗಳನ್ನು ಕುರಿತು ಅನೇಕ ವಿದ್ಧಾಂಸರು ಹಲವಾರು ಬಗೆಯ ವ್ಯಾಖ್ಯಾನಗಳನ್ನು 


ನೀಡಿದ್ದಾರೆ. 


೧. ಶಾಸನ (ಎಂಬ ಪದ) ರಾಜರ ಆಜ್ಞೆಗಳನ್ನು ತಿಳಿಸುವ ಬರಹವನ್ನು ಹೇಳುತ್ತದೆ. 
“ಕೌಟಿಲ್ಯ ಅರ್ಥಶಾಸ್ತ್ರ”. 

2. Document insised on some hard or permanent material in the form 
of letters or other conventional signs for the purpose of conveying 
some information or preserving a record. They are, therefore to be 
distinguished on the one hand from manuscripts or documents 
written on papyrus, parchment, paper or other more or less smooth 


surfaces by means of a brush, reed or pen and some coloured fluid. 
[ತಾಳಗರಿ, ಭೂರ್ಜಪತ್ರ, ಕಾಗದ ಮುಂತಾದವುಗಳ ಮೇಲೆ ಕಂಡುಬರುವ ಬರಹಗಳನ್ನು 


ಬಿಟ್ಟು ಬಹುಕಾಲ ಉಳಿಯುವ ಸಾಮಗಿಯ ಮೇಲೆ ಕೆತ್ತಿರುವ ಬರಹಗಳನ್ನು 
ಶಾಸನಗಳೆಂದು ಸ್ಥೂಲವಾಗಿ ಕರೆಯಬಹುದು]. 

The inscription are notification, very frequently of an official 
character, and generally more or less of a public nature, which 
recite facts, simple or complex with or without dates and were 


intended to be lasting record of the matters to which they refer. 
[ಶಾಸನಗಳು ಬಹು ಸಂದರ್ಭದಲ್ಲಿ ಅಧಿಕೃತ ಲಕ್ಷಣವುಳ್ಳ ಸಾಧಾರಣವಾಗಿ ಹೆಚ್ಚು 


ಕಡಿಮೆ ಸಾರ್ವಜನಿಕ ಸ್ಪರೂಪವುಳ್ಳ ಸರಳವಾದ ಅಥವಾ ಇಲ್ಲದಿರುವ ಮತ್ತು ತಾವು 
ಪ್ರಸ್ತಾಪಿಸುವ ವಿಷಯಗಳ ಬಗ್ಗೆ ಶಾಶ್ವತವಾದ ದಾಖಲೆಗಳಾಗಬೇಕೆಂದು ಉದ್ದಿಷ್ಠವಾದ 
ಪ್ರಕಟನೆಗಳು] —J.F. Fleet. 
Inscription literally means any writing engraved on some object. 
[ಶಾಸನವೆಂದರೆ ಯಾವುದಾದರೊಂದು ಪದಾರ್ಥದ ಮೇಲೆ ಕೊರೆದ ಯಾವುದೇ 
ಬರಹವೆಂದು ಅಕ್ಷರಶಃ ಅರ್ಥವಾಗುತ್ತದೆ.] 

- ಡಿ.ಸಿ. ಸರ್ಕಾರ್‌ 
ಶಾಸನ ಕಲ್ಲು ಅಥವಾ ತಾಮ್ರ ಮುಂತಾದ ಲೋಹಗಳ ಮೇಲೆ ಬರೆದ ದಾಖಲೆ 

-ಶ್ರೀನಿವಾಸ ರಿತ್ತಿ 


ಶಾಸನಗಳು ಸಾಹಿತ್ಯದ ತಲಕಾವೇರಿ 
— ಎಂ.ಜೆದಾನಂದಮೂರ್ತಿ 


"ಶಾಸನ' ಎಂಬ ಶಬ್ದಕ್ಕೆ ನಾನಾರ್ಥಗಳಿರುವವಾದರೂ ಈ ದಾಖಲೆಗಳ ಸಂದರ್ಭದಲ್ಲಿ 
ಅದಕ್ಕೆ "ರಾಜಾಜ್ಞೆ' ಎಂಬ ವಿಶಿಷ್ಟಾರ್ಥ ಅನ್ವಯವಾಗುತ್ತದೆ. ಇದನ್ನು ಬರೆಯಿಸಿದವರು 
ಕೂಡ ಆಗೀಗ ಇವನ್ನು "ಶಾಸನ'ವೆಂದೇ ಹೆಸರಿಸಿದ್ದಾರೆ. ಇದಲ್ಲದೆ ಲಿಪಿ, ಧರ್ಮಲಿಪಿ, 
ಲೇಖ, ಶಿಲಾಲೇಖ, ಕಲ್ಲರಹ, ತಾಮಪಟ್ಟಕ್‌, ತಾಮಪಟ ತಾಮಶಾಸನ ಇತ್ಯಾದಿ 
ನಾಮಾಂತರಗಳೂ ಶಾಸನಗಳಿಗೆ ಉಂಟು. 

- ಎಂ.ಬಿ. ನೇಗಿನಹಾಳ 
ಶಾಸನವೆಂದರೆ ರಾಜಾಜ್ಞೆ, ರಾಜನು ತಾನು ಅಥವಾ ಬೇರೆ ರಾಜರು ಕೊಟ್ಟ ದತ್ತಿಯನ್ನು 
ಯಾರೂ ನಾಶಮಾಡಬಾರದು. ಅದನ್ನು ತನ್ನ ಕೆಳಗಿನ ಅಧಿಕಾರಿಗಳು ನಡೆಸಿಕೊಂಡು 


ಹೋಗಬೇಕು ಎಂದು ಈ ಆಜ್ಞೆ ವಧಿಸುತ್ತಿದ್ದನು. ಇದನ್ನು ಜನರಿಗೆ ತಿಳಿಯಪಡಿಸಲು 
ಹಾಸುಗಲ್ಲುಗಳ ಮೇಲೆ ಅಥವಾ ತಾಮಪಟ್ಟಿಕೆಗಳ ಮೇಲೆ ಬರೆಯಿಸುತ್ತಿದ್ದನು. 


— ಎ.ಎಂ. ಅಣ್ಣಿಗೇರಿ, ಮೇವುಂಡಿ ಮಲ್ಲಾರಿ 


೯. ಶಾಸನಗಳು ಕರ್ನಾಟಕದ ಪ್ರಾಚೀನ ಸಂಸ್ಕೃಶಿಯ ಮೂಕಸಾಕ್ಷಿಗಳು. 


— ಆರ್‌.ಸಿ. ಹಿರೇಮಠ, ಎಂ.ಎಂ. ಕಲಬುರ್ಗಿ. 
೧೦. ಶಾಸನಗಳು ಆಯಾ ಕಾಲದಲ್ಲಿ ಬರೆದವುಗಳಾಗಿದ್ದು ಲಿಪಿಕಾರರು ಕಾಲಕಾಲಕ್ಕೆ ಮಾಡುವ 
ತಿದ್ದುಪಡಿಯ ದೋಷವಿಲ್ಲದೆ ಅನೂಚಾನವಾಗಿ ಬಂದ ಮೂಲಸಾಮಗಿಗಳಾಗಿವೆ. 


-ಎ.ಎಂ.ಅಣ್ಣಿಗೇರಿ, ಆರ್‌.ಶೇಷಶಾಸ್ತಿ, 
೧೧. ಶಾಸನಗಳು ಒಂದು ಪ್ರದೇಶದ ಪ್ರಾಚೀನ ಇತಿಹಾಸವನ್ನು ಸಂಸ್ಥ ಫಿಯನ್ನು ತಿಳಿಸುವಲ್ಲಿ 
ಮೂಕಸಾಕ್ಷಿಗಳಾಗಿ ನಿಂತಿವೆ. 
- ಜೆ.ಎಂ.ನಾಗಯ್ಯ 
೧೨. ಶಾಸನಗಳು ಪ್ರಮುಖವಾಗಿ ಒಂದು ಕಾಲದಲ್ಲಿ ನಡೆದ ವ್ಯವಹಾರಗಳ ಲಿಖಿತ 
ದಾಖಲೆಗಳು, ನಾಡಿನ ರಾಜಕೀಯ, ಸಾಂಸ್ಕೃತಿಕ, ಸಾಮಾಜಿಕ, ಆರ್ಥಿಕ, ಧಾರ್ಮಿಕ 
ಅಂಶಗಳನ್ನು ಅರ್ಥಮಾಡಿಕೊಳ್ಳುವ ಮೂಲಸಾಮಗಿಗಳಾಗಿವೆ. 


-ಸಿ. ನಾಗಭೂಷಣ. 


ಈ ಮೇಲ್ವಾಣಿಸಿದ ವಿವಿಧ ವ್ಯಾಖ್ಯೆಗಳನ್ನು ಗಮನಿಸಿದಾಗ ಶಾಸನಗಳ ಎರಡು 
ಬಹುಮುಖ್ಯ ಲಕ್ಷಣಗಳು ಎದ್ದು ತೋರುತ್ತವೆ. ಮೊದಲನೆಯದಾಗಿ ಶಾಸನಗಳು ಬರೆದವುಗಳಲ್ಲ; 
ಕೊರೆದವು. ಗಟ್ಟಿಪದಾರ್ಥಗಳ ಮೇಲೆ ಕೆತ್ತಿದುವೆ ಹೊರತು; ತಾಳಗರಿ ಭೂರ್ಜಪತ್ರ, ಕಾಗದ 
ಮೊದಲಾದವುಗಳ ಮೇಲೆ ಕೊರೆದವುಗಳಲ್ಲ. ಎರಡನೆಯದಾಗಿ ಜೆ.ಎಫ್‌. ಫ್ಲೀಟ್‌ ಅವರು 
ಹೇಳುವಂತೆ ಶಾಸನಗಳು ವಿಶೇಷತಃ ಸಾರ್ವಜನಿಕ ಸ್ವರೂಪವುಳ್ಳವು. ಸಾರ್ವತಿಕ ಅವಗಾಹನೆಗಾಗಿ 
ಉದ್ದಿಷ್ಠವಾದವೇ ವಿನಃ; ಖಾಸಗಿ ವಸ್ತುಗಳಲ್ಲ. ಶಾಸನ ಮೂಲಾರ್ಥ ಮತ್ತು ಅದರ ಆಧುನಿಕ 
ವ್ಯಾಪ್ತಿ ಏನೇ ಇರಲಿ, ಈ ಎರಡೂ ಲಕ್ಷಣಗಳು ಮಾತ್ರ ಶಾಸನಗಳಲ್ಲಿ ಸಾರಭೂತವಾಗಿ 
ನಿಲ್ಲುವಂಥವು.* 


ಲೀ 
ಖಕ್ಯಿಲ: 


ಕ್ರಿಶ. ೩ನೇ ಶತಮಾನದ ಅಶೋಕನ ಶಾಸನಗಳೇ ಭಾರತದಲ್ಲಿ ಅತ್ಯಂತ ಪ್ರಾಚೀನ 
ಶಾಸನಗಳು. ಇವನ ಕಾಲದಿಂದಲೇ ಕರ್ನಾಟಕದಲ್ಲಿ ಶಾಸನಗಳ ಚರಿತ್ರೆ ಪ್ರಾರಂಭವಾಗುತ್ತದೆ. 
ಅಶೋಕನ ಶಾಸನಗಳು ಧರ್ಮೋಪದೇಶ ಪರವಾಗಿವೆ. ಹೀಗಾಗಿ ಅವುಗಳನ್ನು 
ಧರ್ಮಲಿಪಿಗಳೆಂದು ಕರೆಯಲಾಗಿದೆ. ದಾನಮಾಡಿ ಪುಣ್ಯ ಕಟ್ಟಿಕೊಳ್ಳಬೇಕೆಂಬ ಬೌದ್ಧರ ಧರ್ಮ 
ಕಟ್ಟಳೆಯಿಂದಾಗಿ ಶಾತವಾಹನರ ಕಾಲದಲ್ಲಿ ಬೌದ್ಧಧರ್ಮದ ದಾನ ಶಾಸನಗಳು ಹೆಚ್ಚಾಗಿ 
ಕಾಣಿಸಿಕೊಂಡವು.” 


ಕರ್ನಾಟಕದಲ್ಲಿ ಕಲ್ಯಾಣ ಚಾಲುಕ್ಕರ ಮಾಂಡಲೀಕರಾದ ಕಲಚೂರಿ, ಯಾದವ, 
ಹೊಯ್ದಳ, ಮುಂದೆ ವಿಜಯನಗರ ಅರಸರ ಕಾಲದಲ್ಲಿ ಅಸಂಖ್ಯಾತ ಶಾಸನಗಳು 
ಹುಟ್ಟಿಕೊಂಡವು. ತದನಂತರ ಮೈಸೂರು ಅರಸರ ಕಾಲದಲ್ಲಿ ಶಾಸನ ಸಂಪತ್ತು 
ಇಳಿಮುಖವಾಗುತ್ತಾ ನಡೆಯಿತು. 


ಕನ್ನಡನಾಡಿನಲ್ಲಿ ಧರ್ಮಶಾಸನಗಳಲ್ಲದೇ, ದಾನದತ್ತಿಗಳು ಲೌಕಿಕ ಹಾಗೂ 
ಪಾರಮಾರ್ಥಿಕ ಪ್ರಯೋಜನಕ್ಕಾಗಿ, ಮಡಿದವರ ಸ್ಮಾರಕವಾಗಿ, ವೀರ, ಮಾಸ್ತಿ, ನಿಷಿಧಿ ಕಲ್ಲುಗಳು 
ರಚನೆಗೊಂಡವು. ಇವುಗಳ ಬೆಳವಣಿಗೆಯನ್ನು ಆರ್‌.ಎಸ್‌. ಪಂಚಮುಖಿಯವರು ಈ ರೀತಿ 
ಗುರುತಿಸಿದ್ದಾರೆ.” 


೧. ಕ್ರಿ. ಶ.ಪೂ.೩ಿನೇ ಶತಮಾನದಿಂದ ಕ್ರಿ.ಶ.೪ನೇ ಶತಮಾನದವರೆಗೆ 
(ಅಶೋಕನ ಕಾಲದಿಂದ ಬನವಾಸಿ ಕದಂಬರ ಉದಯದವರೆಗೆ) 
೨. ಕಿ.ಶ.ಜ೫ನೇ ಶತಮಾನದಿಂದ ಕಿ.ಶ.೧೦ನೇ ಶತಮಾನದವರೆಗೆ 
(ಕದಂಬರಿಂದ ಆರಂಭಿಸಿ-ಕಲ್ಯಾಣ ಚಾಲುಕ್ಕರ ಉದಯದವರೆಗೆ) 
೩. ಕ್ರಿಶ. ೧೧ನೇ ಶತಮಾನದಿಂದ ಕ್ರಿಶ. ೧೩ನೇ ಶತಮಾನದವರೆಗೆ 
(ಕಲ್ಯಾಣ ಚಾಲುಕ್ಯರಿಂದ ವಿಜಯನಗರ ಅರಸೊತ್ತಿಗೆ ಹುಟ್ಟುವವರೆಗೆ) 
೪. ಕ್ರಿಶ೧೫ನೇ ಶತಮಾನದಿಂದ ಕಿ.ಶ.೧೮-೧೯ನೇ ಶತಮಾನದವರೆಗೆ 


(ವಿಜಯನಗರ ಕಾಲದಿಂದ ಮರಾಠಾ ಅರಸರ ಅಳಿಗಾಲದವರೆಗೆ) 


ಹೀಗೆ ಕ್ರಿ.ಶ.ಪೂ. ಜನೇ ಶತಮಾನದಿಂದ ರಚನೆಗೊಂಡ ಶಾಸನಗಳಲ್ಲಿ ಕನ್ನಡದ ಮೊದಲ 
ಶಾಸನವೊಂದು ಖ್ಯಾತಿಯನ್ನು ಪಡೆದುಕೊಂಡಿರುವುದು ಕ್ರಿಶ.೪೫೦ರ ಕದಂಬ ಕಕುತ್ಸ್ತವರ್ಮನ 


೧೦ 


ಹಲ್ಲಿಡಿ ಶಾಸನ ಇಲ್ಲಿಂದ ಕರ್ನಾಟಕದಲ್ಲಿ ಕನ್ನಡ ಶಾಸನಗಳು ಧರ್ಮ, ದತ್ತಿ ವೀರ, ತ್ಯಾಗ 
ಬಲಿದಾನಗಳ ಸಂಬಂಧವಾಗಿ ಎಲ್ಲೆಂದರಲ್ಲಿ ಸೃಷ್ಟಿಯಾದವು. 


ಊ 


“ಕರ್ನಾಟಕದ ಶಾಸನಗಳ ವಿಘುಲತೆಗೆ ಮೊದಲು ಧರ್ಮವೇ ಮೂಲವೆಂದು 
ಧಾರಾಳವಾಗಿ ಹೇಳಬಹುದು. ಆರ್ಯ ಧರ್ಮದ ಅಳಿಗಾಲದ ಚಿನ್ನೆಗಳು ಇಸ್ಲಾಂ ಧರ್ಮದ 
ಪ್ರಸಾರದ ಕಾಲದಲ್ಲಿ ತಲೆದೋರಿದವು. ಮುಸಲ್ಮಾನ ರಾಜರ ಕಾಲದಲ್ಲಿ ಆರ್ಯ (ವೈದಿಕ) 
ಧರ್ಮಕ್ಕೆ ಅವಶ್ಯವಿದ್ದ ಸ್ಫೂರ್ತಿಯುಕ್ತ ಪೋಷಣೆ ಇಲ್ಲದ್ದರಿಂದ ಆಗ ವೈದಿಕ ಧರ್ಮದ 
ದೇವಾಲಯಗಳ ಅಳಿಗಾಲವು ಆರಂಭವಾಯಿತು. ಬ್ರಿಟೀಷರ  ಆಳ್ಗಿಕೆಯಲ್ಲಿ ಅದು 
ಸಂಪೂರ್ಣವಾಗಿ ಕೊನೆಗೊಂಡಿತು. ಈ ರೀತಿಯಾಗಿ ದೇವಾಲಯಗಳ ಉಗಮ, ಬೆಳವಣಿಗೆ 
ಅಳಿಗಾಲಗಳಿಗನುಗುಣವಾಗಿ ಶಾಸನಗಳು ಹುಟ್ಟಿದುವು. ಬೆಳೆದವು ಮತ್ತು ನಷ್ಟವಾದವೆಂದು 
ಹೇಳಬಹುದು. 


೧.೬ ಶಾಸನಗಳ ಸಿದ್ದತೆ ಹಾಗೂ ಸಂರಕ್ಷ ಣೆ 


ಪ್ರಾಚೀನ ಕಾಲದಲ್ಲಿ ಶಾನಸಗಳನು 


್ಸ ಸಿದ್ದಪಡಿಸಲು ಸಾಮಾನ್ಯವಾಗಿ ಕೃತಿಕಾರ, ಲಿಪಿಕಾರ, 


ಹಾಗೂ ಶಿಲ್ಪಿ ಈ ಮೂವರೂ ಪ್ರಮುಖ ಪಾತ್ರವಹಿಸುತ್ತಿದ್ದರು. ಕೃತಿಕಾರ (ಈತ ಒಬ್ಬ 
ಕವಿಯಾಗಿರಬಹುದು) ಶಾಸನದ ಕರಡನ್ನು ತಾಳಪತ್ರ ಅಥವಾ ಭೂರ್ಜಪತ್ರದ ಮೇಲೆ 
ಸಿದ್ದಪಡಿಸುತ್ತಿದ್ದ, ಅದನ್ನು ಲಿಪಿಕಾರ ಅಥವಾ ಕೆಲವು ಸಲ ಕೃತಿಕಾರನೇ ಶಿಲೆಯ ಮೇಲೆ ಅಥವಾ 


ತಾಮಪಟದ ಮೇಲೆ ಬಳಪದಿಂದಲೇ. ಮಸಿಯಿಂದಲೋ ಬಣ್ಣದಿಂದಲೋ ಬರೆಯುತ್ತಿದ್ದ. ಶಿಲ್ಪಿ 
ಅದನ್ನು ಕೊರೆಯುವ ಕೆಲಸ ಮಾಡುತ್ತಿದ್ದ. 


ಪ್ರಾಚೀನ ಭಾರತದಲ್ಲಿ ಶಾಸನಗಳನ್ನು ಹೇಗೆ ಸಿದ್ಧಗೊಳಿಸಬೇಕು ಎಂಬುದನ್ನು ತಿಳಿಸಲು 
ಕ್ಷೇಮೇಂದ್ರ, ವ್ಯಾಸದಾಸನ "ಲೋಕಪ್ರಕಾಶ' "ಲೇಖನಪಂಚಾ "ಲೇಖಪದ್ಧತಿ' ಮೊದಲಾದ ಕೆಲವು 
ಪ್ರಮುಖ ಗ್ರಂಥಗಳಿದ್ದವು. ಅಂದು ಶಾಸನಗಳ ಸಿದ್ದತೆಯಲ್ಲಿ ಕನಿಷ್ಠ ಇಬ್ಬರಾದರೂ ಬೇಕಾಗುತಿತ್ತು. 
ಕೃತಿಕಾರನೇ ಶಾಸನ ಪಾಠವನ್ನು ಶಿಲೆ ಅಥವಾ ತಾಮಪಟದ ಮೇಲೆ ಬರೆದುಕೊಡುತ್ತಿದ್ದುದುಂಟು 
ಅಥವಾ ರೂವಾರಿಯೇ ಲಿಪಿಕಾರನ ಪಾತ್ರವನ್ನು ವಹಿಸುತ್ತಿದ್ದನು. ಕವಿಯ ಶಾಸನ ಪಾಠವನ್ನು 
ಶಿಲೆಯ ಮೇಲೆ ಬರೆದುಕೊಟ್ಟಿರುವುದಕ್ಕೆ ಪ್ರಸಿದ್ದವಾದ ಉದಾಹರಣೆಗೆ "ತಾಳಗುಂದ ಶಾಸನ'. ಈ 
ಶಾಸನದಲ್ಲಿ ಕುಬ್ಬ್ರ ತನ್ನ ಕಾವ್ಯವನ್ನು ಕಲ್ಲಿನ ಮೇಲೆ ಬರೆದನು ಎಂಬುದನ್ನು (ಕುಬ್ಬ 
ಸ್ಪಕಾವ್ಯಮಿದಮಶ್ನತಲೇ ಲಿಲೇಖ) ಸ್ಪಷ್ಟವಾಗಿ ಹೇಳಲಾಗಿದೆ. ಒಟ್ಟಿನಲ್ಲಿ ಶಾಸನ ವಿಷಯವನ್ನು 


೧೧ 


ರಚಿಸುವ ಮತ್ತು ಕೊರೆಯುವ ವ್ಯಕ್ತಿಗಳು ಸಂಪೂರ್ಣವಾಗಿ ಬಿನ್ನ ಬಿನ್ನ ಅವರಿಲ್ಲದೇ ಶಾಸನವೇ 
ಆಗುತ್ತಿರಲಿಲ್ಲ. ಇವರ ನಡುವೆ ಬರುವ ಲಿಪಿಕಾರ ಕೂಡ ಒಂದು ಪ್ರತ್ಯೇಕ ಪ್ರಮುಖ 
ವರ್ಗವಾದರೂ ಅವನು ಉಳಿದ ಇಬ್ಬರಷ್ಟು ಅನಿವಾರ್ಯ ಭಾಗವಾಗಿರಲಿಲ್ಲವೆಂದು ತಿಳಿಸುತ್ತದೆ. 


ಕರ್ತೃ, ಲಿಪಿಕಾರ, ರೂವಾರಿ ಈ ಮೂವರ ಹೆಸರುಗಳನ್ನು ಉಲ್ಲೇಖಿಸುವ ಶಾಸನಗಳು 
ಸಾಕಷ್ಟಿವೆ. ಇದಕ್ಕೆ ಉದಾಹರಣೆಯಾಗಿ ಗದಗ ತಾಲೂಕಿನ ಕುರ್ತಕೋಟಿಯ ಕ್ರಿಶ. ೧೦೮೨ರ 
ಶಿಲಾಶಾಸನವನ್ನು ನೋಡಬಹುದು. ಈ ಶಿಲಾಶಾಸನವನ್ನು ರಚಿಸಿದವನು ನಾಗದೇವ. ಶಿಲೆಯ 
ಮೇಲೆ ಬರೆದವನು ಕುಲಕರಣಿ ಮಾಬಲಾರ್ಯ ಕೊರೆದವನು ಅಯ್ಯಣ್ಣ. 


ಶಿಲೆಯ ಮೇಲೆ ಶಾಸನ ವಿಷಯವನ್ನು ಕೆತ್ತುತ್ತಿದ್ದ ಶಿಲ್ಪಿಗೆ ಸೂತ್ರದಾರ, ಶಿಲಾಕೂಟ, 
ರೂಪಕಾರ (ರೂಪಕಾರಿ»ರೂವಾರಿ) ಮೊದಲಾದ ಹೆಸರುಗಳಿದ್ದವು. ಹಾಗೆಯೇ ತಾಮಪಟಗಳ 
ಮೇಲೆ ಶಾಸನಗಳನ್ನು ಕೊರೆಯುತ್ತಿದ್ದವರು ಅಯಸ್ವಾರ, ಸೂತ್ರಧಾರ, ಹೇಮಕಾರ, ಸೂನಾರ 
(ಸುವರ್ಣಕಾರ)  ಶಿಲ್ಲಿ, ವಿಜ್ಞಾನಿ, ಅಕ್ಕಸಾಲೆ, ಮೊದಲಾಗಿ ಕರೆಯಲ್ಲಡುತ್ತಿದ್ದರು. ಕನ್ನಡ 
ಶಾಸನಗಳಲ್ಲಿ ಇವರ ಹೆಸರುಗಳು ಸಾಮಾನ್ಯವಾಗಿ ಆಚಾರಿ, ಓಜ, ಎಂದು ಅಂತ್ಯಗೊಳ್ಳುತ್ತದೆ. 
ಶಿಲ್ಲಶಾಸ್ತ್ರ ಪಾರಂಗತರಾದ ಈ ರೂವಾರಿಗಳು ತಮ್ಮನ್ನು ಗೌರವ ಭಾವದಿಂದ ಸರಸ್ಪತೀ 
ಗಣದಾಸಿಗಳೆಂದೂ ಕರೆದುಕೊಂಡಿರುವುದಲ್ಲದೆ, ತಾವು ತ್ವಷ್ಟ ಕುಲದವರು. “ವಿಶ್ವಕರ್ಮ” ತಮ್ಮ 
ಅಧಿದೇವತೆ ಎಂದು ಹೇಳಿಕೊಂಡಿದ್ದಾರೆ. 


ಕಲ್ಲಣನ "ರಾಜತರಂಗಿಣಿ'ಯ ಪ್ರಕಾರ ಕಾಶ್ಮೀರದ ರಾಜಸ್ಥಾನದಲ್ಲಿ ಶಾಸನಗಳ ಸಿದ್ಧತೆಯ 
ಮೇಲ್ಪಿಚಾರಣೆಯು "ಪಟ್ಟೋಪಾಧ್ಯಾಯ'ವೆಂಬ ಅಧಿಕಾರಿಯದಾಗಿತ್ತು ಆತನು "ಅಕ್ಷಪಟಲ'ವೆಂಬ 
ವಿಭಾಗಕ್ಕೆ ಸೇರಿದವನಾಗಿದ್ದನು. ತಾಮ್ರಪಟಗಳಲ್ಲಿ ಈತನ ಹೆಸರು ಕಂಡುಬರುತ್ತದೆ. 
ರಾಜಶಾಸನಗಳನ್ನು ಈತನೇ ನೋಡಿಕೊಳ್ಳುತ್ತಿದ್ದನು. 


ಶಾಸನಗಳಲ್ಲಿ ಲಿಪಿಕಾರ ಯಾವುದಾದರೊಂದು ಅಕ್ಷರವನ್ನು ಬರೆಯದೇ ಬಿಟ್ಟಿದ್ದರೆ. 
ಅದನ್ನು ಆಯಾ ಪಂಕ್ತಿಯ ಮೇಲೆ ಅಥವಾ ಕೆಳಗೆ ಲೋಪಸ್ಥಾನದ ಹತ್ತಿರ ಬರೆಯಲಾಗುತ್ತಿತ್ತು. 
ಶಬ್ದಗಳೇ ಬಿಟ್ಟು ಹೋಗಿದ್ದಾಗ ಅವನ್ನು ಅಂಚಿನಲ್ಲಿ ಕೆತ್ತುತ್ತಿದ್ದರು. ಕೆಲವೊಮ್ಮೆ ಲೋಪಸ್ಥಾನವನ್ನು 
ಕಾಕಪಾದ, ಹಂಸಪಾದ, ಸ್ಪಸಿಕ ಮೊದಲಾದ ಚಿನ್ನೆಗಳಿಂದ ಸೂಚಿಸಲಾಗಿತ್ತು ತಪ್ಪಾಗಿ ಕೆತ್ತಿದ 


ಅಕ್ಷರದ ಸುತ್ತ ವೃತ್ತವೊಂದನ್ನೆಳೆದು ಅದನು 


ಗಣನೆಗೆ ತೆಗೆದುಕೊಳ್ಳಬಾರದೆಂದು 


೧೨ 


ಸೂಚಿಸಿರುವುದುಂಟು. ಈ ಪದ್ಧಶಿಯ ಉಲ್ಲೇಖ ಶ್ರೀ ಹರ್ಷನ ನೈಷದೀಯ ಕಾವ್ಯದಲ್ಲೂ 


ಬಂದಿದೆ." 


ಹೀಗೆ ಶಾಸನಗಳನ್ನು 


ಮೊದಲುಗೊಂಡು ಶಾನಸಗಳನ್ನು ಸಂರಕ್ಷಿಸುವವರೆಗೆ ಅಂದಿನ ಜನರು ಕಾಳಜಿವಹಿಸುತ್ತಿದ್ದರು. 


ಸಿದ್ದಪಡಿಸುವ ಕೃತಿಕಾರ, ಲಿಪಿಕಾರ ಮತ್ತು ಶಿಲ್ಲಿಯಿಂದ 


ಶಾಸನಗಳನ್ನು ರಾಜನ ಅಥವಾ ಆತನ ಅಧಿಕಾರಿಯ ಸಮ್ಮುಖದಲ್ಲಿ ಸಿದ್ದಪಡಿಸಬೇಕಾಗಿತ್ತು. ಅವು 
ರಾಜಾಜ್ಞೆಯಾದುದರಿಂದ ಜನರ ಸಂಪರ್ಕ ಹೆಚ್ಚಾಗಿರುವ ದೇವಸ್ಥಾನ, ಕೆರೆ ಬಾವಿ ಮೊದಲಾದೆಡೆ 
ನೆಡುತ್ತಿದ್ದರು. fol ಸ್ಥಳಗಳು ಹೆಚ್ಚು ಸುರಕ್ಷಿತವಾಗಿದ್ದವು. ತಾಮ್ರ ಶಾಸನಗಳನ್ನು ತಮ್ಮ ತಮ್ಮ 
ಮನೆಗಳಲ್ಲಿ ಸಂರಕ್ಷಿಸಿಡುತ್ತಿದ್ದರು. ಆದರೆ ಇಂದು ಜನರ ಅಜ್ಞಾನ ಕಾರಣವಾಗಿ ಶಿಲಾಶಾಸನಗಳು 


[NY — 


ಕಟ್ಟೆಯ ಕಲ್ಲಾಗಿ, ಮೆಟ್ಟಿಲಾಗಿ, ಬಳಕೆಗೊಳ್ಳುತ್ತಿರುವುದು., ಖೇದಕರ. 


೧.೭ ಶಾಸನ ಕವಿಗಳು 
೧. ಶಾಸನಕವಿಗಳು: 


ಕನ್ನಡ ಶಾಸನ ಪ್ರಪಂಚಕ್ಕೆ ಸಾಹಿತ್ಯ ದೃಷ್ಟಿಯಿಂದ ಭಾರತೀಯ ಮಹತ್ವವನ್ನು 
ದೊರಕಿಸಿಕೊಟ್ಟವರು "ಶಾಸನ ಕವಿಗಳು? ರಾಜಕೀಯ ಮತ್ತು ಸಾಮಾಜಿಕ ದಾಖಲೆಗಳಾದ 
ಶಾಸನಗಳನ್ನು ತಮ್ಮ ತಮ್ಮ ಪ್ರಶಿಭಾಸ್ಪರ್ಶದಿಂದ ಸಾಹಿತ್ಕವನ್ನಾಗಿಸಿದ ಈ ಕವಿಗಳ ಸಂಖ್ಯೆ 
ಕರ್ನಾಟಕದಲ್ಲಿ ವಿಪುಲವಾಗಿದೆ.”” ಈ ಶಾಸನ ಕವಿಗಳು ಸುಮಾರು ೩೦೦೦೦ಕ್ತೂ ಹೆಚ್ಚು 
ಶಾಸನಗಳನ್ನು ಬರೆದಿರುವ ಇವರು ತಮ್ಮ ಹೆಸರು ಹೇಳಿಕೊಂಡಿರುವುದು ಕೆಲವು ಶಾಸನಗಳಲ್ಲಿ 
ಮಾತ್ರ, ಅದೂ ಶಾಸನದ ತೀರ ಕೊನೆಯ ಭಾಗದಲ್ಲಿ ಕೆಲವೊಮ್ಮೆ ಮಧ್ಯಭಾಗದಲ್ಲಿಯೂ 
ಕೆಲವೊಮ್ಮೆ ಆರಂಭದಲ್ಲಿಯೂ ಹೇಳಿಕೊಂಡಿದ್ದಾರೆ. ಕೆಲವು ಸಷ್ಟ ಉಲ್ಲೇಖಗಳಿರುವುದರಿಂದ 


ಶಾಸನ ಕವಿಗಳನ್ನು ಗುರುತಿಸುವುದು ಬಹು ಸುಲಭ. ಉದಾಹರಣೆಗೆ- 


೧) "ಬಮ್ಮರ ಹರಿಯಂಣ ಹೇಳ್ಗಶಾಸನ' 
೨) .... ವಿರಚಿಸಿದನೊಪ್ಪೆ ಲಕ್ಷ್ಮೀಧರತನಯಂ ರಾಮದೇವನೀ ಶಾಸನಮಂ' 
೩) "ಕವಿರಾಜಪಂಡಿತ ಮಾಳೆಯನ ಕವಿತೆ” 


೪) "ಶೀ ಕಂದರ್ಪನ ಕಾವ್ಯಂ' 


೧೩ 


ಇಂಥ ಅವಕಾಶಗಳನ್ನು ಬಳಸಿಕೊಂಡು ಶಾಸನ ಕವಿಗಳ ಚರಿತ್ರೆಯನ್ನು ಬಹುಮಟ್ಟಿಗೆ 
ಖಚಿತವಾಗಿ ಬರೆಯಬಹುದು. ಆದರೆ 


೧) "ಶೀ ಮತ್ತವಿರಾಜವಲ್ಲಭಂ ಕಪ್ಪಣಭಟ್ಟರ ಲಿಖಿತಂ' 
೨) "ಕವಿ ವೈಜನಾಥ ಬರೆದಂ' 
ಪಿ) "'ಬರವರಾಚಾರ್ಯ ಸೂರ್ಯ್ಯಣಂ ಬರದ” 


೪) "ಜನ್ನಯ್ಮನ ಕವಿತೆ, ದಾವಣ್ನಮ ಬರಪ... 


ಎಂಬ ವಾಕ್ಯಗಳಲ್ಲಿಯಂತೆ ಕವಿ, ಲಿಪಿಕಾರ, ರೂವಾರಿ ಮೂವರಿಗೂ "ಲಿಖಿತಂ' "ಬರೆದಂ' 
ಬರೆಪಂ' ಎಂಬ ಪದಗಳನ್ನು ಬಳಸಿದ್ದರೆ ಇವರಿಂದ ಕವಿಯನ್ನು ಪ್ರತ್ಯೇಕಿಸುವುದು ಕಷ್ಟವಾಗುತ್ತದೆ. 
ಅಂಥ ಸಂದರ್ಭದಲ್ಲಿ 'ಶ್ರೀಮತ್ವವಿರಾಜವಲ್ಲಭರ ಕಪ್ಪಣಬಟ್ಟರ ಲಿಖಿತಂ' ಎಂಬಂತೆ ಹೆಸರಿನ 
ಹಿಂದೆ ವಿದ್ದತ್‌ ಸೂಚಕ ವಿಶೇಷಣಗಳಿದ್ದರೆ ಮಾತ್ರ ಆತನು ಶಾಸನ ಕವಿಯೆಂದು 
ಭಾವಿಸಬಹುದು ಎಂದು ಡಾ.ಎಂ.ಎಂ. ಕಲಬುರ್ಗಿಯವರ ವಿಚಾರ.*' ಆದರೆ ಕೆಲವು 
ಸಂದರ್ಭದಲ್ಲಿ ಶಾಸನಕ್ಕೆ ಪಾಠವನ್ನು ಮಾತ್ರ ರಚಿಸಿಕೊಡುವುದು ಕವಿಯ ಕಾರ್ಯ. ಆದರೆ 
ಅಲ್ಲಲ್ಲಿ ಬರುವ 


೧) ಕನ್ನೆಯ ಗುರುಗಳ ಹರವಿಯರ ಚಟ್ಟಪಾರ್ಯ್ಯಂ ಪೇಳ್ಗು ಬರೆದ" 
೨) ದೇವರಸರ ಮಗಂ ಮಾರಮರಸಂ ಹೇಳು ತಾನೆ ಬರೆದ ಶಾಸನಂ 


೩) ಸಂಧಿವಿಗಹಿ ದಾಮರಾಜಂ ಸಾಸನಗಬ್ಬಂ ಪೇಳ್ಗು ಬರೆದಂ 


ಎಂಬ ಮಾತುಗಳು ಕವಿಯಾದವನು ಲಿಪಿಕಾರನ ಕಾರ್ಯ ಮಾಡಿದುದನ್ನು ತಿಳಿಸುತ್ತದೆ. ಇದಕ್ಕೆ 
ಕಾರಣ ಶಾಸನ ಕವಿಯ ಹಸ್ತಾಕ್ಷರವು ಸುಂದರವಾಗಿದ್ದರೆ; ಅಥವಾ ಲಿಪಿಕಾರನ ಅಭಾವ ಕೆಲವು 
ಸಲ ಕಾರಣವಾಗಿರಬೇಕು. ಸಾಮಾನ್ಯವಾಗಿ ಒಂದು ಶಾಸನಕ್ಕೆ ಒಬ್ಬನೇ ಸಾಹಿತ್ಯವನ್ನು 
ಒದಗಿಸುತ್ತಿದ್ದರೂ ಕೆಲವು ಶಾಸನಗಳಿಂದ ಇಬ್ಬರು ಮೂವರು ಜನ ಸೇರಿ ಸಾಹಿತ್ಯ ಪೂರೈಸಿದ 
ಬಗ್ಗೆ ತಿಳಿಯುವುದು. ಉದಾಹರಣೆಗೆ. 


೧) ಸುಕರ ಕವಿಯಪ್ಪಚರಾಜನುಂ ಸಹಜಕವಿ ಮಲ್ಲದೇವನುಂ ಬರೆದರು 
೨) ಕವಿಕಬ್ಬ್ದದ ದಾಮೋದರ ಚಕ್ರೇಶ ಚೇರೆಯಲ್ಲಾಳಬುಧಂ | 
ಸವಿನಯದೆ ಪೇಳ್ಗರೆನೆ | ಪಳಿವವನೆಂಬನಾವ ಕವಿಗಳ ಕೃತಿಯಂ ॥ 


೧೪ 


ದಂಡನಾಯಕ ಕೇಶಿ, ವಾದಿರಾಜ ಮುನಿಪುಂಗವ, ಬ್ರಹ್ಮ ಆರ್ಯಸೇನ ಮೊದಲಾದ 
ಅಧಿಕ ಪ್ರಜ್ಞರ ಕನ್ನಡದ ಗದಾಯುದ್ದ, ಪಂಚತಂತ್ರ, ಮದನತಿಲಕ, ಪುಣ್ಯಾಶ್ರವ ಕೃತಿಗಳನ್ನು 
ತಿದ್ದಿದಂತೆ ಒಬ್ಬ ರಚಿಸಿದ ಶಾಸನ ಪಾಠವನ್ನು ಇನ್ನೊಬ್ಬನು ತಿದ್ದಿ ಒಪ್ಪಗೊಳಿಸಿರಬಹುದು.”” 


೨. ಶಾಸನ ಲಿಪಿಕಾರರು: 


"ಬಳಸಿ ಬರೆಯಲು ಕಂಟ ಪತ್ರದ ಉಲುಹುಗೆಡದಗ್ಗಳಿಕೆ' ಎಂಬುದು ಕವಿ 
ಕುಮಾರವ್ಯಾಸನು ವೀರನಾರಾಯಣನ "ಲಿಪಿಕಾರ'ನಾಗಿ ಹೇಳಿದ ಒಂದು ಅರ್ಥವತ್ತಾದ ಮಾತು. 
ಕೆಲವು ಶಾಸನ ಲಿಪಿಕಾರರಿಂದಲೂ ಉದ್ದ್ಲೋಷಿಸಲ್ಲಟ್ರ್ಟ ಇಂತಹ ಉತ್ಕಟ ಅಗ್ಗಳಿಕೆಯನ್ನು 
ಗಮನಿಸಿ, ಶಾಸನ ನಿರ್ಮಾಣ ಕಾಲದಲ್ಲಿ ಅವರು ನಿರ್ವಹಿಸಿದ ಪಾತ್ರವನ್ನು ಅವರ ರೋಚಕ 
ಹಸ್ತಕೌಶಲ, ರೋಮಾಂಚಕಾರಿ ಹಸ್ತಕೌಶಲಗಳನ್ನೂ ಅರಿಯಬಹುದಾಗಿದೆ." 


ಆನೆಕೆರೆ ಶಾಸನದ ಕೊನೆಯ 'ಜನ್ನಯ್ಯನ ಕವಿತೆ" "ದಾವಣ್ಣನ ಬರಪ”' ಮಲ್ಲೋಜನ 
ಕಂಡರಣೆ ಎಂಬ ಮಾತಿನಿಂದ, ಒಂದು ತಾಮ್ರ ಫಲಕ ಇಲ್ಲವೆ ಶಿಲಾ ಫಲಕ ಶಾಸನವಾಗುವಲ್ಲಿ 
ಸಾಮಾನ್ಯವಾಗಿ ಕವಿ, ಲಿಪಿಕಾರ, ರೂವಾರಿಗಳು ಅವಶ್ಯವೆಂದು ತಿಳಿದುಬರುತ್ತದೆ. "ಪತ್ರಶಾಸನವ 
ನೋಡ ಬರದ ಆಚಾರಿ ಮನಸೋಜ' ಎಂಬ ಮಾತಿನಿಂದ ಎಲೆಯ ಮೇಲೆ ಬರೆದು ತಂದ 
ವಿಷಯವನ್ನು "ಲಿಪಿಕಾರ' ಬಳಪದಿಂದ ಶಿಲೆಯ ಮೇಲೆ ತೀಡಿದ ತರುವಾಯ ರೂವಾರಿ ಅದನ್ನು 
ಕಂಡರಿಸುತ್ತಿದ್ದನು. ಆದರೆ ಕುಬ್ಬ "ಸ್ಪಕಾವ್ಯಮಿದಶ್ಮತಲೇ ಲಿಲೇಖ” ಹಾಗೂ ಹುಲಿಗೆರೆಯ ಬಮ್ಮೊಜ 
ತಾನೆ ಬರೆದು ತಾನೇ ಕಂಡರಿಸಿದ' ಎಂಬಲ್ಲಿ "ಕವಿ ಕುಬ್ಲ' ರೂವಾರಿ ಬಮ್ಮೋಜರು ಲಿಪಿಕಾರನ 
ಕಾರ್ಯ ಮಾಡಿದ್ದಾರೆ. ಆದರೆ ಮೂರು ಕಾರ್ಯ ಮಾಡಿದ ಅಂದರೆ ಕವಿಯೇ ಸ್ಪತಃ ಸಾಹಿತ್ಯ 
ರಚಿಸಿ, ಲಿಪಿಕಾರನ ಕಾರ್ಯ ಹಾಗೂ ಕಂಡರಣೆಯ ಕಾರ್ಯ ಮಾಡಿದ ಉಲ್ಲೇಖಗಳಿಲ್ಲ.” 


ಶಾಸನಗಳಲ್ಲಿ ಬರೆದಂ, ಲಿಖಿಸಿದಂ, ಎಂಬ ಪದಗಳ ಬಳಕೆ ಕಟ್ಟುನಿಟ್ಟು ಇಲ್ಲದೆ 
ಒಮ್ನೊಮ್ಮೆ ಕವಿ, ಲಿಪಿಕಾರ ಮತ್ತು ರೂವಾರಿಗಳಿಗೂ ಆರೋಪಿತವಾಗಿದ್ದು ಶಾಸನಗಳಿಂದ 
ಲಿಪಿಕಾರರನ್ನು ಗುರುತಿಸುವುದು ಕಷ್ಟ ಲಿಪಿಕಾರರು ತಮ್ಮ ಹೆಸರಿನೊಂದಿಗೆ ಆರಾಧ್ಯದೇವತೆ, 
ಧರ್ಮಗುರು, ಲಿಪಿವಿದ್ಯಾಗುರು, ತಂದೆ, ಅಜ, ಮಾವ, ಊರು, ಇತ್ಯಾದಿ ಸಂಬಂಧಗಳನ್ನು 
ಹೇಳುತ್ತಾರೆ. ಇವರಲ್ಲಿ ಸಂಧಿವಿಗಹಿ ಪಟ್ಟಣ ಸ್ಥಾಮಿಗಳಂಥ ಪ್ರತಿಷ್ಠಿತರು ಕುಳಕರಣಿ, ಸೇನಬೋವ, 


ಶ್ರೀಕರಣ, ಕಾಯಸ್ಥ, ಗಾವುಂಡ ಗಣಕರಂಥ ಅಧಿಕಾರಿಗಳು, ಮಿಕ್ಕ ಸಾಮಾನ್ಯ ಪ್ರಜೆಗಳು ಎಂಬ 


೧೫ 


ಹದಿಸೆಟ್ಟಿಯಕವ್ನೆಯ ಬರಪ””” ಎಂಬುದು ಗಮನಾರ್ಹ ಉಲ್ಲೇಖ. ಧಾರವಾಡದ ನೂಲಕೇರಿಯ 
ಶಾಸನ ತೀಡಿದ ಏಕೈಕ ಮಹಿಳೆ ಎನ್ನಬೇಕಾಗುತ್ತದೆ. 


ಲಿಪಿಸೌಂದರ್ಯ ಸಾಧಿಸಬೇಕಾದರೆ ಕನ್ನಡ ಅಕ್ಷರಗಳ ಅವಯವಮಜ್ಞಾನ ಅವಯವ 
ಪ್ರಮಾಣ ಜ್ಞಾನ ಅವಶ್ಯಕ. 
ಹೊಕ್ಕಳು ತಲೆಕಟ್ಟುಮನ । 
ನಸ್ಪರದವಯವಮನಣಿದು ಖಂಡರಿಸುಲುಕೀ | 
ಇಕ್ಕುಡನೆ ಬಲ್ಲನಜೆಯ | 
ರ್ಮಿಕ್ಕವರೆನ್ನೊಸೆದು ಧರಣಿ ಬಣ್ಣಿಸುತಿಕ್ಕುಂ l 
ದಾವಣಗೆರೆ ಜಿಲ್ಲೆಯ ಕೊಡಗನೂರಿನ"” ಕ್ರಿಶ೧೧೧೩ರ ಶಾಸನವು ಕನ್ನಡ ಅಕ್ಷರಗಳ 
ಅಂಗತ್ತಯಗಳನ್ನು ಪೊಕ್ಕಳು-ಅಕ್ಷರದ ಮುಖ್ಯಭಾಗ. ತಲೆಕಟ್ಟು ಮತ್ತು ಅನಂತರದ ಅವಯವಗಳ 
ಬಗ್ಗೆ ಶಾಸ್ತ್ರೀಯವಾಗಿ ಬರವಣಿಗೆಯ ವಿಧಾನವನ್ನು ತಿಳಿಸುತ್ತದೆ. ಇದು ಲಿಪಿಕಾರ 
ಅರಿಯಬೇಕಾದ ಮೊದಲ ತತ್ವ 
ಬಹುರೇಖೆಯಾಗಿ ಬಾರದೆ | 
ಯತಿನಿಬಿಡಂ ನೋರ್ಪ(ನೇರ್ಪ)ಡೆಲ್ಲರುಂ ಹೊಗಳಲುಕೀ | 


ವಸ್ಮತಿ (ವಸುಮತಿಯೊಳು) ಕಣ್ಗೊಳಿಸಲು | 
ಕತಿ ಬಲ್ಲಂ ದಾಸೋಜನಗ್ರತನಯಮ್ಮಸಣರಿ ॥"” 


ಇಲ್ಲಿ ಇಕ್ಕುಡ ಹಾಗೂ ಮಸಣರು ಲಿಪಕಾರರಲ್ಲ, ಅಕ್ಷರದ ಶರೀರ ರಚನೆಯನ್ನು ಹೇಳಿದ 
ಕಾರಣ ಈ ಪದ್ಯಗಳನ್ನು ಸ್ಟೀಕರಿಸಲಾಗಿದೆ. ಬಹುರೇಖೆಯಾಗಿ ಬಾರದೆ ಅಂದರೆ ರೇಖೆ 
ಬಳಸಿಬರುವಂತೆ ಯತಿನಿಬಿಡಂ ನೇರ್ಪಡೆ ಅಂದರೆ ಅಕ್ಷರಗಳ ಮದ್ಯೆ ಯೋಗ್ಯ ಸ್ಥಳವಿರುವಂತೆ 
ಅಕ್ಷರಗಳನ್ನು ಬರೆಯಬೇಕು ಎಂದು ಅಕ್ಷರಗಳ 'ಆಕಾರಜ್ಞಾನ' ವಿನ್ಯಾಸ ವಿಧಾನಗಳನ್ನು 
ತಿಳಿಸಿಕೊಡುತ್ತದೆ. ಹೀಗಾಗಿ ಇಲ್ಲಿಯ ವಿವರಣೆ ವೈಜ್ಞಾನಿಕವಾಗಿ ಭಾಷಾವಿಜ್ಞಾನದ ಹಿನ್ನೆಲೆಯಿಂದ 
ನೋಡಿದಾಗಲೂ ಇದು ಸತ್ಯವೆನಿಸುತ್ತದೆ. ಲಿಪಿಕಾರನೊಬ್ಬ "ವಾಚಕಚಕ್ರವರ್ತಿ'” ಎಂದು 
ಹೇಳಬಹುದು. ಉದಾಹರಣೆಗೆ ಕೆಲವು ಲಿಪಿಕಾರರನ್ನು ನೋಡಬಹುದು. 


. ಘಂಟೆಯಂಮನ ಸುಹಸದ ಬರಹ 
. ಶಾನಭೋಗ ಲಕ್ಷ್ಮಪತ್ತಿ (ಲಕ್ಷ್ಮೀಪತಿ) ಶುಭಹಸ್ತ ಬರಹವು. 


» Lb D 


. ಸ್ಥಸ್ತಿ ಶೀ ಭರತಯ್ಯನ ದಿವ್ಯಲಿಖತ””” 


— 


9 


ಹೀಗೆ ಶಾಸನ ಲಿಪಿಕಾರರನ್ನು ಗುರುತಿಸಬಹುದಾಗಿದೆ. 


೧೬ 


ಹ. ಶಾಸನ ರೂವಾರಿಗಳು (ಕಂಡರಣೆಕಾರರು): 


ಶಾಸನಗಳಿಗೆ ಬಳಸುವ ಫಲಕಗಳಲ್ಲಿ ಶಿಲೆ ಮತ್ತು ಲೋಹಗಳು ಪ್ರಮುಖವಾದವು. ಕವಿ 
ರಚಿಸಿಕೊಟ್ಟ ಪಾಠವನ್ನು ಫಲಕಗಳ ಮೇಲೆ ಕೊರೆಯುವವರು ಶಿಲಾ ವಿದ್ಯಾ ಪ್ರವೀಣರಾದ ಕಲ್ಲು 
ಕುಟಿಗರು ಮತ್ತು ಲೋಹ ಪ್ರವೀಣರಾದ ಅಕ್ಕಸಾಲಿಗರು, ಕೆಲವು ಸಲ ಬಡಿಗ, ಕಮ್ಮಾರ ಮತ್ತು 
ಕಂಚುಗಾರರೂ ಈ ಕಾರ್ಯವನ್ನು ಮಾಡಿದ್ದುಂಟು ಈ ಅಕ್ಷರ ಶಿಲ್ಪಿಗಳನ್ನು ರೂವಾರಿಗಳನ್ನು 
(ಕಂಡರಣೆಕಾರರು) ಎಂದು ಕರೆಯುವರು. 


ಶಾಸನಗಳಲ್ಲಿ ರೂವಾರಿಗಳ ಉಲ್ಲೇಖ ಸಾಮಾನ್ಯವಾಗಿ ಶಾಸನಕವಿ ಲಿಪಿಕಾರ, ಹಾಗೂ 
ನಂತರದಲ್ಲಿ ಕಂಡರಣಿಕಾರ ಹೀಗೆ ಶಾಸನದ ತೀರ ಕೊನೆಗೆ ರೂವಾರಿಗಳ ಹೆಸರಿರುತ್ತದೆ. 
ಸಾಮಾನ್ಯವಾಗಿ ರೂವಾರಿಗಳ ಹೆಸರಿನ ಹಿಂದೆ ಕಲ್ಕುಟಗ, ಕಲ್ಲಂ ಕಡಿದಾತ, ಕಂಡರಣಿಕಾರ, 
ಸರಸ್ವತಿಗಣವುತ್ರ, ಸರಸ್ವತಿಗಣದಾಸಿ, ಶಾಸನಾಚಾರ್ಯ, ಸೂತ್ರಧಾರಿ, ವಿಶ್ವಕರ್ಮ, ಅಕ್ಕಸಾಲಿ, 
ಭಿನ್ನಣಿ, ಬಡಗಿ, ಶಿಲ್ಪಿ, ಆಚಾರಿ, ಕಮ್ಮಾರ, ಕಂಚಗಾರ, ಗವುಂಡ, ಮತ್ತು ರೂವಾರಿಯೆಂಬ 


ವಿಶೇಷಣಗಳು ಬರುತ್ತವೆ.” ಉದಾಹರಣೆಗೆ 


೧. "ಕೆರೆಯೂರ ಕಲ್ಬುಟಿಗ ಸಾತೋಜಂ ಕಣ್ಣರಿಸಿದ' 

೨. "ಶಿಲ್ಲಿ ಬಸವನ ಮಗ ಮಲ್ಲಾಚಾರಿ' 

೩. ಖಂಡರಿಸಿದಂ ಕಂಚಗಾರ ಜನ ಮಗ ದಾಸೋಜ 

೪. "ಅಗ್ಗಳೋಜನ ಮಗಂ ರೂವಾರಿ ಮುಚ್ಚೋಜಂ ಬೆಸಗೆಯ್ದ””” 


ಹೀಗೆ ಶಾಸನ ರೂವಾರಿಗಳನ್ನು ಗುರುತಿಸಬಹುದು. 


೧.೮ ಶಾಸನಾಧ್ಯಯನದ ಇತಿಹಾಸ 


ಡಾ.ಪಿ.ಬಿ. ದೇಸಾಯಿಯವರು ಶಾಸನಾಧ್ಯಯನದ ಸೂಕ್ಷ್ಮ ಸುಳುಹುಗಳನ್ನು ಹೀಗೆ 
ತಿಳಿಸುತ್ತಾರೆ. “ಶಾಸನ ಪ್ರಪಂಚದಲ್ಲಿ ತಿಳಿವಿನ ಯುಗ, ಕತ್ತಲೆಯ ಯುಗ, ಸಂಶೋಧನಯುಗ 
ಎಂದು ಮೂರು ಯುಗಗಳನ್ನು ಗುರುತಿಸಿದ್ದಾರೆ. ತಿಳಿವಿನ ಯುಗದಲ್ಲಿ ಪ್ರಾಚೀನ ಶಾಸನಗಳನ್ನು 


ಓದಿ, ಅರ್ಥ ವಿವರಿಸುವ ಸಮರ್ಥ ವಿದ್ವಾಂಸರು ಬಾಳಿದ್ದರೆಂದು ತಿಳಿಸುತ್ತಾರೆ. 


ಕತ್ತಲೆಯ ಯುಗದಲ್ಲಿ ಶಾಸನಗಳ ಬಗೆಗಿನ ಜ್ಞಾನವು. ವಿದ್ಯಾವಂತರಲ್ಲಿ ಸಹ 


ಪೂರ್ತಿಯಾಗಿ ಲುಪ್ಪವಾಗಿರುವುದನ್ನು ಗುರುತಿಸುತ್ತಾರೆ.” 


೧೭ 


ಬಿಟಿಷಾದಿ ಪಾಶ್ಚಿಮಾತ್ಯರು ಭಾರತಕ್ಕೆ ಬಂದಾಗ: ಅವರಲ್ಲಿನ ಕೆಲವು ವಿದ್ದಾಂಸರಿಗೆ 
ಭಾರತೀಯತ್ನದ ಬಗೆಗೆ ಆಸಕ್ತಿ ಹುಟ್ಟಿತು. ಹೀಗಾಗಿ ಅವರು ಭಾರತದ ಪ್ರಾಚೀನ ಜನಗಳ 
ಸಂಸ್ಕೃತಿ ಇತಿಹಾಸ, ಸಮಾಜ ಸಾಹಿತ್ಯಗಳೆಡೆಗೆ ತಮ್ಮ ವಿಶಿಷ್ಟ ಕುತೂಹಲದಿಂದ ಗಮನಹರಿಸಿ, 
ಕಾರ್ಯ ಪುವೃತ್ತರಾದರು. ಈ ಕಾಲದಲ್ಲಿ ಶಾಸನಾಧ್ಯಯನವು ಆರಂಭಗೊಂಡಿತು. ಶಾಸನಗಳನ್ನು 
ಹುಡುಕುವ, ಓದುವ, ಅರ್ಥ ವಿವರಿಸುವ, ಒಂದೆಡೆ ಸಂಗಹಿಸುವುದು, ಸಂಪಾದಿಸುವುದು, 
ಪ್ರಕಟಿಸುವುದು ಈ ಎಲ್ಲಾ ಕಾರ್ಯಚಟುವಟಿಕೆಗಳು ನಡೆದವು. ಹೀಗಾಗಿ ಇದು ಸಂಶೋಧನೆಯ 
ಯುಗವಾಯಿತು. 


ಶಾಸನಾಧ್ಯಯನದ ದೃಷ್ಟಿಯಿಂದ ಈ ಸಂಶೋಧನೆಯ ಯುಗವು ಅತ್ಯಂತ ಮಹತ್ವದ್ದು. 
ಇಲ್ಲಿಂದಲೇ ಅದರ ಇತಿಹಾಸವು ಆರಂಭಗೊಳ್ಳುತ್ತದೆ. ಆದುದರಿಂದ ಸದ್ಯದಮಟ್ಟಿಗೆ 


ಶಾಸನಾಧ್ಯಯನ ಇತಿಹಾಸಕ್ಕೆ ಸುಮಾರು ೨೫೦ ವರ್ಷಕ್ಕಿಂತಲೂ ಹೆಚ್ಚು ಪ್ರಾಚೀನತೆ ಇದೆ. 


ಡಾ.ಎಂ.ಎಂ. ಕಲಬುರ್ಗಿಯವರು ಶಾಸನಾಧ್ಯಯನದ ಇತಿಹಾಸವನ್ನು ಈ ರೀತಿ 


ವಿಭಾಗಿಸಿ ಅವಲೋಕನ ಮಾಡಿದ್ದಾರೆ.” 


೧. ಕರ್ನಲ್‌ ಮೆಕೆಂಯು ಯುಗ-೧೭೯೧-೧೮೩೭ 
೨ಸ್ಸಥ್‌ ವಾಲ್ಪರ್‌ ಇಲಿಯಟ್‌ ಯುಗ-೧೮೩೭-೧೮೭೦ 


೩. ಡಾ.ಫ್ಲೀಟ್‌ ಮತ್ತು ರೈಸ್‌ ಯುಗ-೧೮೭೦ರ ತರುವಾಯ 


ಅಧ್ಯಯನದ ದೃಷ್ಟಿಯಿಂದ ಡಾ.ಎಂ.ಎಂ.ಕಲಬುರ್ಗಿ ಅವರ ವಿಭಾಗ ಕ್ರಮ ಹೆಚ್ಚು 


ಅನುಕೂಲಕರವಾಗಿದೆ. 


೧) ಕರ್ನಲ್‌ ಮೆಕೆಂಯು ಯುಗ (೧೭೯೧-೧೮೩೭): 


"ಸರ್‌ ವಿಲಿಯಂ ಜೋನ್ಸ್‌? ಎಂಬ ನ್ಯಾಯಾಧೀಶನು “ಏಷಿಯಾಟಿಕ್‌ ಸೊಸಾಯಿಟಿ ಆಫ್‌ 
ಬೆಂಗಾಲ' ಎಂಬ ಸಂಸ್ಥೆಯನ್ನು ೧೭೮೪ ರಂದು ಕಲ್ಪತ್ತೆಯಲ್ಲಿ ಸ್ಥಾಪಿಸಿದನು. ಅದರ ಉದ್ದೇಶ 
ಭಾರತೀಯತ್ನದ ಅಧ್ಯಯನ ಈ ಸಂಸ್ಥೆಯ ಪರವಾಗಿ ೧೭೮೯ ರಲ್ಲಿ "ಏಷಿಯಾಟಿಕ್‌ ರಿಸರ್ಚಸ್‌' 
ಹೆಸರಿನ ಪತ್ರಿಕೆ ಪ್ರಾರಂಭವಾಯಿತು. ಇದರ ಮೂರನೇ (೧೭೯೧) ಸಂಪುಟದಲ್ಲಿ ಸರ್‌ 


ವಿಲಿಯಂ ಜೋನ್ಸ್‌ನಿಂದ ಒಂದು ತಾಮ್ರಶಾಸನ “ಸ royal grant of land in carnata” 
ಎಂಬ ಶೀರ್ಷಿಕೆಯಲ್ಲಿ ಪ್ರಕಟವಾಯಿತು. ಈ ಶಾಸನವನ್ನು ಬರೆಯಿಸಿದವರು ವಿಜಯನಗರದ 


೧೮ 


ಅರಸರು ತಮಿಳುನಾಡಿನ ಕಂಚಿ ದೇವಾಲಯಕ್ಕೆ ದತ್ತಿಕೊಟ್ಟುದ್ದು ಇದರ ವಿಷಯ. ಭಾಷೆ 
ಸಂಸ್ಕೃತ. ಈ ಶಾಸನ ಕಂಚಿಯಲ್ಲಿ ಸಿಕ್ಕಿದರೂ ನಮ್ಮ ಅರಸರಿಗೆ ಸಂಬಂಧಪಟ್ಟದ್ದೆಂಬ 
ಕಾರಣದಿಂದ ಇದನ್ನೇ ಕರ್ನಾಟಕದ ಪ್ರಥಮ (ಸಂಸ್ಕೃತ) ಶಾಸನವೆನ್ನಬಹುದು. ಇಲ್ಲಿಂದ 
ಮುಂದೆ ನಮ್ಮ ಶಾಸನದ ಅಧ್ಯಯನ ಆರಂಭವಾಯಿತು. ಈ ಪ್ರಸಂಗದಲ್ಲಿ ನೆನೆಯಬೇಕಾದ ವ್ಯಕ್ತಿ 
ಶಾಸನಾಧ್ಯಯನದ ಯುಗಪುರುಷ "ಕರ್ನಲ್‌ ಮೆಕೆಂಯು'. ಟಿಪ್ಪುವಿನ ಮರಣದ ತರುವಾಯ 
ಆಂಗ್ಲರ ಕೈವಶವಾದ ಮೈಸೂರು ಪ್ರದೇಶದ ಭೌಗೋಳಿಕ ಪರಿವೀಕ್ಷಣಾಧಿಕಾರಿಯಾಗಿ ಈತನು 
ನೇಮಕಗೊಂಡನು. ೧೭೯೯ ರಿಂದ ೧೮೦೯ರವರೆಗೆ ಅದಿಕಾರವನ್ನು ವಹಿಸಿಕೊಂಡಿದ್ದ ಇವನ 
ಅಭಿರುಚಿ ಶಿಲ್ಪ ಶಾಸನ ಮತ್ತು ಹಳೆಯ ಗಂಥಗಳ ಸಂಗ್ರಹದ ಕಡೆಗೆ ಮುಂದುವರೆಯಿತು. ಈ 
ಲೋಕೋತ್ತರ ಸಂಗಹ ಕಾರ್ಯದಲ್ಲಿ ಮೆಕೆಂಯುಗೆ ಬಹುದೊಡ್ಡ ನೆರವು ನೀಡಿದವ ಭಾರತೀಯ 
ಪಂಡಿತ "ಕವೆಲ್ಲಿ ಬೋರಯ್ಯ' ಬಹುಭಾಷಾ ಬಲ್ಲಿದ. ತೀಕ್ಷ್ಮಮತಿ, ಆಶುಕವಿಯಾಗಿದ್ದ, ಇವನ 
ನೆರವು ಇಲ್ಲದಿದ್ದರೆ ಮೆಕೆಂಯು ಇಂಥ ಘನಕೀರ್ತಿ ಗಳಿಸುತ್ತಿರಲಿಲ್ಲ. ಆದರೆ ಈತನ ಕಾರ್ಯ 
ಅಧಿಕಾರಿಯ (ಮೆಕೆಂಯು ಹೆಸರಿನಲ್ಲಿ ಮುಳುಗಿಹೋಯಿತು. ಬೋರಯ್ಯನನ್ನು ಕುರಿತು ಹೇಳಿದ. 
“When he deciphered the Halakannada characters, Inscribed on the table 
found at Dodare, which is now deposited in the museum of the Asiatic 
Society, His master was highly gratified and put his name on it” ಎ೦ಬ 
ಮಾತನ್ನು ನೋಡಿದರೆ, ಕನ್ನಡ ಶಾಸನವನ್ನು ಮೊದಲು ಓದಿದ ಕೀರ್ತಿ "ಬೋರಯ್ಯ'ನಿಗೆ 
ಸಲ್ಲುವಂತೆ ಕಾಣುತ್ತದೆ. ಈತನು ೧೮೦೭ರ ಏಸಿಯಾಟಿಕ್‌ ರಿಸರ್ಚಿಸ್‌ ಪತ್ರಿಕೆಯ ಒಂಭತ್ತನೆಯ 
ಸಂಪುಟದಲ್ಲಿ ಶ್ರವಣಬೆಳಗೊಳಕ್ಕೆ ಸಂಬಂಧಿಸಿದ ಬುಕ್ಕರಾಯನ ಧರ್ಮಶಾಸನವನ್ನು ಪ್ರಕಟಿಸಿದ 
(ಪು-೨೭೦). ಬಹುಶಃ ಇದು ಕನ್ನಡ ಭಾಷೆಯ ಪ್ರಥಮ ಪ್ರಕಟಿತ ಶಾಸನ ಎಂದು 


ಡಾ.ಎಂ.ಎಂ. ಕಲಬುರ್ಗಿಯವರು ಅಭಿಪ್ರಾಯಪಟ್ಟಿದ್ದಾರೆ. 


ಇದೇ ಸಂಪುಟದ ೨೭೮ನೇ ಪುಟದ ಮೇಲೆ ಮೆಕೆಂಯು ಸಂಗಹಿಸಿದ ಶಾಸನದ 
ಚಿತ್ರವಿದು, ಅದರ ಕೆಳಗೆ “Aಗರಂಃent sculpture and inscription sravanagoodya 
near Madagasee” ಎಂದು ಬರೆಯಲಾಗಿ. ಬೌನ್ಸ್‌ ಎಂಬಾತನು ಕನ್ನಡ ಶಾಸನಗಳನ್ನು 
ಸಂಗಹಿಸಿದ್ದನೆಂದು ಇದೇ ಸಂಪುಟದ ೨೭೪ನೆಯ ಪುಟದ ಅಡಿಯಿಂದ ತಿಳಿದುಬರುತ್ತದೆ. 
ಇಲ್ಲಿಯೇ ಮೆಕೆಂಯು ಕಳಿಸಿದ ಕನ್ನಡ ಶಾಸನಗಳನ್ನು ಕುರಿತು ಕೋಲ್‌ಬ್ರುಕ್‌ ಲೇಖನ 


ಬರೆದಿದ್ದಾರೆ. (ಪು.೪೧೨, ೪೨೧, ೪೨೨) 


೧೯ 


೧೮೩೫ರ JRAS ದ ಎರಡನೆಯ ಸಂಪುಟ (ಪು-೩೭೮ರ್ರ)ದಲ್ಲಿ ಹೆನ್ರಿ ಎಂಬುವನು 
ಕರ್ನಾಟಕದ ಹನ್ನೆರಡು ಶಾಸನಗಳನ್ನು ಕುರಿತು ಅಭ್ಯಾಸ ಮಾಡಿದ್ದಾನೆ. ಪ್ರೊ. ವಿಲ್ಲನ್‌ 
ಎಂಬುವನು ಇವುಗಳಿಗೆ ಅಲ್ಲಿಯೇ ಟಿಪಣಿ ಬರೆದಿದ್ದಾನೆ. (ಮೂರನೆಯ ಸಂಪುಟ ಪಷು೪ 
ಮತ್ತು ೨೫೮, ನಾಲ್ಕನೆಯ ಸಂಪುಟದ ಪು-೨೮೦, ಐದನೆಯ ಸಂಪುಟದ ಪಹು-೧೭೩ ರ 


ಮೇಲೆ ಇವುಗಳ ಪಾಠ ಮತ್ತು ಭಾಷಾಂತರಗಳನ್ನು ವಥೆನ್‌ ನೀಡಿದ್ದಾನೆ.) 


೧೮೩೭ರ JASB ಯ ಆರನೇ ಸಂಪುಟದಲ್ಲಿ ಕವೆಲ್ಲಿ ಬೋರಯ್ಯ ಕಳಿಸಿದ ಒಂದು 
ಶಾಸನದ ನಕಲು ಮತ್ತು ಸಾರಾಂಶಗಳನ್ನು ಜೇಮ್ಸ್‌ ಪಿನ್ನೆಪ್‌ ಪಕಟಿಸಿದ್ದಾರೆ. ಹೀಗೆ ಪ್ರಾರಂಭ 
ಕಾಲದಲ್ಲಿ ಹಲವು ವಿದ್ವಾಂಸರು ದುಡಿದಿದ್ದರೂ ಇವರಲ್ಲಿ ಕನ್ನಡ ಶಾಸನಾಧ್ಯಯನಕ್ಕೆ ಶೃದ್ದೆಯ 
ಹಿನ್ನೆಲೆ ಹಾಕಿದ ಕೀರ್ತಿ ಮೆಕೆಂಯುಗೆ ಸಲ್ಲುತ್ತದೆ. ೧೮೦೦ ರಿಂದ ೧೮೧೭ರ ಅವಧಿಯಲ್ಲಿ 
ಇವನು ಸಂಗಹಿಸಿದ ಶಾಸನಗಳ ಸಂಖ್ಯೆ ಸುಮಾರು ೩೦೦. ಮುಂದೆ ಈತನ ಮರಣ ಕಾಲವಾದ 
೧೮೨೧ರ ಹೊತಿಗೆ ಈ ಸಂಖ್ಯೆ ೬೦೦೦ಕ್ಕೆ ಮುಟ್ಟಿತು. ಇವುಗಳಲ್ಲಿ ಕರ್ನಾಟಕಕ್ಕೆ 
ಸಂಬಂಧಪಟ್ಟವು. ೧೦೦ಕ್ಕೆ ೯೮. ಈತನ ಶಕ್ತಿಯೆಲ್ಲ ಶಾಸನ ಸಂಗಹದಲ್ಲಿ ವ್ಯಯವಾದ ಕಾರಣ 


ಪ್ರಕಟನ ಕಾರ್ಯ ಹೇಳಿಕೊಳ್ಳುವಷ್ಟು ನಡೆಯಲಿಲ್ಲ. 


ಒಟ್ಟಿನಲ್ಲಿ ೧೭೯೧ ರಿಂದ ೧೮೩೭ರವರೆಗೆ ಸರ್‌. ವಿಲಿಯಂ ಜೋನ್ಸ್‌, ಕರ್ನಲ್‌ 
ಮೆಕೆಂಯು, ಕವೆಲ್ಲಿ ವೆಂಕಟ ಬೋರಯ್ಯ, ಬೌನ್ಸ್‌ ಕೋಲ್‌ಬುುಕ್‌, ಹೆನ್ತಿವಥೆನ್‌, ವಿಲ್ಲನ್‌. ಪಿನ್ನೆಪ್‌ 
ಇವರಿಂದ ಕೆಲವೇ ಕನ್ನಡ ಶಾಸನಗಳು ಪ್ರಕಟಗೊಂಡವು. ಈ ಕಾರ್ಯಕ್ಕೆ ವೇದಿಕೆಯಾದ 


ಪತ್ರಿಕೆಗಳೆಂದರೆ ಏಷಿಯಾಟಿಕ್‌ ರಿಸರ್ಚಸ್‌ JRಸAS ಮತ್ತು JASB. 


೨) ಸರ್‌ ವಾಲ್ಲರ್‌ ಇಲಿಯಟ್‌ ಯುಗ: (೧೮೩೭-೧೮೭೦) 

ಇಲಿಯಟ್‌ ಮದ್ರಾಸ್‌ ಸಿವಿಲ್‌ ಸರ್ವಿಸ್‌ನಲ್ಲಿ ಅಧಿಕಾರಿಯಾಗಿದ್ದ. ಈತನಿಂದ ಕನ್ನಡ 
ಶಾಸನಗಳ ವ್ಯವಸ್ಥಿತ ಅಭ್ಯಾಸ ಆರಂಭವಾಯಿತು. ಮುಂಬೈ ಕರ್ನಾಟಕ, ನಿಜಾಂ ಕರ್ನಾಟಕದ 
ಪಶ್ಚಿಮ ಭಾಗ, ಹಳೆಯ ಮೈಸೂರು ಪ್ರಾಂತದ ಉತ್ತರ ಭಾಗಗಳಿಂದ ಇವನು ಸಂಗಹಿಸಿದ 
ಶಾಸನಗಳ ಸಂಖ್ಯೆ ೧೩೦೦. ಇವುಗಳಲ್ಲಿ ೫೯೪ ಶಾಸನಗಳನ್ನು ಆರಿಸಿಕೊಂಡು “Karmataka 
Desh Inscription® ou ಹೆಸರಿನಲ್ಲಿ ಕೈಬರಹದ ನಾಲ್ಕು ಪ್ರತಿಗಳನ್ನು ಸಿದ್ದಪಡಿಸಿದನು. 
ಅವುಗಳನ್ನು ಕುರಿತು ಫ್ಲೀಟನು "ಎಡಿನ್‌ಬರ್ಗ್‌ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟ ಒಂದು ಪ್ರತಿ 
ನನ್ನ ಕೈಯಲ್ಲಿದೆ. ಇನ್ನೊಂದು ಪ್ರತಿ ಲಂಡನ್ನಿನ ರಾಯಲ್‌ ಏಷಿಯಾಟಿಕ್‌ ಸೊಸಾಯಿಟಿಯಲ್ಲಿದೆ. 


೨೦ 


ಮಿಕ್ಕೆರಡು ಎಲ್ಲಿವೆ ನನಗೆ ಗೊತ್ತಿಲ್ಲ” ಎಂದಿದ್ದಾನೆ. ಉತ್ತರಕರ್ನಾಟಕದ ಚರಿತ್ರೆಯ ಅಧ್ಯಯನಕ್ಕೆ 
ಅಗತ್ಯವಾದ ಶಾಸನಗಳನ್ನೊಳಗೊಂಡ ಬೆಲೆಯುಳ್ಳ ಸಂಪುಟವಿದು. ಇವನು ತಮ್ಮ 


ಶಾಸನಾಧ್ಯಯನದ ಸಮಗ್ರ ಕೃಷಿಯನ್ನು “Hindu Inscriptions” ow ಅಭ್ಯಾಸಪೂರ್ಣ 
ಲೇಖನದಲ್ಲಿ “(JRAS-IV, p.೧-೧೪, ೧೮೩೭) ವ್ಯಕ್ತಪಡಿಸಿರುವನು. ಈ ಲೇಖನದ ಪರಿಷ್ಣೃಶ 


ರೂಪ ‘Madras Journal of the literature and science-VIL, p.೧೯೩ ದಲ್ಲಿ 


ಪ್ರಕಟವಾಯಿತು. 


೧೮೩೯ ರ JRAS ದ ಸಂಪುಟ-೫ ರ ಮೇಲೆ ಹೆನ್ರಿ ವಥೆನ್‌ ಬೆಳಗಾವಿಯ ಕೆಲವು 
ಕನ್ನಡ-ಸಂಸ್ಕೃತ ಶಾಸನಗಳನ್ನು ಪ್ರಕಟಿಸಿದ. ಇದೇ ಸುಮಾರಿಗೆ ಭಾರತೀಯರಾದ 


ಬಾಲಗಂಗಾಧರ ಶಾಸ್ತ್ರೀಯವರು, ಕೊಲ್ಲಾಪುರ ಪ್ರದೇಶದ ಏಳು ಶಾಸನಗಳನ್ನು (IBBRASI- 


IP ೬೩-೭೨, ೧೮೪೫) ಪ್ರಕಟಿಸಿದರು. 


ಮೇಜರ್‌ ಡಿಕ್ಸನ್‌ ಎಂಬುವನು ತೆಗೆದುಕೊಂಡ ಚಿತ್ರದುರ್ಗ, ಬಳ್ಳಿಗಾವಿ, ಹರಿಹರ 


L 


ನಸದೇಶಗಳ ಸುಮಾರು ೯೦ ಶಾಸನ ಪೋಟೊಗಳನ್ನು 


ಸಕಟಿಸಿತು. ಡಾ.ಪಿಗು ಮತ್ತು ಕರ್ನಲ್‌ ಬ್ರಿಗ್ಸ್‌ ಮೈಸೂರು. ಧಾರವಾಡ ಮುಂತಾದ ಪ್ರದೇಶಗಳಿಗೆ 


(£ 


ಮೈಸೂರು ಸರ್ಕಾರ ೧೮೬೫ರಲ್ಲಿ 


(€L 


al 


೦ಬಂಧಿಸಿದ ೬೦ ಶಾಸನಗಳ ಪೋಟೊ ತೆಗೆದುಕೊಂಡರು. ಇವುಗಳನ್ನು ಆಧರಿಸಿ ಮಿ.ಹೋಪ್‌ 


ಎಂಬುವನು “Inscription in Dharwad and Mysore” ow ಹೆಸರಿನಿಂದ ೬೪ ಶಾಸನ 
ಚಿತ್ರಗಳನ್ನೊಳಗೊಂಡ ಒಂದು ಸಂಪುಟವನ್ನು ಸಿದ್ದಗೊಳಿಸಿ ಇದರ ಹತ್ತು ಪ್ರತಿಗಳನ್ನು 
ಮಾಡಿಸಿದನು. ಇವುಗಳಲ್ಲಿ ೧) ರಾಯಲ್‌ ಏಷಿಯಾಟಿಕ್‌ ಲೈಬ್ರರಿ ಲಂಡನ್‌ ೨) ಸೊಸೈಟಿ 
ಏಷಿಯಾಟಿಕ್‌ ಪ್ಯಾರಿಸ್‌ ಹಿ) ರಾಯಲ್‌ ಓರಿಯಂಟಲ್‌ ಸೊಸೈಟಿ ಲೀಷ್ಲಿಕ್‌ ೪) ಇಂಡಿಯಾ 
ಆಫೀಸ್‌ ಲೈಬ್ರರಿ ಲಂಡನ್‌ ೫) ಮಿಸ್‌ ಥಾಮಸ್‌ ಹೀಗೆ ಇವರ ವಶದಲ್ಲಿ ಐದು ಪ್ರತಿಗಳಿದ್ದು 
ಮಿಕ್ಕ ಐದು ಪ್ರತಿಗಳ ಇರುವಿಕೆ ತಿಳಿದುಬಂದಿಲ್ಲ. ಈ ಕಾಲದಲ್ಲಿ ಡಾ.ಭಾವೂದಾಜಿಯವರು 
ಕರ್ನಾಟಕದಲ್ಲಿ ಸಂಗಹಿಸಿದ ಕೆಲವು ಶಾಸನ ಭಾವಚಿತ್ರಗಳ ಬಗೆಗೆ ವಿವೇಚಿಸಿರುವರು. 


[se] 


(JBBRAS IX p-a೧೪, ೧೮೬೭-೭೦) ಹೀಗೆ ಈ ಅವಧಿಯಲ್ಲಿ ಕೆಲವು ಶಾಸನಗಳ 


ಪೋಟೊ ಸಂಗಹ ಮತ್ತು ವಿವರಣೆಗಳೂ JARS, JBBRAS ಇವುಗಳ ಮೂಲಕ 


ಲೇಖನಗಳೂ ಬೆಳಕಿಗೆ ಬಂದವು. ೧೮೩೬ರಲ್ಲಿ ಲ್ಯಾಸೆನ್‌, ೧೮೩೭-೩೮ರಲ್ಲಿ ಜೇಮ್ಸ್‌ ಪಿನ್ನೆಪ್‌ 


೨೧ 


ಇವರು ಬ್ರಾಹ್ಮಿಲಿಪಿಯನ್ನು ಸಮರ್ಪಕವಾಗಿ ಓದಿದ್ದರಿಂದ ಕನ್ನಡ ಶಾಸನ ಓದುವ ಕಾರ್ಯ ಈ 
ಯುಗದಲ್ಲಿ ತೃಪ್ತಿಕರವಾಗಿ ನಡೆಯಿತು. 


೩) ಫ್ಲೀಟ್‌ ಮತ್ತು ರೈಸ್‌ ಯುಗ: 


ಜಾನ್‌ ಫೇತ್‌ಪುಲ್‌ ಫ್ಲೀಟ್‌ ಮತ್ತು ಬೆಂಯಿಮಿನ್‌ ಲೂಯಿ ರೈಸ್‌ ಅವರು ಕರ್ನಾಟಕ 
ಶಾಸನಾಧ್ಯಯನವನ್ನು ಶ್ರೀಮಂತಗೊಳಿಸಿದ ಅತಶ್ಲಿನಿದೇವತೆಗಳು ಇವರಿಂದ ನಮ್ಮ ಶಾಸನಗಳ 
ವ್ಯವಸ್ಥಿತ ಅಧ್ಯಯನ ಆರಂಭವಾಯಿತು. JBBRAS IX (೧೮೬೭-೭೦)ದಲ್ಲಿ ಡಾ. ಫ್ಲೀಟರು 
ಕದಂಬರ ಕನ್ನಡ ಮತ್ತು ಸಂಸ್ಕೃತ ಶಾಸನಗಳನ್ನು ಪ್ರಕಟಿಸಿದ್ದಾರೆ. ಇದೇ ಪತ್ರಿಕೆಯ ಪುಟ ೨೨೯ರ 
ಮೇಲಿನ “On some Sanskrit copper plates found in Belgaum collectorate” 
ಎಂಬ ಇವರ ಲೇಖನ ಗಮನಾರ್ಹವಾಗಿದೆ. ಈ ಪತ್ರಿಕೆಯ ಹತ್ತನೆಯ ಸಂಪುಟದಲ್ಲಿ ಸಂಸ್ಕೃತ 
ಮತ್ತು ಕನ್ನಡ ಭಾಷೆಯ ಎಂಟು ಶಾಸನಗಳನ್ನು ವೆಂಕಟರಂಗೋ ಕಟ್ಟಿ ಗಂಗಾಧರ 
ಮಡಿವಾಳೇಶ್ವರ ತೂರಮರಿಯವರ ಸಹಾಯ ಪಡೆದು ಪಕಟಿಸಿದ್ದಾರೆ. 


೧೮೭೨ರಲ್ಲಿ ಡಾ.ಬರ್ಗೇಸರ ಸಂಪಾದಕತ್ವದಲ್ಲಿ "Indian Antiquary’ ಎ೦ಬ ಪತ್ರಿಕೆ 
ಅಸ್ತಿತ್ತದಲ್ಲಿ ಬಂದಿತು. ಇದರ ಒಂದನೇ ಸಂಪುಟದಿಂದಲೇ ರೈಸ್‌, ಫ್ಲೀಟ್‌, ಕಿಟೆಲ್‌ರ 
ಲೇಖನಗಳು ಪ್ರಾರಂಭವಾಗಿವೆ. ಇಲ್ಲಿ ರೈಸಗಿಂತ ಕಿಟೆಲ್‌, ಕಿಟೆಲ್‌ಗಿಂತ ಫ್ಲೀಟ್‌ ಹೆಚ್ಚು ಲೇಖನ 
ನೀಡಿರುವರು. ಫ್ಲೀಟ್‌ರಂತೂ ನಾಲ್ಕನೆಯ ಸಂಪುಟದಿಂದ “Sanskrit and Old Canarese 
Inscription” ಎ೦ಬ ಶಿರ್ಷಿಕೆಯಲ್ಲಿ ಶಾಸನಗಳನ್ನು ಪ್ರಕಟಿಸಲು ಪ್ರಾರಂಭಿಸಿ, ಒಟ್ಟು ೧೯೬ 
ಶಾಸನಗಳನ್ನು ಬೆಳಕಿಗೆ ತಂದಿದ್ದಾರೆ. ಈ ಧಾರವಾಹಿಯು ಉತ್ತರ ಕರ್ನಾಟಕದ ಇತಿಹಾಸ 
ಬರೆಯುವವರಿಗೆ ಬೆಲೆಯುಳ್ಳ ಸಂಗಹವಾಗಿದೆ. ಈವರೆಗೆ ವಿದ್ವಾಂಸರಿಂದ ಅಲ್ಲಲ್ಲಿ ಪ್ರಕಟವಾದ 
ಶಾಸನಗಳನ್ನು ಸಕ್ರಮವಾಗಿ ಜೋಡಿಸಿ, ಕೆಲವು ಹೊಸ ಶಾಸನಗಳನ್ನು ಸೇರಿಸಿ ಡಾ.ಫ್ಲೀಟರು 
ಹೊಸದೊಂದು ಸಂಪುಟವನ್ನು ಹೊರತಂದರು. ೧೯೭೮ರಲ್ಲಿ. ಅದರ ಹೆಸರು “Pali Sanskrit 
and old canarese inscriptions from Bombay presidency and part of 
Madras presidency and Mysore” ಇಂಡಿಯಾ ಆಫೀಸಿನವರ ಅಲ್ಪ ಧನಸಹಾಯ 
ಕಾರಣವಾಗಿ ಇದರ ಒಂಭತ್ತು ಸಂಪುಟಗಳು ಮಾತ್ರ ಸಿದ್ಧವಾದವು. ಇವು: ೧) ಇಂಡಿಯಾ 


ಆಫೀಸ್‌ ಲಂಡನ್‌ ೨) ಬ್ರಿಟಿಷ್‌ ಮ್ಯೂಸಿಯಂ ಲಂಡನ್‌ ೩) ರಾಯಲ್‌ ಏಷಿಯಾಟಿಕ್‌ ಸೊಸೈಟಿ 


೨೨ 


ಲಂಡನ್‌ ೪) ಮುಂಬೈ ಸೆಕ್ರಟರಿಯೆಟ್‌ ೫) ರಾಯಲ್‌ ಏಷಿಯಾಟಿಕ್‌ ಸೊಸೈಟಿಯ ಮುಂಬೈ 
ಶಾಖೆ, ೬) ಮಿ.ಿಬ್ಬ ೭) ಡಾ.ಬರ್ಗೆಸ್‌ ೮) ಡಾ.ಫ್ಲೀಟ್‌ ೯) ಬಾಡ್ಲಿಯನ್‌ ಲೈಬರಿ ಹೀಗೆ 


ಒಂಭತ್ತು ಕಡೆಗೆ ಉಳಿದವು. 


1888ರಲ್ಲಿ “Ephigraphia India” ಎಂಬ ಪತ್ರಿಕೆ ಆರಂಭವಾಯಿತು. 
ಮಹತ್ವಪೂರ್ಣ ಪತ್ರಿಕೆಯಾದ ಇದರಲ್ಲಿ ರೈಸ್‌ ಕಿಟೆಲ., ಒಂದೊಂದು ಶಾಸನಗಳನ್ನು 


ಪ್ರಕಟಿಸಿದ್ದಾರೆ. ಫ್ಲೀಟರು ಮಾತ್ರ “Some records of the Rastrakuta kings of 


Malkhed” ಎoಬ ಶಿರೋನಾಮೆಯಲ್ಲಿ ಸುಮಾರು ೨೦ ಶಾಸನಗಳನ್ನು ಸಂಪಾದಿಸಿದ್ದಾರೆ. 


ಇದೇ ಸಮಯದಲ್ಲಿ ನೆನೆಯಬೇಕಾದ ಇನ್ನೊಬ್ಬ ವ್ಯಕ್ತಿ ಬಿ.ಎಲ್‌. ರೈಸ್‌ ಇವರಿಂದ 
೧೮೭೯ ರಲ್ಲಿ “Mysore Inscription” ಬೆಳಕು ಕಂಡಿತು. ಇದರಲ್ಲಿ ಮೇಜರ್‌ ಡಿಕ್ಸನ್‌ ಅವರ 
ಸಂಗಹವೂ ಸೇರಿಕೊಂಡಿದೆ. ೧೮೮೬ ರಲ್ಲಿ ಇವರು ಪ್ರಕಟಿಸಿದ “Coorg Inscription” 
ಎಂಬುದು ಬೆಳಕು ಕಂಡಿತು. ಇದರಲ್ಲಿ ಮೇಜರ್‌ ಡಿಕ್ಷನ್‌ ಅವರ ಸಂಗ್ರಹವೂ 1886ರಲ್ಲಿ ಇವರು 
ಪ್ರಕಟಿಸಿದ “Coorg Inscription” wowದು ‘“Epigraphia Carnatica’ದ ಪ್ರಥಮ 


ಸಂಪುಟ (ಇದರ ಪರಿಷ್ಠತ ಆವೃತ್ತಿ ೧೯೧೪ರಲ್ಲಿ ಪ್ರಕಟವಾಯಿತು) ಇದರಿಂದ 


EC I] - ಶ್ರವಣಬೆಳಗೊಳ (೧೮೮೯) 

ECI-i  - ಮೈಸೂರು ಜಿಲ್ಲೆ (೧೮೯೪) 

ECIV-i - ಮೈಸೂರು ಜಿಲ್ಲೆ (೧೮೯೮) 

EC V-1 = ಹಾಸನ ಜಿಲ್ಲೆ ಪ್ರಸ್ತಾವನೆ, ರೋಮನ್‌ ಲಿಪಿಪಾಠ, ಭಾಷಾಂತರ (೧೯೦೨) 

ECVii  - ಹಾಸನ ಜಿಲ್ಲೆ ಶಾಸನಗಳ ಕನ್ನಡ ಪಾಠ (೧೯೦೨) 

EC VI P ಕಡೂರು ಜಿಲ್ಲೆ (೧೯೦೧) 

ECVI- - ಶಿವಮೊಗ್ಗ ಜಿಲ್ಲೆ (೧೯೦೨) 

EC VI-i - ಶಿವಮೊಗ್ಗ ಜಿಲ್ಲೆ (೧೯೦೪) 

EC IX | ಬೆಂಗಳೂರು ಜಿಲ್ಲೆ (೧೯೦೫) 

ECX-1 ನ ಕೋಲಾರ ಜಿಲ್ಲೆ-ಪ್ರಸ್ತಾವನೆ, ರೋಮನ್‌ ಲಿಪಿಪಾಠ, ಭಾಷಾಂತರ 
(೧೯೦೫) 


೨೩ 


ECXT-u  - ಕೋಲಾರ ಜಿಲ್ಲೆ-ಶಾಸನಗಳ ಕನ್ನಡ ಪಾಠ (೧೯೦೫) 
EC XI - ಚಿತ್ರದುರ್ಗ ಜಿಲ್ಲೆ (೧೯೦೩) 
EC XII - ತುಮಕುರು ಜಿಲ್ಲೆ (೧೯೦೪) 


ಸಂಪುಟಗಳು ಬೆಳಕು ಕಂಡವು. ಈ ಸಂಪುಟಗಳ ಪುನರ್ಮುದ್ರಣ ಕಾರ್ಯವನ್ನು 
ಮೈಸೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಸಂಸ್ಥೆ ಕೈಗೊಂಡಿದೆ. ಮೈಸೂರಿನ ಪುರಾತತ್ವ 
ಇಲಾಖೆಯ ಪ್ರಥಮ ಡೈರೆಕ್ಷರ್‌ರಾಗಿ ಹೊರತಂದ ಈ ಎಲ್ಲ ಸಂಪುಟಗಳ ಒಟ್ಟು ಶಾಸನ ಹೆಚ್ಚು 
ಕಡಿಮೆ ೮೮೬೯ ತುಂಗಭದ್ರೆಯ ದಕ್ಷಿಣದ ಸುಮಾರು ಎಲ್ಲ ಶಾಸನಗಳನ್ನು ಜಿಲ್ಲಾವಾರು 
ಹೊಂದಿಸಿದ ಇದೊಂದು ವ್ಯವಸ್ಥಿತ ಕಾರ್ಯ. ಪ್ರಶಿಯೊಂದು ಸಂಪುಟಗಳು ದೀರ್ಪ ಪ್ರಸ್ತಾವನೆ, 


ಶಾಸನಗಳ ರೋಮನ್‌ ಲಿಪಿ, ಇಂಗ್ಲೀಷ್‌ ಭಾಷಾಂತರ ಮೂಲಪಾಠ ಹೀಗೆ ನಾಲ್ದು 


ವಿಭಾಗಗಳನ್ನೊಳಗೊಂಡಿದೆ. 


ಒಟ್ಟಿನಲ್ಲಿ ಶಾಸನ ಕ್ಷೇತ್ರದಲ್ಲಿ ಕಿಟೆಲ್‌ರ ಸೇವೆ ಇಲ್ಲವೆನ್ನುವಷ್ಟು ಕಡಿಮೆ. ಫಪ್ಲೀಟರದು ಬಿಡಿ 
ಲೇಖನ ಹೆಚ್ಚು, ಗಂಥ ಕಡಿಮೆ. ರೈಸರ ಸೇವೆಗಿಂತ ಫ್ಲೀಟರ ಸೇವೆ ವೈವಿಧ್ಯಮಯ; ಫ್ಲೀಟರ್‌ 
ಸೇವೆಗಿಂತ ರೈಸರದು ವಿಸ್ತಾರಮಯ ಫ್ಲೀಟರ ಕ್ಷೇತ್ರ ಹೆಚ್ಚಾಗಿ ತುಂಗಭದೆಯ ಉತ್ತರ; ರೈಸರು 
ಕೇವಲ ತುಂಗಭದೆಯ ದಕ್ಷೀಣ. ರೈಸರ ಅಭ್ಯಾಸದ ಫಲ “Mysore Gazetteer” g್ಲೀಟರ್‌ 
ಅಭ್ಯಾಸದ ಫಲ “The dynasties of the Kanarese districts (Bombay Gazeteer- 
I-11) ಮತ್ತು “Epigraphy (Imperial Gazetteers of India-I1) ಒಟ್ಟಿನಲ್ಲಿ ಫ್ಲೀಟ್‌ ಮತ್ತು 
ರೈಸರು ಕನ್ನಡ ಶಾಸನ ಪ್ರಪಂಚವನ್ನು ಬೆಳಗಿಸಿದ ಸೂರ್ಯಚಂದ್ರರು. ಇವರಲ್ಲದೆ ಮೋರೆಸ್‌, 
ಬಾರ್ನೆಟ್‌, ಕೀಲನಾರ್ಹ ಮೊದಲಾದವರು. ಕೆಲವು ಶಾಸನಗಳನ್ನು ಪ್ರಕಟಿಸಿದ್ದರೂ ಈ 


ತರುವಾಯ ಕನ್ನಡ ಶಾಸನ ಪ್ರಪಂಚಕ್ಕೆ ಕೈಸ್ತ ವಿದ್ವಾಂಸರ ಸೇವೆ ಸಲ್ಲಲಿಲ್ಲವೆಂದು ಹೇಳಬೇಕು. 


ಕನ್ನಡ ಶಾಸನಾಧ್ಯಯನದ ಕ್ಷೇತ್ರದಲ್ಲಿ ಈ ಕ್ರೈಸ್ತರಂತೆ ಹಿಂದೆ ಹೇಳಿದ ಭಾವುದಾಜ 
ತೆಲಂಗರಲ್ಲದೆ ಆರ್‌. ರಾಮಾರಾವ್‌, ಎಸ್‌.ಸಿ. ನಂದಿಮಠ ರಾಜಪುರೋಹಿತ, ಕೆ.ಜಿ. 
ಕುಂದಣಗಾರ, ಪಂಚಮುಖಿ, ಲಕ್ಷ್ಮೀನಾರಾಯಣರಾಯ, ಪಿ.ಬಿ. ದೇಸಾಯಿ ಮತ್ತು ಜಿ.ಎಸ್‌. 
ಗಾಯಿ ಮೊದಲಾದ ಭಾರತೀಯರನ್ನು ಹೆಸರಿಸಬೇಕಾಗುತ್ತದೆ. ಇವರಲ್ಲಿ ಎದ್ದುಕಾಣುವ ವ್ಯಕ್ತಿ 
ಆರ್‌. ನರಸಿಂಹಾಚಾರ್‌ ೧೮೮೯ರಂದು ಬಿ.ಎಲ್‌.ರೈಸ್‌ರ ಅಸಿಸ್ಪಂಟ್‌ರೆಂದು ನೇಮಕಗೊಂಡು ೭ 


ವರ್ಷ ಸೇವೆ ಸಲ್ಲಿಸಿದರು. ರೈಸರ ತರುವಾಯ ೧೯೦೬ರಲ್ಲಿ ಡೈರೆಕ್ಟರ್‌ ಪದವಿಗೇರಿ ೧೯೨೨ 


೨೪ 


ರಂದು ನಿವೃತ್ತರಾದರು. ವ್ಯಾಕರಣ, ಕಾವ್ಯ ಛಂದಸ್ಸು, ಶಾಸನ, ಇತಿಹಾಸಗಳಲ್ಲಿ ಬಲ್ಲಿದರಾದ 
ವರು “Mysore Archaclogical Report” ಹೆಸರಿನಲ್ಲಿ ೧೬ ವರ್ಷಗಳ ವರದಿಗಳನ್ನು 
ಪ್ರಕಟಿಸಿದರು. (೧೯೦೬-೧೯೨೨) ಬಿ.ಎಲ್‌. ರೈಸ್‌ ಪ್ರಕಟಿಸಿದ EC 11 ಇವರಿಂದ 
ಪರಿಷ್ಠರಣಗೊಂಡಿತು. ಶಾಸನ ಪದ್ಯಮಂಜರಿ' ಗಂಗರ ಚರಿತ್ರೆ, ಬೇಲೂರು ಸೋಮನಾಥಪುರ 
ಮತ್ತು ದೊಡ್ಡಗದ್ದೆವಳ್ಳಿಯ ಹೊಯ್ದಳದೇವಸ್ಥಾನ ಇವು ಇವರ ಕೃತಿಗಳು. 


ನರಸಿಂಹಾಚಾರ್‌ ಅವರ ತರುವಾಯ ಆ ಸ್ಥಾನಕ್ಕೆ ಬಂದವರು ಆರ್‌. ಶ್ಯಾಮಶಾಸ್ತಿಗಳು, 
ಬಳಿಕ ಬಂದವರು ಡಾ.ಎಂ.ಎಚ್‌.ಕೃಷ್ಣ "ಎಪಿಗ್ರಾಫಿಯ ಕರ್ನಾಟಕ” ಸಂಪಾದನೆಯ ಕಾರ್ಯವನ್ನು 
ಮುಂದುವರೆಸಿದ ಇವರಿಂದ 


EC XIII - A.K. ರವರೆಗೆ ಪದಸೂಚಿ (೧೯೩೪) 
EC XIV - ಮೈಸೂರು ಜಿಲ್ಲೆಯ ಶಾಸನಗಳ ಅನುಬಂಧ (೧೯೪೩) 
EC XV - ಹಾಸನ ಜಿಲ್ಲೆಯ ಶಾಸನಗಳ ಅನುಬಂಧ (೧೯೪೩) 


ಸಂಪುಟಗಳು ಪ್ರಕಟಗೊಂಡವು. ಎಂ.ಎಚ್‌. ಕೃಷ್ಣರ ತರುವಾಯ  ಡೈರೆಕ್ಟರ್‌ರಾಗಿ 
ಬಂದವರು ಶ್ರೀ ನೀಲಕಂಠಶಾಸ್ತಿಗಳು. ಇವರ ಕಾಲಾವಧಿಯಲ್ಲಿ £೮೦ XVI ತುಮಕೂರು 
ಜಿಲ್ಲೆಯ ಶಾಸನಗಳ ಅನುಬಂಧ (೧೯೫೭)ರಲ್ಲಿ ಪ್ರಕಟವಾಯಿತು. ಆಮೇಲೆ ಬಂದ ಶ್ರೀ 
ಶೇಷಾದ್ರಿಯವರಿಂದ EC ಳ॥ & ಭ1 (ಶಿವಮೊಗ್ಗ ಜಿಲ್ಲೆಯ ಶಾಸನಗಳ ಅನುಬಂಧ 


೧೯೫೫) EC XVII (ಕೋಲಾರ ಜಿಲ್ಲೆಯ ಶಾಸನಗಳ ಅನುಬಂಧ-೧೯೬೫) 
ಪ್ರಕಟಗೊಂಡವು. 


“Archacological Survey of India” ಇಲಾಖೆಯವರು ದಕ್ಷಿಣ ಭಾರತದ 
ಶಾಸನಗಳನ್ನು “South Indian Inscriptions” ಹೆಸರಿನಿಂದ ೨೦ ಸಂಪುಟಗಳಲ್ಲಿ 
ಪ್ರಕಟಿಸಿದ್ದಾರೆ. ಎಪಿಗ್ರಾಫಿಯಾ ಕರ್ನಾಟಿಕಾಗಳಲ್ಲಿ ಪ್ರಾದೇಶಿಕ ವರ್ಗೀಕರಣವಿದ್ದರೆ, ಕಾಲಕ್ರಮ 
ವರ್ಗೀಕರಣ ಇವುಗಳ ವೈಶಿಷ್ಟ್ಯ ದಕ್ಷಿಣ ಭಾರತದ ಎಲ್ಲ ಭಾಷೆಗಳ ಶಾಸನಗಳನ್ನೊಳಗೊಂಡ ಈ 
ಮಾಲೆಯ ಕೆಲವು ಸಂಪುಟಗಳಲ್ಲಿ ಒಂದಿಷ್ಟು ಕನ್ನಡ ಶಾಸನಗಳನ್ನು ಸೇರಿಸಿದ್ದಾರೆ. ಕೆಲವು 


ಸಂಪುಟಗಳು ಕೇವಲ ಕನ್ನಡಕ್ಕೆ ಮೀಸಲಾಗಿವೆ. ಅವು- 


೨೫ 


೧. SIIV (೧೯೨೩) ಎಚ್‌. ಕೈಷ್ಣಶಾಸಿ, 


ಲ ಮೆ 
ಹೊಸಪೇಟ, ಚಂದಗಿರಿ, ತಾಡಪತ್ರಿ, ಗುಂಟೂರು, ತಾಲೂಕಿನ ೨೭ ಕನ್ನಡ ಶಾಸನಗಳಿವೆ. 
೨. SIV (೧೯೨೬) ಎಚ್‌. ಕೃಷ್ಣಶಾಸ್ತಿ, 
ಸವದತ್ತಿ ಮತ್ತು ಕಂಬತ್ತೂರ ತಾಲೂಕಿನ ೮ ಕನ್ನಡ ಶಾಸನಗಳಿವೆ. 
a. SIVI(೧೯೨೮) ಕೆ.ಪ್ಪ. ಸುಬ್ರಹ್ಮಣ್ಯ ಅಯ್ಯರ್‌, 
ಬಾಪಟ್ಲಾ, ಮಡಕಶಿರಾ, ಹರಪನಹಳ್ಳಿ ತಾಲೂಕಿನ ೧೭ ಕನ್ನಡ ಶಾಸನಗಳಿವೆ. 
೪. SI VI (೧೯೩೩) ಕೆ.ಪ್ಪ. ಸುಬ್ರಹ್ಮಣ್ಯ ಅಯ್ಕರ್‌, 
ವಾಂಡಿವಾಶ, ಮಂಗಳೂರು ಕಾರ್ಕಳ, ಗೂಟ, ಉಡುಪಿ, ಧರ್ಮಪುರಿ, ಪೆನುಗೊಂಡ, 
ಹೈದರಾಬಾದ್‌. ಕುಡ್ಡ್ಲಲೋರ ತಾಲೂಕುಗಳ, ೨೧೪ ಕನ್ನಡ ಶಾಸನಗಳಿವೆ. 
೫. SI VIN (೧೯೩೭) ಕೆ.ವ್ಪ. ಸುಬ್ರಹ್ಮಣ್ಯ ಅಯ್ಕರ್‌, 
ಗೂಟಿ ತಾಲೂಕಿನ ೧೪ ಕನ್ನಡ ಶಾಸನಗಳಿವೆ. 
&. SIIX-T( OFA) ಆರ್‌.ಶಾಮಾಶಾಸ್ತಿ ಮತ್ತು ಎನ್‌. ಲಕ್ಷೀನಾರಾಯಣರಾಯ, 
SII XT-1 (0QF9೧) ಆರ್‌.ಶಾಮಾಶಾಸ್ತಿ 
ಈ ಎರಡೂ ಬಳ್ಳಾರಿ ಜಿಲ್ಲೆಯ ಕನ್ನಡ ಶಾಸನಗಳನ್ನೊಳಗೊಂಡ ಸಂಪುಟಗಳು 
7. SIXT (0೯೪೦) ಪಂಚಮುಖಿ ಮತ್ತು ಲಕ್ಷ್ಮೀನಾರಾಯಣರಾಯ, 
SIL XT-1 (೧೯೫೩) ಲಕ್ಷ್ಮೀನಾರಾಯಣರಾಯ 


ಮುಂಬೈ ಕರ್ನಾಟಕ ಪ್ರದೇಶದ ಕನ್ನಡ ಶಾಸನಗಳನ್ನೊಳಗೊಂಡ ಈ ಎರಡೂ 


ಸಂಪುಟಗಳನ್ನು Bombay Karnataka Inscription Vol-l and I1 aoದು 
ಕರೆದಿದ್ದಾರೆ. 
8. SIXV (೧೯೬೪) ಪಿ.ಬಿ.ದೇಸಾಯಿ ಕೇವಲ ಕನ್ನಡ ಶಾಸನಗಳನ್ನೊಳಗೊಂಡ ಸಂಪುಟ 


€. SIXVI (0೯೬೪) ಕೆ.ಜಿ. ಕೃಷ್ಣನ್‌, 
ಹಡಗಲಿ ಬಳ್ಳಾರಿ, ಕುಡತಿನಿ, ಹರಪನಹಳ್ಳಿ, ಜಿಂಜಿ ತಾಲೂಕಿನ ೧೪ ಕನ್ನಡ ಶಾಸನಗಳು 


10. SI XX (೧೯೬೫) ಜಿ.ಎಸ್‌. ಗಾಯಿ, 


ಕೇವಲ ಕನ್ನಡ ಶಾಸನಗಳನ್ನೊಳಗೊಂಡ ಸಂಪುಟ. ಹೀಗೆ ಈವರೆಗೆ ಹೊರಬಂದ ಈ 
ಸಂಪುಟಗಳು ಉತ್ತರ ಕರ್ನಾಟಕದ ಇತಿಹಾಸ ರಚನೆಗೆ ಹೆಚ್ಚು ಉಪಯುಕ್ತವೆನಿಸಿವೆ. ೧೯೩೯ 


೨೬ 


ರಂದು ಧಾರವಾಡದಲ್ಲಿ ಕನ್ನಡ ಸಂಶೋಧನ ಸಂಸ್ಥೆ (Kannada Research Institute) 
ಸ್ಥಾಪನೆಗೊಂಡಿತು. ಇದರ ಮೂಲಕ ಈವರೆಗೆ ಆರು ಸಂಪುಟಗಳು ಹೊರಬಂದಿವೆ. ಮೊದಲಿನ 
ನಾಲ್ವು ಸಂಪುಟಗಳ ಸಂಪಾದಕರು, ಶ್ರೀ ಪಂಚಮುಖಿ, (ನಾಲ್ಕು ಸಂಪುಟಗಳಲ್ಲಿ ಅಚ್ಚಾದ 
ಶಾಸನಗಳು ೧೮೩ ಮಾತು ಐದನೆಯ ಹಾಗೂ ಆರನೆಯ ಸಂಪುಟಗಳ ಸಂಪಾದಕರು 


ಡಾ.ಬಿ.ಆರ್‌. ಗೋಪಾಲ. 


ಹೈದರಾಬಾದ ಪುರಾತತ್ವ ಇಲಾಖೆಯವರು ಆಗಾಗ ಕನ್ನಡ ಶಾಸನಗಳನ್ನು 
ಪಕಟಿಸುತ್ತಿದ್ದಾರೆ. ಇವು ಗಾತ್ರದಲ್ಲಿ ಸಣ್ಣ ಸಂಪುಟಗಳು, “ತೆಲಂಗಾಣ ಶಾಸನಮುಲು” ಹೆಸರಿನ 
ಎರಡು ಸಂಪುಟಗಳಲ್ಲಿ ಕನ್ನಡ ಶಾಸನಗಳಿವೆ. ವೈಯಕ್ತಿಕ ಸಂಪುಟಗಳಲ್ಲಿ ಪ್ರೊ. ಕುಂದಣಗಾರ 
“Inscriptions in Northern Karnataka and Kolhapur state” ಮತ್ತು ಪಿ.ಬಿ. 
ದೇಸಾಯಿ ಅವರ “ಶಾಸನ ಪರಿಚಯ” ಮತ್ತು ೫೩ ಶಾಸನಗಳನ್ನೊಳಗೊಂಡ “Jainism in 
South India some Laina and Epigraphs” ಮುಖ್ಯವಾದವು. ಇತ್ತೀಚೆಗೆ ಡಾ.ಶ್ರೀನಿವಾಸ 
ರಿತ್ತಿಯವರ “Inscription from Nanded District” ಪ್ರಕಟವಾಗಿದೆ. ಡಾ.ಶೆಟ್ಟರ್‌ ಅವರು 


ತಮ್ಮ “Sravanbelgol Monuments” ಬಂಧದ ಅನುಬಂಧದಲ್ಲಿ ಬೆಳ್ಳೊಳಕ್ಕೆ 
ಸಂಬಂಧಿಸಿದ ೩೬ ಹೊಸ ಶಾಸನಗಳನ್ನು ಶೋಧಿಸಿಕೊಟ್ಟಿದ್ದಾರೆ. 


ಇದು ಕನ್ನಡ ಶಾಸನಗಳ ಪ್ರಕಟನ ಕಾರ್ಯ ನಡೆದುಬಂದ ದಾರಿ ಹಳೆಯ ಮೈಸೂರು 
ಪ್ರದೇಶದಲ್ಲಿ ಬಹುಮಟ್ಟಿಗೆ ತೃಪ್ತಿಕರವಾಗಿ ನಡೆದ ಈ ಶಾಸನ್ಹೇಷಣಕಾರ್ಯ ಉತ್ತರ 
ಕರ್ನಾಟಕದಲ್ಲಿಯೂ ಇಂದು ಹಂಪಿ ವಿಶ್ವವಿದ್ಯಾಲಯದಿಂದ ೧೦ ಸಂಪುಟಗಳು ಹೊರಬಂದಿವೆ. 
ಉದಾ: ಆಂದಪ್ರದೇಶದ ಕನ್ನಡ ಶಾಸನಗಳು ತಮಿಳುನಾಡಿನ ಕನ್ನಡ ಶಾಸನಗಳು. ಬೀದರ್‌, 
ಗುಲಬರ್ಗಾ, ರಾಯಚೂರು, ಬಾಗಲಕೋಟ, ಬಿಜಾಪುರ ಹೀಗೆ ಹೊಸ ಸಂಪುಟಗಳು 
ಪ್ರಕಟಗೊಂಡಿವೆ. ಹಾಗೆಯೇ ಕರ್ನಾಟಕ ಇತಿಹಾಸ ಅಕಾಡೆಮಿಯಿಂದ ಹೊಸ ಶಾಸನಗಳು, 
ಇತಿಹಾಸ ದರ್ಶನ, ಪ್ರಕಟವಾಗುತ್ತಿವೆ. ಪ್ರಬುದ್ಧ ಕರ್ನಾಟಕ, ಮಾನವಿಕ ಕರ್ನಾಟಕ, ಸಾಧನೆ, 
ಕನ್ನಡ ನುಡಿ, ಕನ್ನಡ ಸಾಹಿತ್ಯ ಪರಿಷತ್ತತಿಕೆ ಲೋಚನ, ಶಾಸನ ಅಧ್ಯಯನ ಎಫಿಗ್ರಾಫಿಕಲ್‌ 
ಸೊಸೈಟಿ ಆಫ್‌ ಇಂಡಿಯಾ, ಕ್ಟಾರ್ಟಲೀ ಜರ್ನಲ್‌ ಆಫ್‌ ಮಿಥಿಕ್‌ ಸೊಸೈಟಿ ಮುಂತಾದ 


ನಿಯತಕಾಲಿಕೆಗಳಲ್ಲಿಯೂ ಸಹ ಶಾಸನಗಳು ಸಂಪಾದಿತವಾಗಿ ಪ್ರಕಟವಾಗುತ್ತಿವೆ. 


೨೭ 


ಅಡಿಟಿಪ್ಪಣಿಗಳು: 


೧. 


೧೦. 


೧೧. 


೨. 


೧೩. 
೧೪. 


೨೦೦೪, ಪುಟ-೦೧ 


ಡಾ.ಕೆ. ರವೀಂದ್ರನಾಥ 


«ಎಸ್‌. ಭಟ್ಟ (ಸಂ): ಕನ್ನಡ ಶಾಸನ ಸಾಹಿತ್ಯ: ಚೇತನಾ ಬುಕ್‌ 


. ಭಟ್ಟ (ಸಂ): ಕನ್ನಡ ಶಾಸನ ಸಾಹಿತ್ಯ: ಚೇತನಾ ಬುಕ್‌ 


ಹೌಸ್‌, ೨೦೧೧, 
ಹೌಸ್‌, ೨೦೧೧, 
ಕನ್ನಡ ಶಾಸನಗಳ ಅಧ್ಯಯನ: ವಿದ್ಯಾನಿಧಿ 


ಪ್ರಕಾಶನ, ಗದಗ, 


: ಕನ್ನಡ ದಾಖಲು ಸಾಹಿತ್ಯ, ಪ್ರಸಾರಾಂಗ, ಹಂಪಿ; ೨೦೦೦, ಪು- 


೩೧. 

ಅದೇ ಪುಟ-೩೨ 

ಎಸ್‌.ಎಸ್‌. ಭಗವತಿ: ಕನ್ನಡ ಶಾಸನಗಳ ಅಧ್ಯಯನ: ವಿದ್ಯಾನಿಧಿ ಪ್ರಕಾಶನ, ಗದಗ, 
೨೦೦೪, ಹು-೪ 

ಸಿ.ಪಿ. ಕೃಷ್ಣಕುಮಾರ: ಶಾಸನಶಾಸ್ತ್ರ ಪ್ರವೇಶ: ಚೇತನಾಬುಕ್‌ ಹೌಸ್‌, ಮೈಸೂರು, 
೨೦೦೧, ಹು-೨೬ 

ಆರ್‌.ಎಸ್‌. ಪಂಚಮುಖಿ: ಕರ್ನಾಟಕದ ಶಾಸನಗಳು: ಪ್ರಸಾರಾಂಗ, ಕವಿವಿ. 
ಧಾರವಾಡ, ೧೯೮೧, ಪು-೫ 

ಸಿ.ಪಿ. ಕೃಷ್ಣಕುಮಾರ: ಶಾಸನಶಾಸ್ತ್ರ ಪ್ರವೇಶ: ಚೇತನಾಬುಕ್‌ ಹೌಸ್‌, ಮೈಸೂರು, 
೨೦೦೧, ಹು-೧೬ 

(ಸಂ) ಜಿ.ಎಸ್‌.ಭಟ್ಟ: ಕನ್ನಡ ಶಾಸನ ಸಾಹಿತ್ಯ: ಚೇತನಾ ಬುಕ್‌ ಹೌಸ್‌, ಮೈಸೂರು, 
೨೦೧೧, ಹು-೩ 

(ಸಂ) ಜಿ.ಎಸ್‌.ಭಟ್ಟ: ಕನ್ನಡ ಶಾಸನ ಸಾಹಿತ್ಯ: ಚೇತನಾ ಬುಕ್‌ ಹೌಸ್‌, ಮೈಸೂರು, 


೨೮ 


೧೫. 


೬, 


ಘಂ 


೮, 


೯, 
ವಿಲ 
೨, 
ಟು 


KI. Vol IV. No:೩೪ ಧಾರವಾಡ (ಜಿ) (ತಾ) ನೂಲಗೇರಿ (ಗ್ರಾ) ೧೧೦೯ AD 
ಪು-೨೩ 

EC. Vol XL, No:0೪೯ ದಾವಣಗೆರೆ (ಜಿ) (ತಾ) ಕೊಡಗನೂರು (ಗ್ರಾ) ೧೧೧೩ 
AD ಪು-೪೨ 


EC. Vol V, 1, No:0೨೭ ಶಿವಮೊಗ್ಗ (ಜಿ) ಅರಸಿಕೆರೆ (ತಾ) ತಳಲೂರು (ಗ್ರಾ) 
೧೧೮೫ AD ಪು-೨೫ 
(ಸಂ) ಜಿ.ಎಸ್‌.ಭಟ್ಟ; ಕನ್ನಡ ಶಾಸನ ಸಾಹಿತ್ಯ: ಚೇತನಾ ಬುಕ್‌ ಹೌಸ್‌, ಮೈಸೂರು, 


೨೦೧೧, ಪು-೨೫ 
ಅದೇ ಪುಟ-೩೨ 
ಅದೇ ಪುಟ-೩೩ 
ಎಸ್‌.ಎಂ. ಹಿರೇಮಠ: ಶಾಸನಾಧ್ಯಯನ: ವಿದ್ಯಾನಿಧಿ ಪ್ರಕಾಶನ, ಗದಗ, ೧೯೦೮, ಪು-೪ 
ಎಂ.ಎಂ. ಕಲಬುರ್ಗಿ: ಶಾಸನ ವ್ಯಾಸಂಗ: ಸಂ-೧, ಕನ್ನಡ ಅಧ್ಯಯನ ಪೀಠ, ಕ.ವಿ.ವಿ. 


ಧಾರವಾಡ, ೧೯೭೪, ಪು-೧೩೧ 


೨೯ 


ಅಧ್ಯಾಯ —೨ 


ವಿಜಯನಗರ ಪೂರ್ವದ ಶಾಸನಕವಿಗಳು 


“ನಾಡಿನ ಇತಿಹಾಸ ರಚನೆಗೆ ಶಾಸನಗಳು ಆಧಾರ ಸ್ಥಂಭಗಳೆಂದು ಎಲ್ಲರಿಗೂ ತಿಳಿದ 
ಮಾತು. ಅವುಗಳನ್ನು ಕೂಲಂಕಷವಾಗಿ ಪರೀಕ್ಷಿಸಿದಾಗ ಕೇವಲ ರಾಜಕೀಯ ಇತಿಹಾಸವಷ್ಟೇ 
ಅಲ್ಲ. ಧರ್ಮ, ಶಿಕ್ಷಣ, ಭಾಷೆ, ಸಾಹಿತ್ಯ ಸಮಾಜ ನೀತಿ, ಇವುಗಳ ದೃಷ್ಟಿಯಿಂದಲೂ ಅವು 
ಮಹತ್ವದವುಗಳಾಗಿರುವುವೆಂಬುದು ಕಂಡುಬರದಿರದು”.5 ಶಾಸನಗಳನ್ನು ಸಾಮಾನ್ಯವಾಗಿ ಜನರಿಗೆ 
ತಿಳಿಯುವ ಭಾಷೆಯಲ್ಲಿ ಬರೆಯಲಾಗುತ್ತಿತ್ತು ಅವುಗಳನ್ನು ಬರೆಯುವ ಮೂಲ ಉದ್ದೇಶ. 
ಜನರಿಗೆ ನಡೆದ ಸಂಗತಿಯನ್ನು ತಿಳಿಸಿಕೊಡುವುದಾಗಿತ್ತು. ರಾಜನ ಆಜ್ಜೆ, ನೀತಿ, ನಿಯಮಗಳನ್ನು 
ಘೋಷಿಸುವುದಕ್ಕೂ ಕೂಡಾ ಬಳಕೆಯಾಗುತ್ತಿದ್ದವು. 


0 


ಶಾಸನಗಳಲ್ಲಿ “ಪಾಂಡಿತ್ಯಕ್ಕೆ ಹೆಚ್ಚು ಪ್ರಾಶಸ್ಥ್ಯ ದೊರೆತಂತೆ ಕವಿತ್ವವನ್ನು ಮತ್ತು ಕ್ಲಿಷ್ಟ 
ಗದ್ಯವನ್ನು ಶಾಸನಗಳಲ್ಲಿ ಬಳಸಹತ್ತಿದರು. ಆಗ ಶಾಸನಗಳು ಕಾವ್ಯ ಅಥವಾ ಚಂಪೂಕಾವ್ಯದ 
ರೂಪತಾಳಿದವು”.? ಹೀಗೆ “ಕನ್ನಡದಲ್ಲಿ ಶಾಸನಸಾಹಿತ್ಯ ಗ್ರಾಂಥಿಕ ಸಾಹಿತ್ಯಗಳು ಹಲವು 
ಶತಮಾನಗಳ ಕಾಲ ಜೊತೆಜೊತೆಯಾಗಿ ಬೆಳೆದುಕೊಂಡು ಬಂದುದರಿಂದ ಭಾಷೆಯ 
ಬೆಳವಣಿಗೆಗೆ ಹಾಗೂ ಸಂಸ್ಕೃತಿಯ ವಿಕಾಸಕ್ಕೆ ದ್ವಿಮುಖವಾಗಿ ಒತ್ತಾಸೆ ಸಿಕ್ಕಿತು. ಕನ್ನಡ 
ನುಡಿಯಲ್ಲಿ ಗಾಂಧಿಕ ಸಾಹಿತ್ಯ ಕಣ್ಣುತೆರೆದ ಕಾಲಕ್ಕೆ ಇದು ಗರಿಗೊಂಡು ಹಾರಲು ಕಲಿತ 
ಕಾಲಕ್ಕೆ, ಅದಕ್ಕೆ ನೇರವಾದ ಕೆಲವು ಪ್ರಚೋದಕ ಶಕ್ತಿಗಳಲ್ಲಿ ಶಾಸನ ಸಾಹಿತ್ಯವೂ ಒಂದು 
ಎಂದು ತೋರುತ್ತದೆ. ಅದು ಯಾವುದಾದರೂ ಒಂದು ಬಗೆಯಲ್ಲಿ ತನ್ನ ಪಾಲಿನ ಸತ್ನವನ್ನು 
ಗಾಂಧಿಕ ಸಾಹಿತ್ಯದ ಪುಷ್ಟಿಗಾಗಿ ಬೆಳೆಸಿರುವುದು ಸಾಧ್ಯ. ಆರಂಭದಲ್ಲಿ ಅವ್ಯವಸ್ಥಿತ ರೂಕ್ಷ 
ಎನ್ನಬಹುದಾದ ಭಾಷಾ ಶೈಲಿಗಳಿದ್ದ ಶಾಸನಸಾಹಿತ್ಯ; ತನ್ನ ಒಡನಾಡಿಯಾಗಿ ಬೆಳೆದ ಗ್ರಾಂಧಿಕ 


ಸಾಹಿತ್ಯದೊಡನೆ ಕೂಡಿದಾಗ ಪರಸ್ಪರವಾಗಿ ಭಾಷಾಸಾಹಿತ್ಯದ ಪ್ರಭಾವಗಳು ಉಂಟಾಗಿರಬೇಕು.** 


ಸಮಂತಭದ್ರ, ಕವಿಪರಮೇಷ್ಟಿ ಮತ್ತು ಪೂಜ್ಯಪಾದ ಈ ಮೂವರು ಕವಿಗಳನ್ನು 
ಪಂಪ,ಪೊನ್ನ, ಅಭಿನವ ಪಂಪ, ಅಗ್ಗಳ, ನಯಸೇನ ಮೊದಲಾದ ಕವಿಗಳು ಹೊಗಳಿದ್ದಾರೆ.”” 
ಸಮಂತಭದ್ರನ ಕಾಲವನ್ನು ಕ್ರಿಶ. ೪೦೦ ಎಂದು ಆರ್‌. ನರಸಿಂಹಚಾರ್‌ ಹೇಳಿದ್ದಾರೆ........ ಕವಿ 
ಪರಮೇಷ್ಟಿಯ ಕಾಲವನ್ನು ಕ್ರಿಶ. ೫೫೦ ಎಂದಿದ್ದಾರೆ. “ಸಂಸ್ಕೃತ ಶಾಸನಕವಿ ಕುಬ್ಬಕವಿಯ ಕಾಲ 
ಸುಮಾರು ೫ನೇ ಶತಮಾನದ ಉತ್ತರಾರ್ಧವೆಂದಿದ್ದಾರೆ.*” 


೩೦ 


“ಪೂಜ್ಯಪಾದನ ಕಾಲವನ್ನು ಕ್ರಿಶ.೬೦೦ ಎಂದು ಕವಿಚರಿತೆಕಾರರು ನಿರ್ಧರಿಸಿದ್ದಾರೆ.” 
“ಶ್ಯಾಮಕುಂದಾಚಾರ್ಯನು, ತುಂಬಲೂರಾಚಾರ್ಯ ಅಥವಾ ಶ್ರೀವರ್ಧದೇವನ ಸಮಕಾಲೀನ 
ಅಥವಾ ಹಿಂದಿನವನೆಂದು ಹೇಳಿ ಅವನ ಕಾಲವನ್ನು ಕ್ರಿಶ. ೬೫೦ ಎಂದು ನಿರ್ಧರಿಸಿದ್ದಾರೆ. 
ಕ್ರಿಶ. ಏಳನೇ ಶತಮಾನಕ್ಕೆ ಮುಂಚೆ ಕನ್ನಡದಲ್ಲಿ ವಿಫುಲವಾದ ಸಾಹಿತ್ಯವಿತ್ತು ಎಂಬುದು 
ಇದರಿಂದ ವೇದ್ಯವಾಗುವುದು. ಕುಮುದೇಂದು (ಕ್ರಿ.ಶ.೮೦೦)ರ ಕಾಲದವನೆಂದೂ; ಅಸಗ 
ಕವಿರಾಜಮಾರ್ಗಕಾರನಿಗೆ ಸಮಕಾಲೀನ ಕವಿಯೆಂದೂ; ಈತನ ಕಾಲ ಕ್ರಿಶ.ಲ೫೦ ಎಂದು 
ನಿರ್ಧರಿಸಿದ್ದಾರೆ.” ಈ ಎಲ್ಲ ಪೂರ್ವಕವಿಗಳ ಸಾಹಿತ್ಯ ಕೃಷಿಯು ಶಾಸನ ಸಾಹಿತ್ಯದ ಮೇಲೆ 


ಪ್ರಭಾವ ಉಂಟಾಗಿರಬೇಕು. 


“ಕನ್ನಡ ಕವಿಗಳಾಗಿರುವ ರನ್ನ, ಜನ್ನ ನಾಗಚಂದ್ರ, ಶಾಂತಿನಾಥ, ಮಧುರ ಮೊದಲಾದ 
ಕವಿಗಳು ಶಾಸನಗಳನ್ನು ರಚಿಸಿರುವುದಾಗಿ ಪಂಡಿತರು ಗುರುತಿಸಿದ್ದಾರೆ. "ಶೂದ್ರಕ ಮತ್ತು 
ಹರಿವಂಶಾಭ್ಯುದಯ' ಕೃತಿಗಳ ರಚಯಿತ ಗುಣವರ್ಮನು ಪಂಪ ಪೂರ್ವಜರ ವರ್ಗಕ್ಕೆ ಸೇರಿದ 
ಕವಿ ಇವರೆಲ್ಲರೂ “ಶ್ರೇಷ್ಠರಾದ ಗಂಥ ಕರ್ತೃಗಳು ರಾಜಕೀಯ, ಸಾಂಸ್ಕೃತಿಕ, ಮೊದಲಾದ 
ಉದ್ದೇಶಗಳು ಹೇತುವಾಗಿ ಶಾಸನ ರಚನೆಗೆ ಶಾಸನಕರ್ತ್ರೃಗಳು ಗಂಥರಚನೆಗೆ 
ತೊಡಗಿರಬಹುದು. ೮-೯ನೇ ಶತಮಾನಗಳಿಂದ ಮುಂದಿನ ಕಾಲಘಟ್ಟದಲ್ಲಿ ಹೆಚ್ಚು ಹೆಚ್ಚು 


[Co 


ಪರಿಷ್ಠತವಾದ ಶಾಸನಗದ್ಯ ಮತ್ತು ಪದ್ಯಗಳು ರಚನೆಯಾಗತೊಡಗಿ, ಅವುಗಳ ಭಾಷಾ ಸಾಹಿ 
ಮೌಲ್ಯಗಳು ಹೆಚ್ಚುತ್ತ ಮುನ್ನಡೆದ ಹಾಗೆ, ಅವು ವಸ್ತು ರೀತಿಗಳಲ್ಲಿ, ಭಾಷಾ ಶೈಲಿಗಳಲ್ಲಿ, ಸಣ್ಣಪುಟ್ಟ 


[50] ಊ 


ಕಾವ್ಯಗಳಂತೆಯೇ ರೂಪಗೊಂಡು, ಭಾಷೆ, ವ್ಯಾಕರಣ, ಛಂದಸ್ಸು, ಅಲಂಕಾರಗಳ ಲಾಕಣಿಕ 


[20 


ಮರ್ಯಾದೆಯನ್ನು ತಾವೂ ಬೇಡಿದುವೆನ್ನಬಹುದು. ಹುಟ್ಟು ಬಂಡೆಯ ಮೇಲೆ, ಕಲ್ಲಿನ 


[se] 


ಚಪ್ಪಡಿಗಳ ಮೇಲೆ, ಕಂಬಗಳ ಮೇಲೆ ತಾಮ್ರದ ರೇಕುಗಳಲ್ಲಿ ಕೆತ್ತಲು ಸಾಧ್ಯವಾದಷ್ಟು ಪ್ರಮಾಣಕ್ಕೆ 


ಅವು ಬೆಳೆದವು. ತಮ್ಮ ಸಂತತಿಯನ್ನು ಬೆಳೆಸಿದುವು.”” 


“ಕ್ರಿಶ. ೫೦೦ ರರಿಂದಲೇ ಕನ್ನಡ ಶಾಸನ ಪದ್ಯಗಳು ದೊರೆತರೂ ಕ್ರಿಶ.ಲನೇ 
ಶತಮಾನದವರೆಗಿನ ಯಾವ ಶಾಸನ ಪದ್ಯಗಳಲ್ಲಿಯೂ ಶಾಸನಕವಿಯ ಉಲ್ಲೇಖವಿಲ್ಲ. 
ಪಟ್ಟದಕಲ್ಲಿನ ದೇವಾಲಯದಲ್ಲಿರುವ ಶಾಸನದಿಂದ "ಅಚಲನ್‌' ಎಂಬ ಕವಿಯು ಈ ಶಾಸನವನ್ನು 
ರಚಿಸಿದನೆಂದು ತಿಳಿದುಬರುತ್ತದೆ. ಈ ಶಾಸನದ ಕಾಲ ಕ್ರಿಶ ೮ನೇ ಶತಮಾನವೆಂದು 
ವಿದ್ವಾಂಸರು ಗುರುತಿಸಿದ್ದಾರೆ. ೮ನೇ ಶತಮಾನದ "ಅಚಲನ್‌' ಕವಿಯೇ ಕನ್ನಡ ಸಾಹಿತ್ಯ 
ಚೆರಿತ್ರೆಯ ಮತ್ತು ಶಾಸನಸಾಹಿತ್ಯ ಚರಿತ್ರೆಯ ಮೊಟ್ಟಮೊದಲ ಉಪಲಬ್ದ ಕನ್ನಡ ಕವಿಯೆಂದು 


೩೧ 


ಕರೆಯಬಹುದು.” ಕಾವ್ಯಾಂಶರಹಿತವಾದ ಶಾಸನಗಳನ್ನು ವರ್ಜಿಸಿ ಉಳಿದುವನ್ನೆಲ್ಲಾ 
ನೋಡಿದಾಗ ಶಾಸನಕವಿಗಳದೇ ಒಂದು ವಿಶಿಷ್ಟ ವರ್ಗವೆಂಬುದು ಕಂಡುಬರುವುದು. ಇವರೆಲ್ಲ 
ಯಾರೂ ಪ್ರಥಮ ವರ್ಗದ ಕವಿಗಳಾಗಿ ಕಂಡುಬರುವುದಿಲ್ಲ (ರನ್ನ ಜನ್ನ, ನಾಗಚಂದ್ರ 
ಶಾಂತಿನಾಥ, ಮಧುರ ಹೊರತುಪಡಿಸಿ) ಅದಕ್ಕೆ ಕಾರಣವೂ ಇಲ್ಲದಿಲ್ಲ. ಏಕೆಂದರೆ ಶಾಸನಗಳ 
ಉದ್ದೇಶ ಮಹಾಕಾವ್ಯಗಳನ್ನು ಬರೆಯುವುದಲ್ಲ; ದಾಖಲೆಗಳನ್ನು ಬರೆಯುವುದು. ಇಂಥ 
ಅವಕಾಶಗಳಲ್ಲಿ ಶಾಸನಕವಿಗಳು ತಮ್ಮ ಪ್ರತಿಭೆ ಪಾಂಡಿತ್ಯವನ್ನು ಮೆರೆದಿದ್ದಾರೆ. ಕಾವ್ಯಕವಿಗಳಂತೆ 
ಶಾಸನಕವಿಗಳು ಬರೆದಂಥ ಇತರ ಸಾಹಿತ್ಯ ಕೃತಿಗಳೂ ದೊರೆತರೆ, ಶಾಸನ ಕವಿಗಳ ಬಗ್ಗೆ 
ಇದ್ದಂಥ ನಮ್ಮ ದೃಷ್ಟಿಕೋನ ಬದಲಾಗುವುದು. ದೊರೆಯಬೇಕಷ್ಟೆ “ಆದ್ದರಿಂದಲೇ 
ಶಾಸನಕವಿಗಳಲ್ಲಿ ನಮಗೆ ದ್ವಿಶೀಯ ವರ್ಗದ ಸಾಮಾನ್ಯ ಶಕ್ತಿಯ ಕವಿಗಳು ಕಂಡುಬರುತ್ತಾರೆ. 
ಅದೇ ರೀತಿ "ಅನುಕರಣ ಪ್ರವೃತ್ತಿ ಅಧಿಕವಾಗಿರುತ್ತದೆ' ಎಂಬ ಮಾತನ್ನು ಗಮನಿಸಿದರೆ ಕ್ರಿಶ. 
೭೦೦ರಲ್ಲಿ ರಚಿತವಾಗಿರುವ ನಂದಿಸೇನ ಮುನಿಯ ನಿಸಿದಿ ಶಾಸನ ಪದ್ಯವು ಕ್ರಿಶ. ೯೪೧ರಲ್ಲಿ 
ಕಾಣಿಸಿಕೊಳ್ಳುವ ಪಂಪನ ಆದಿಪುರಾಣದ "ಅಮರೇಂದ್ರೋನ್ನತಿ ಖೇಚರೇಂದ್ರ ವಿಭವಂ' ಎಂಬ 
ಪದ್ಯವನ್ನು ನೆನಪಿಗೆ ತರಿಸುವುದರಿಂದ ಪಂಪ ಖಂಡಿತ ಈ ಶಾಸನ ಪದ್ಯದಿಂದ ಪ್ರೇರಣೆ 
ಪಡೆದು ಆದಿಪುರಾಣದ ಕೆಲವು ಪದ್ಯಗಳನ್ನು ರಚಿಸಿದನೆಂದು ಹೇಳಬಹುದು. ಈ ವ್ಯತ್ಯಾಸದಿಂದ 
ಶಾಸನಕವಿಗಳಿಗೂ ಸಾಹಿತ್ಯದ ಕವಿಗಳಿಗೂ ವ್ಯತ್ಕಾಸ ಕಂಡುಬರುವುದಿಲ್ಲ...... ಶಾಸನಕವಿಗಳಲ್ಲಿ 
ಕೆಲವರು ದ್ವಿಭಾಷಾ, ತ್ರಿಭಾಷಾ, ಬಹುಭಾಷಾ ಕವಿಗಳಾಗಿರುವುದು ಕಂಡುಬರುತ್ತದೆ.” ಕ್ರಿಶ. 
ಆನೇ ಶತಮಾನದಿಂದ ಕ್ರಿಶ.೧೩೩೬ ನಡುವಿನ ಕಾಲಾವಧಿಯಲ್ಲಿ ಕಂಡುಬರುವ ಅಂದರೆ 
ವಿಜಯನಗರ ಪೂರ್ವದ ಶಾಸನ ಕವಿಗಳನ್ನು ಕುರಿತು ಅಧ್ಯಯನಕ್ಕೊಳಪಡಿಸಲಾಗಿದೆ. ಪ್ರತಿ 


ಶತಮಾನದಲ್ಲಿ ಶಾಸನ ಕವಿಗಳ ಪ್ರತಿಭೆ ಪಾಂಡಿತ್ಯ ವಿಭಿನ್ನ ಸ್ವರೂಪದಲ್ಲಿ ವ್ಯಕ್ಷಗೊಂಡ ಬಗ್ಗೆ ಪ್ರತಿ 


(€L 


ಶತಮಾನದ ಶಾಸನಕವಿಗಳ ಅಧ್ಯಾಯದಲ್ಲಿ ವಿವರಿಸಲಾಗಿದೆ. “ಮೊದಲು ವಾಮನನಂತೆ 
ಕಾಣಿಸಿಕೊಂಡ ಶಾಸನ ಸಾಹಿತ್ಯವು ತ್ರಿವಿಕ್ರಮವಾಗಿ ಬೆಳೆದು ತನ್ನೆಲ್ಲ ಪ್ರಕಾರಗಳಿಂದಲೂ ಅತ್ಯುನ್ನತ 
ಮಟ್ಟವನ್ನು ಮುಟ್ಟುತ್ತದೆ” ಇವರೆಲ್ಲ ಜೈನ, ೈವ, ವೈಷ್ಣವ ಕವಿಗಳಾಗಿದ್ದು ಗಂಗ, ಚಾಳುಕ್ಕ, 
ಹೊಯ್ದಳ, ಕಳಚೂರಿ ಮುಂತಾದ ರಾಜಮನೆತನಗಳು ಹಾಗೂ ಸಾಮಂತರು ಮಾಂಡಳಿಕರು 
ಮಹಾಪಧಾನಿಗಳು, ಹೀಗೆ ಹಲವಾರು ಜನರ ಆಳ್ಳಿಕೆಯ ಕಾಲಾವಧಿಯಲ್ಲಿ ಶಾಸನ ಕಾವ್ಯಗಳನ್ನು 
ಶಾಸನಕವಿಗಳು ರಚನೆ ಮಾಡಿರುವುದುಂಟು. ಶಾಸನಗಳಲ್ಲಿಯೇ ಕಾವ್ಯಾಂಶಗಳನ್ನು ಹಿಡಿದಿಡುವ 
ಪ್ರಯತ್ನ ನಮ್ಮದಾಗಿದೆ. ಹಾಗೂ ವಿಶಿಷ್ಟ ಬಗೆಯ ಗದ್ಯವನ್ನು ಗುರುತಿಸುವುದಾಗಿದೆ. 


೩೨ 


೨.೧: ಕ್ರಿಶ. ೮ನೇ ಶತಮಾನದ ಶಾಸನಕವಿಗಳು 
ಅಚಲನ್‌ (ಕ್ರಿಶ. ಲನೇ ಶತಮಾನ) 


“ನೇ ಶತಮಾನದಲ್ಲಿ ಶಾಸನ ಕವಿಯ ಉಲ್ಲೇಖ ದೊರೆಯುತ್ತದೆ. ಅವನೇ ಅಚಲನ್‌ 
ಈತ ಕನ್ನಡ ಶಾಸನ ಸಾಹಿತ್ಯ ಚರಿತ್ರೆಯ ಮೊಟ್ಟಮೊದಲ ಉಪಲಬ್ದ ಕವಿ ಈತನು ತನ್ನ 
ವಿದ್ದತ್ತನ್ನು ಒಂದೇ ಒಂದು ಉತ್ತಲಮಾಲೆಯಲ್ಲಿ ವ್ಯಕ್ತಪಡಿಸಿದ್ದಾನೆ.” 


ಬಾಗಲಕೋಟೆ ಜಿಲ್ಲೆಯ, ಬಾದಾಮಿ ತಾಲೂಕಿನ, ಪಟ್ಟದಕಲ್ಲಿನ ವಿರೂಪಾಕ್ಷ 
ದೇವಾಲಯದ ಪೂರ್ವದ ಅರ್ಧಮಂಟಪದಲ್ಲಿರುವ ಪದ್ಮನಿಧಿ ವಿಗಹದ ಸಮೀಪದಲ್ಲಿರುವ 
ಶಾಸನವನ್ನು”” ದೇವಯ್ಯ ಎಂಬುವನ ಮಗ "ಅಚಲನ್‌' ರಚಿಸಿದನೆಂದು ತಿಳಿದುಬರುತ್ತದೆ. 
ಅಚಲನ್‌ ದ್ವಿಭಾಷಾ ವಿಶಾರದನಾಗಿದ್ದು ನಮಗೆ ಉಪಲಬ್ದ ಶಾಸನ ಕವಿಗಳಲ್ಲಿ ಮೊದಲಿಗ. 
ಮೇವುಂಡಿಯವರು ತಮ್ಮ ಊಹೆಯಲ್ಲಿ ಈತನನ್ನು ಕುರಿತು "ನಟಸೇವ್ಯ' ಮತ್ತು "ಅಚಲನ್‌' 
ಅಂಕಿತಗಳು ಒಬ್ಬನಿಗೆ ಸೇರಿದುವು ಎಂದು ಊಹಿಸಿದ್ದಾರೆ.” ಆದರೆ ಇಬ್ಬರೂ ಬೇರೆ ಎಂಬುದು 
ಶಾಸನದಲ್ಲಿ ಸಷ್ಟವಾಗಿದೆ. “ಕಲಬುರ್ಗಿಯವರು ಅಚಲನ್‌ ಕನ್ನಡದ ಕವಿಯಾಗಿದ್ದು ಭಾವದೀಪ್ತಿ 
ಭಾಷಾಶುದ್ದಿಗಳಲ್ಲಿ ವಿಶೇಷಸಿದ್ದಿಯನ್ನು ಸಾಧಿಸಿದ್ದಾನೆ. ಈ ಶಾಸನವು ಪಂಪ ಪೂರ್ವಯುಗದ 


ವಿಶಿಷ್ಟ ಶಾಸನ ಎಂದಿದ್ದಾರೆ.” 


ಈ ಶಾಸನದಲ್ಲಿ ಕಾಲದ ಉಲ್ಲೇಖವಿಲ್ಲ ಮಧುರಚೆನ್ನರು ಈ ಶಾಸನದ ಕಾಲವನ್ನು 
ಕ್ರಿಶ. ೮ನೇ ಶತಮಾನವೆಂದು ಊಹಿಸಿದ್ದಾರೆ.” ಮೇವುಂಡಿ ಮಲ್ಲಾರಿಯರು. ಈ ಶಾಸನಕ್ಕೆ 
ಕಾಲೋಲ್ಲೇಖವಿಲ್ಲದಿದ್ದರೂ ವೀರೂಪಾಕ್ಷದೇವಾಲಯದ ನಿರ್ಮಾಣ ಕಾಲದಿಂದ, ಅಚಲನ್‌ ಕ್ರಿ.ಶ. 
ಸುಮಾರು ೭೪೪ರೊಳಗೆ ಈ ಪದ್ಯವನ್ನು ರಚಿಸಿರಬಹುದಾಗಿದೆ. ಕ್ರಿಶ. ಸುಮಾರು ೭೩೩- 
೭೪೪ರ ಅವಧಿಯಲ್ಲಿ ಆಳಿದ ಬಾದಾಮಿ ಚಾಲುಕ್ಕ ವಂಶದ ಇಮ್ಮಡಿ ವಿಕ್ರಮಾದಿತ್ಯನು 
ಕಂಚಿಯನ್ನು ಮೂರು ಬಾರಿ ಗೆದ್ದ ಸ್ಮರಣೆಗಾಗಿ, ಆತನ ಮಡದಿ ವಿರುಪಾಕ್ಷದೇವಾಲಯ 
ಕಟ್ಟಿಸಿದಳೆಂದು, ಈ ಗುಡಿಯಲ್ಲಿರುವ ಶಾಸನ ಹೇಳುತ್ತದೆ. ಆ ಕಾರಣದಿಂದ ಆಚಲನ್‌ ಕವಿ ಈ 
ಕಾಲದವನಾಗಿರಬೇಕು”” ಎಂದಿದ್ದಾರೆ. ಆದರೆ ಕ್ರಿಶ.೭೩೩-೭೪೪ರಲ್ಲಿ ದೇವಾಲಯ 
ನಿರ್ಮಾಣವಾದ ಮಾತ್ರಕ್ಕೆ ಕವಿ ಈ ಕಾಲದವನೆಂದು ಹೇಳಲಾಗದು ಎಂದು "ಏ.ಜಯರಾಮ್‌"” 
ಅಭಿಪ್ರಾಯ ಪಡುತ್ತಾರೆ. ಅವರ ವಾದ ಸರಿಯಾಗಿದೆ. ಲಿಪಿ ದೃಷ್ಟಿಯಿಂದ ಈ ಶಾಸನ ಮಧುರ 
ಚೆನ್ನರು ಗುರ್ತಿಸಿರುವ ಕ್ರಿ.ಶ. ೮ನೇ ಶತಮಾನದ್ದೇ ಸರಿಯಾದುದು. 


೩ಿಷಿ 


ಈ ಶಾಸನದಲ್ಲಿ ನಟಸೇವ್ಯನನ್ನು ಬಣ್ಣಿಸಿರುವ ಪದ್ಯ ಹೀಗಿದೆ. - 


ಖ್ಯಾತ ಮಹಾಪ್ರಭಾವ ಭರತಾಗಮಯುಕ್ತಿ ಬಹುಪ್ರಕಾರದಾ 
ಮಾತಿನೊಳೆಲ್ಲಮೇನೋ ನಟಸೇವ್ಯನ ಮುನ್ನೆ ಯಥೋಕ್ಷಮಾರ್ಗದಿ 
ನ್ನೀ ತೆಬ್ಬುದಿಮ್ದಿದಗ್ರತಲ ಸಣ್ಲಾರಮೆಮ್ಬುದಿದೆನ್ನು ಪೇಜಳ್ಲೋಡಿ 
ನ್ನಾತನೆ ನರ್ತಕಂ ನಟರೊಳರ್ಗ್ಗಳಮೀ ಭುವನಾನ್ನರಾಳದೊಳ್‌ ॥ 
- ದೇವಯ್ಯಗಳಾ ಮಗ ಅಚಲನ್‌ 


ಬಹುಭಾಷಾ ವಿಶಾರದನಾದ ನಟಸೇವ್ಯನನ್ನು ಕುರಿತು ಸಂಸ್ಕೃತ ಪದ್ಯವೊಂದು ಈ 


ರೀತಿಯಾಗಿದೆ 


ಭರತನುತವಚನ ರಚನಾ 
ವಿರಚಿತನಟಸೇವ್ಯ ಸಿಂಘನಾದೇನ 
ಪರನಟ ಮದಾಂಧ ಹಸ್ತಿ: 1 
ಪರಿಹೀನ ಮದೋ ಭವತ್ಯೇವ 
ನಟಸೇವ್ಯ ಭರತಮತಯುತ 
ಪಟುತರ ವಚನಾಶನಿ ಪ್ರಪಾತೇನ 
ಕುಟಿಲೋನ್ನತ ನಟಶೈಲ 
ಸ್ಪುಟಿತಾನತ ಮಸ್ತಕ: ಪತತಿ ॥ 
ಅಚಲನ್‌ 


ಧರಂ (ಕ್ರಿಶ. ೮೦೦): 


ಮೆ 


ಸೂರು ಜಿಲ್ಲೆಯ, ಚಾಮರಾಜನಗರ ತಾಲೂಕಿನ, ಅಂಚವಾಡಿಯ ಶಾಸನವನ್ನು 


ಸಂಪಾದಕರು ಲಿಪಿಯನ್ನು ಆಧರಿಸಿ ೮ ಅಥವಾ ೯ನೇ ಶತಮಾನದ್ದೆಂದು ಗುರುತಿಸಿದ್ದಾರೆ” ಈ 


ಶಾಸನವು ಗಂಗರ ಕಾಲಕ್ಕೆ ಸೇರಿದುದಾಗಿದೆ. "ನೀತಿಮಾರ್ಗ ಪೆರ್ಮಾನಡಿ' ಆಡಳಿತಾವಧಿಯ 


ಮೊದಲ ವರ್ಷದಲ್ಲಿ "ಮಳೆಯ ಪುಣಸುಗ' ಮಡಿದ ವಿವರ ನೀಡಿದೆ. ಇನ್ನು ಶಾಸನದ ಕೊನೆಗೆ 


"ಇದ ಬರೆದಂ ಶವಳಿಸೆಟ್ಟಿಯ ಮಗ ಧರಂ” ಎಂದಿದೆ. 


“ಸ್ಪಸ್ಪಿ ಶ್ರೀ ಕೊಂಗುಣಿವರ್ಮ ಧರ್ಮ್ಯ 
ಮಹಾರಾಜಾಧಿರಾಜ ಕೊವಳಾಲಪಹುರವರೇಶ್ವರ 
ನನ್ನಗಿರಿನಾಥಂ ಶ್ರೀಮತ್‌ ನೀತಿಮಾರ್ಗ್ಗ 
ಪೆರ್ಮನಡಿಗಳ ಪಟ್ಟಂಗಟ್ಟಿದ 

ಪ್ರಥಮವರಿಷ ಆ ಮಾಚವಾಡಿಯ ಪೆ 
ರ್ಮ್ಯಗಾವುಂಣ್ಣನ ಲ ಕೊಳ ಆದಿತ್ತ ನ 
ಪುಣಸುಗ ಸತ್ತಂ ಅದ 

ಬರೆದಂ ಗವಟೆಸೆಟ್ಟಿಯ 

ಮಗ ಧರಂ 


ಎಂದು ಶಾಸನ ಕವಿಯನ್ನು ಹೆಸರಿಸಿದೆ. 


ಹಿ೪ 


ಬಲದೇವ (ಕ್ರಿಶ. ೮೦೦) 


ಬಾಗಲಕೋಟೆ ಜಿಲ್ಲೆಯ, ಹುನಗುಂದ ತಾಲೂಕಿನ ಇಹೊಳ ಗ್ರಾಮದ 
ಶಾಸನವೊಂದರಲ್ಲಿ” ಬಲದೇವನ ಲಿಖಿತಂ ಎಂದಿದೆ. ಈ ಶಾಸನವು ಆರ್ಯಪುರದ 
ಚಾತುರ್ವಿದ್ಯ್ಧ ಸಮುದಾಯದ ಆಯ್ದೂರ್ವರು ತಾವು ಕ್ರಯಕ್ಕೆ ಪಡೆದ ಭೂಮಿಯನ್ನು 
ಸಾಗುವಳಿಗೆ ಸಂಬಂಧಿಸಿದಂತೆ ಕೆಲವು ನಿಬಂಧನೆಗಳನ್ನು ವಿಧಿಸಿದಂತೆ ತಿಳಿಯಬಹುದು. 
ಪಾರ್ವನಿಗೆ (ಕೇಣಿ) ಗೇಣಿ ಇಲ್ಲ ಎಂಬುದೂ ಒಂದು ನಿಬಂಧನೆ. 


ಇದಲ್ಲದೆ ಊರಿನಲ್ಲಿ ಯಾರಾದರೂ ಹೊಡೆದರೆ ಇರಿದರೆ ಇಂತಿಷ್ಟು ದಂಡ 
ವಿಧಿಸಬೇಕೆಂದು ಕಟ್ಟಳೆಯನ್ನು ಹೇಳಲಾಗಿದೆ. ಈ ದಂಡ ದೋಷಗಳನ್ನು ತಳಾರನು 
ಕೊಳ್ಳಬೇಕೆಂದು ಹೇಳಿದೆ. 
“ಇ ಸಮಯನ್ಸಾದೋಜ್ಜೆ 
ಅಶ್ವಮೇಧದ ಫಲಮಕ್ಕು ಈ 
ಸಮಯಮನಟಿದೊಮ್ಸಾರಣಾಶಿಯೊಳ್ಳಾಸಿರ್ವ 
ರ್ಪಾರ್ವರು ಸಾಸಿರ ಕವಿಲೆಯುಮನ್ಸೊನ್ನ ಲೋ 
ಕಕ್ಕೆ ಸನ್ನೋನಕ್ಕುಂ” 
ಎಂದು "ಬಲದೇವನ ಲಿಖಿತಂ' ಎಂದಿದೆ. ಇದೇ ಕವಿಯ ಹಾಸನ ಜಿಲ್ಲೆಯ 
ಹೊಳೆನರಸಿಪುರ ತಾಲೂಕಿನ ಅಂಕನಾಥಪುರದ ಶಾಸನವೊಂದರಲ್ಲಿ”” ಸುಬ್ರಹ್ಮಣ್ಯ ದೇವಸ್ಥಾನದ 


೬ 


ಮಧ್ಯದ ತೊಲೆಯ ಮೇಲೆ ಒಂದು ಪದ್ಯ ಹೀಗಿದೆ. 


ತೊಲದುಜ*್‌ ಮೋಹಪಾಶಮನಸುಂಗೊಳೆಯೊತ್ತಿದರುತ್ತಮಾಧಮಿ 

ನ್ನುಖುಗುಣಿ ಬಾಟಿಲೀಯದಿದು ನಿಕ್ಕುವಮೆಂಬುದನೊಪ್ಪೆ ನಂಬಿತಾಂ 

ನೆಳಿದ ಕದಂಬನಗ್ಗಳದ ಬಾಸಬೆಗಾದಮೆ ಪುತ್ತನುತ್ತಮ 

ನ್ಲೆಜಕಿದಿಕೆ ನೋಂತು ಮೂರು ದಿನಮಂಸುರನಾಗಿದನಿಂತು ರಾಚಯಂ ॥ 
ಬಲದೇವ ಬರೆದಂ ಎಂದಿದೆ. 


ಕುಂದಾಚಾರ್ಯ (ಕ್ರಿಶ. ೮೦೧): 

ಮೈಸೂರು ಜಿಲ್ಲೆಯ, ಹೆಗ್ಗಡೆದೇವನ ಕೋಟೆಯ ಸಗರೂರಿನ” ಶಾಸನವು ಗಂಗ ದೊರೆ 
ಶ್ರೀಪುರುಷನ ಆಳ್ಗಿಕೆಯ ಕಾಲಾವಧಿಯಲ್ಲಿ ಪೃದ್ಧಿರಾಜ್ಯಂಗೆಯ್ದಾಗ ಕೊಂಗಣಿ ಮಹಾರಾಜನು 
ನೀಡಿದ ಕೊಡುಗೆಯನ್ನು ವಿವರಿಸಿದೆ. ಬ್ರಾಹ್ಮಣರಿಗೆ ದನ್ನಗವಾಡಿಯನ್ನು ಬ್ರಹ್ನಾದೇಯ ಕೊಟ್ಟ 
ಬಗ್ಗೆ ಹೀಗೆ ಹೇಳಿದೆ. 


೩೫ 


“ಸ್ಪ ಕೊಜ್ಜಣಿ ವಮ ೯ಧರ್ಮ ಮಹಾರಾಜಾಧಿರಾಜ ಪರಮೇ 
ಶರ ಶ್ರಿ ಶ್ರೀಮತ್‌ ಶ್ರೀಪುರುಷ ಮಹಾರಾಜರ್‌ ಪೃಥುವಿರಾಜ್ಯ ೦ಗೆ 


ees ಶ್ರೀಪುರುಷಮಹಾರಾಜಮ್‌ ಭಟಾರರ 
ಶ್ರೀನಕ್ಷತ್ರದೊಳ್ಳನ್ನಿರ್ವ ಪಾವನರುಣ್ಟೋರ್‌ ತಿಂಗಳ್ಗೆ ಏಕಭೋಗಂ” ಎಂದಿದೆ. 


ಶಿವಮಾರದೇವ (ಕ್ರಿಶ. ೮೨೫) 


ಶಿವಮೊಗ್ಗ ಜಿಲ್ಲೆಯ, ನಗರ ತಾಲೂಕಿನ, ಹುಂಚ ಗ್ರಾಮದ ಶಾಸನವೊಂದು” 
ಪೆರ್ಮಾನಡಿ ಶ್ರಿಪುರುಷನೆಂಬಾತನ ಮಗನಾದ ಶಿವಮಾರದೇವನು ಗಂಗರಾಜ ವಂಶದ 
ದೊರೆಯ ಬಗ್ಗೆ ಹೇಳುತ್ತದೆ. ಈತ 'ಗಜಶಾಸ್ತ್ರ' ಪ್ರವೀಣನಾಗಿದ್ದು "ಗಜಾಷ್ಟಕ'ವೆಂಬ ಶಾಸ್ತ್ರಕೃತಿ 
ರಚನೆ ಮಾಡಿದ್ದನು. ಇದು "ಶಿವಮಾರಮತ'ವೆಂದು "ಒನಕೆವಾಡಾಗಿ' ಬಹಳ ಪ್ರಸಿದ್ಧವಾಗಿತ್ತು. 
ಕ್ರಿಶ. ೧೦೭೭ರ ಒಂದು ಶಾಸನದಿಂದ ತಿಳಿದು ಬರುವುದು. ಶಿವಮಾರನಿಗಿಂತ ಹಿಂದೆ 
ಧರ್ಮಕಾರ್ಯವೆಸಗಿದ ಚಟ್ಟಲೆಯವರೆಗೆ ಅವಿಚ್ಛಿನ್ನ ವಂಶಾವಳಿಯನ್ನು ಈ 
ಶಾಸನವೊದಗಿಸುತ್ತದೆ. ಮೇವುಂಡಿ ಮಲ್ಲಾರಿಯವರು ಶಿವಮಾರನ ಕಾಲಾವಧಿಯು ಕ್ರಿಶ.೮೨೫ 
ಇರಬಹುದೆಂದು ಊಹಿಸಿದ್ದಾರೆ” ಈ ಶಾಸನ ಕವಿಯ ವಿಷಯವಾಗಿ ಹೀಗೆ ಹೇಳಿದೆ. ಅಂತು 
ವೀರಮಾರ್ತಂಡನೆನಿಸಿದಾತನ ಮಗಂ ಶಿವಮಾರದೇವಂ ಸೈಗೊಟ್ಟನೆಂಬೆರಡನೆಯ ಪೆಸರಂ ತಾಳ್ಗಿ 
ಶಿವಮಾರ ಮತವೆಂದು ಗಜಶಾಸ್ತಮಂ ಮಾಡಿ, ಮತ್ತಂ 


ಏವೆಳ್ಳುದೊ ಶಿವಮಾರ ಮ 
ಹೀವಳಯಾಧಿಪನ ಸುಭಗಕವಿತಾಗುಣಮಂ 
ಭೂವಳಯದೊಳ್ಗಜಾಷ್ಟಕ 
ಮೋವನಿಗೆಯೆಮೊನಕೆವಾಡು ಮಾದುದೆ ಪೇಳ್ಗು I 
ಈತನ ಒನಕೆವಾಡಿನ ಸುಭಗತೆಯು ಹನ್ನೊಂದನೇ ಶತಮಾನದ ಅಂತ್ಯದವರೆಗೂ 


ಮುಂದುವರೆಯುತ್ತದೆ. 


ನಾಮಯ್ಯ (ಕ್ರಿಶ. ೮೯೦): 


ಕೋಲಾರ ಜಿಲ್ಲೆಯ, ಮುಳಬಾಗಿಲು ತಾಲೂಕಿನ, ಆವನಿ ಗ್ರಾಮದ ರಾಮೇಶ್ವರ 
ದೇವಾಲಯದ ಶಾಸನದಲ್ಲಿ "ಬರೆದನ್ನಾಮಯ್ಯಂ' ಎಂದು ಮುಕ್ತಾಯಗೊಳ್ಳುತ್ತದೆ. ಇದು ಕವಿಯ 
ಹೆಸರೆಂದು ಪಂಡಿತರ ಅಭಿಪ್ರಾಯ” ನೊಳಂಬರ ಪೊಳಲ್ಫೋರನ ಪಟ್ಟಮಹಿಷಿ ದೀವಾಂಬಿಕೆಯ 
ಪುಣ್ಯಕಾರ್ಯಗಳನ್ನು ಉಲ್ಲೇಖಿಸುವ ಈ ಶಾಸನದ ಕಾಲ ಕ್ರಿಶ. ರ್ಲ೯೦. 


ಹಿ೬ 


ಶ್ರೀವಧು ಧರೆ ಪೇಳಲ್ಲೇ 

ರಾವನಿಪಂಗಗ್ರಮಹಿಷಿ ಭುವನಾಂಬಿಕೆ ವಾ । 
ಗ್ಲೇವಿಯರ ದೊರೆಯೆನಿಸಿದ 

ದೀವಬ್ಗರಸಿಯರ ದೊರೆಗೆಲ್ಲರ ಹೆಣರೊಳರೇ ॥ 


ವಿದಿತಂ ಲೋಕಕ್ಕೆ ಮುನ್ನ ರಘುಕುಳದಹನೋಗೇಷುವಿಂ ಕಾಯ್ದು ತಿಣ್ಣಿಂ 
ಕುದಿಗೊಣ್ಣಚ್ಛೆತ್ತಗಸ್ತ್ಯಂ ಕುಡಿಯುತುಗುಳಲ್ಲೆ ನಿಂ ಕಟ್ಟು ಪಟ್ಟಲ್ಲುದಿನ್ತ | 
ಪುದು ಪೆಂಪನ್ತಾಳ್ಗಿತೆನ್ನನ್ನಣ್‌ಯರೆ ಲವಣಾಂಭೋಗಿಯಂ ಪೋಲಿಸಲ್ಪೇ 
ಡಿದುವೇತ್ತಾನೆತ್ತಲೆಂಬನ್ತತಿ ಬಹುಳ ಜಳನ್ನೀವಳಬ್ಬಾ ಸಮುದ ॥ 


ಮನುಚರಿತಂಮ್ಮಹೇನ್ವ ನೃಪನಿನ್ಷೆ ಪರೋಕ್ಷದೊಳಾ ಮಹಾತ ನಾ 
ಜನನಿಮಹೇನ್ರ ನಾಮದೆ ps ನಿಜನಾಮದೊಳಿನ್ಷಟಾಕಮೂ | 
ಶನ ಭವನಮ್ಮು ಕುಂದ ಭವನಂಗಳನಿಂಬಿನಿ ಮಾಡಿ ಧಮ್ಮ ೯ವ 

ರ್ದನದೆ ಕನೀಯನನ್ನನನ ರಾಜ ಮನೀಕ್ಷಿಸುಗಾವ ಕಾಲಮುಂ l 


ನೆಟ್ಟನೆ ಕದಂಬವಂಶಂ 

ಪುಟ್ಟಿದ ಮನೆ ಪಲ್ಲವೇನ್ನನಿಬುವನೊಳಂ ಬಂ | 
ಪುಟ್ಟಿದ ಮಗನಿಗೆ 'ಮುಗಿಲಂ 

ಮುಟ್ಟಿಪುದುಂ ಪೆಂಪು ದೀವಳಬ್ದರಸಿಯರ l 


ದಿವಾಂಬಿಕೆಯ ಕೊಳ, ತಟಾಕ, ಶಿವದೇವಾಲಯ, ವಷ್ಣುಗೃಹ ನಿರ್ಮಾಣ 
ಕಾರ್ಯಗಳನ್ನು ವಿವರಿಸುವ ಈ ಶಾಸನ ಅತ್ತಿಮಬ್ಬೆಯ ಮಹಾಕಾರ್ಯಗಳನ್ನು ನೆನಪಿಗೆ 
ತರುತ್ತದೆ. ಇಲ್ಲಿಯ ತಟಾಕ ವರ್ಣನೆ ಮುಂದಿನ ಕವಿಗಳ ತಟಾಕ ವರ್ಣನೆಗೆ ಮಾದರಿಯಾಗಿದೆ. 


೩೭ 


ಅಡಿಟಿಪ್ಪಣಿಗಳು: 


೧. ಕನ್ನಡ ಸಾಹಿತ್ಯ ಪರಿಷತ್ತತ್ರಿ 


ಕೆ: ಸಂಪುಟ-೪೧, ಸಂಚಿಕೆ-೧-೨, ಜೂನ್‌, ಡಿಸೆಂಬರ್‌ - 
೧೯೫೬ ಪುಟ-೬೭. 

೨. ಸಂ: ಡಾ.ಜಿ.ಎಸ್‌. ಶಿವರುದ್ರಪ್ಪ; ಸಮಗ್ರ ಕನ್ನಡ ಸಾಹಿತ್ಯ ಚರಿತ್ರೆ: ಸಂ: ೩ ಬೆಂಗಳುರು 
ವಿ.ವಿ.-೧೯೭೬ ಪುಟ- ೪೯೨. 

೩. ಸಂ: ಹಾ.ಮಾ.ನಾ: ಕನ್ನಡ ಅಧ್ಯಯನ ಸಂಸ್ಥೆಯ: ಕನ್ನಡ ಸಾಹಿತ್ಯ ಚರಿತ್ರೆ ಸಂ-ಪಿ 
ಮೈಸೂರು — ೧೯೭೬ ಪುಟ- ೨೦೭. 

೪. ಸಂ: ಡಾ.ಜಿ.ಎಸ್‌. ಶಿವರುದ್ರಪ್ಪ; ಸಮಗ್ರ ಕನ್ನಡ ಸಾಹಿತ್ಯ ಚರಿತ್ರೆ: ಸಂ- ೧ ಬೆಂಗಳೂರು 
ವಿ.ವಿ.೧೯೭೪, ಪುಟ-೭೧. 

೫. ಮೇವುಂಡಿ ಮಲ್ಲಾರಿ : ಕನ್ನಡ ನಾಡಿನ ಶಾಸನಕವಿಗಳು, ಕ.ಸಾ.ಪ. ೨೦೧೩, ಹು- ೨. 

೬. ಪೂರ್ವೊಕ್ತ -ಪುಟ-೭೧ 

೭. ಅದೇ -ಪುಟ-೭೨. 

೮. ಎಸ್‌.ಎಮ್‌. ಹಿರೇಮಠ: ಶಾಸನಾಧ್ಯಯನ, ವಿದ್ಯಾನಿಧಿ ಪ್ರಕಾಶನ - ೧೯೯೮, ಪಟ- 
೧-೮೨. 

೯. ಹಾ.ಮಾನಾ : ಕನ್ನಡ ಸಾಹಿತ್ಯ ಚರಿತ್ರೆ: ಮೈಸೂರು ವಿ.ವಿ. ಸಂಪುಟ-೩, ಪುಟ-೨೦೮. 

೧೦.ವಿ.ಜಯರಾಮ್‌: ಕನ್ನಡ ಶಾಸನ ಸಾಹಿತ್ಯ : ಮೈಸೂರು ೨೦೧೧, ಪುಟ-೧೦೯. 

೧೧.ಅದೇ ಪುಟ-೧೦೯-೧೦. 

೧೨.ಅದೇ ಪುಟ- ೧೦. 

೧೩.ವಿ. ಜಯರಾಮ್‌ : ಕನ್ನಡ ಶಾಸನ ಸಾಹಿತ್ಯ ಪುಟ-೧೧೦. 

೧೪.ದೇವರಕೊಂಡಾರೆಡ್ಡಿ (ಸಂ) ಬಾಗಲಕೋಟ (ಜಿ)ಬಾದಾಮಿ (ತಾ) ಪಟ್ಟದಕಲ್ಲು, ಶಾ.ಸಂ- 
೮೨, ಪುಟ-೨೦೬. 

೧೫.ಮೇವುಂಡಿ ಮಲ್ಲಾರಿ: ಕನ್ನಡ ನಾಡಿನ ಕೆಲವು ಶಾಸನಕವಿಗಳು : ಪುಟ-೪. 

೧೬. ಎಂ.ಎಂ.ಕಲಬುರ್ಗಿ : ಕವಿರಾಜಮಾರ್ಗ ಪರಿಸರದ ಕನ್ನಡ ಸಾಹಿತ್ಯ ಪುಟ- ೧೪೩. 

೧೭.ಅದೇ ಪುಟ- ೧೪೩. 

೧೮.ಮೇವುಂಡಿ ಮಲ್ಲಾರಿ : ಕನ್ನಡ ನಾಡಿನ ಕೆಲವು ಶಾಸನ ಕವಿಗಳು ಪುಟ-೫. 


೧೯. ವಿ. ಜಯರಾಮ್‌ : ಕನ್ನಡ ಶಾಸನ ಸಾಹಿತ್ಯ, ಪುಟ-೧೧೧. 


೩೮ 


೨೦.ಹಾ.ಮಾ.ನಾ. (ಸಂ) EC. Vol .IV. No-2೫೬, ಮೈಸೂರು (ಜಿ) ಚಾಮರಾಜನಗರ 
ಅಂಚವಾಡಿ ಪುಟ-೧೫೭. 

೨೧.ದೇವರಕೊಂಡಾರೆಡ್ಡಿ EC. Vol .1X. No-೩೪, ಬಾಗಲಕೋಟಿ (ಜಿ) ಹುನಗುಂದ 
(ತಾ) ಐಹೊಳೆ ಪುಟ-೩೭೦-೭೧. 

೨೨. EC.Vol .IV. No-೬೬, ಹಾಸನ (ಜಿ) ಹೊಳೆನರಸಿಂಹಪುರ (ತಾ) ಅಂಕನಾಥಪುರ, 
೯೫೦ 

೨೩. ಹಾ.ಮಾ.ನಾ. (ಸಂ) EC. Vol II]. No-೦, ಮೈಸೂರು (ಜಿ) ಹೆಗ್ಗಡದೇವನಕೋಟೆ 
(ತಾ) ಸಗರೂರು ಪುಟ- ೪೯೭. 

೨೪.EC. Vol .Ill. No-೬೬, ಶಿವಮೊಗ್ಗ (ಜಿ)ನಗರ (ತಾ) ಹುಂಚ (ಗ್ರಾ) ೮೨೫ 

೨೫. ಮೇವುಂಡಿ ಮಲ್ಲಾರಿ : ಕನ್ನಡ ನಾಡಿನ ಶಾಸನಕವಿಗಳು : ಪುಟ-೬. 


೨೬. ಎಂ.ಎಂ.ಕಲಬುರ್ಗಿ ಕವಿರಾಜಮಾರ್ಗ ಪರಿಸರದ ಕನ್ನಡ ಸಾಹಿತ್ಯ ಪುಟ-೧೪೪. 


೩೯ 


ಅಧ್ಯಾಯ-೩ 
ಕ್ರಿರ್ಶನೇ ಶತಮಾನದ ಶಾಸನಕವಿಗಳು 


ದಿವಾಕರ (ಕ್ರಿಶ೯ನೇ ಶತಮಾನ) 


ತಮಿಳುನಾಡಿನ ತಿರುವಳ್ಳಂ ಜಿಲ್ಲೆಯ, (ತಿರುವಳ್ಳೂರ್‌ ಜಿಲ್ಲೆ ಧರ್ಮಪುರಿ ಊರಿನ 
ಶಾಸನವನ್ನು ದಿವಾಕರ ಶಾಸನಕವಿ ರಚಿಸಿರುವನು.” ಕಾಲದ ಉಲ್ಲೇಖವಿಲ್ಲದ ಈ ಶಾಸನವನ್ನು 
ಶಾಸನ ಸಂಪಾದಕರು ಲಿಪಿಯ ಸ್ವರೂಪದಿಂದ ಕ್ರಿಶ್ಶನೇ ಶತಮಾನದ್ದೆಂದು ನಿರ್ಧರಿಸಿದ್ದಾರೆ. 
ದಿವಾಕರ ಕವಿಯು ತನ್ನ ಗುರು ವಿದ್ದೇರಾಶೀಂದರ ಮಹಿಮೆಯನ್ನು ವರ್ಣಿಸಿದ್ದಾನೆ. 
“ಡಾ.ಎಂ.ಎಂ. ಕಲಬುರ್ಗಿಯವರು ವಿದ್ದೇರಾಶೀಂದರನ್ನು ವಿದ್ಯಾರಾಶಿ ಎಂದು ಗುರುತಿಸಿದ್ದಾರೆ.” 


ಶೈವ ಮತೀಯನಾದ ಈತನು ತನ್ನ ಗುರುವಿನ ಮಹಿಮೋನ್ಸತಿಯನ್ನು ಹೀಗೆ ಹೇಳಿದ್ದಾನೆ. 


ಕಲಿಚೋರೇಶ್ವರ ಪಲ್ಲವೇಶ್ವರ ಮಹಾಭೋಗೇಶ್ವರೋತ್ತುಂಗ ನಿ 
ರ್ಮಲ ನನ್ನೇಶ್ವರ ಕೀರ್ತೀಶಾಸನ ಲಪತ್ಕಾಜ್ಞೀ ಭುಜಂಗೇಶ್ವರಾ। 
ವಲಿ ಕಣ್ಣೀರವ ಕೂಪ ನಂದನವನ ಪ್ರಾಕಾರ ಸಂಸ್ಥಾನದಿ 

ನ್ಲೆಲಕ್ಕೆಲ್ಲಂ ಗಡಿ ಚನ್ನಮಾಯ್ತು ತಗಡೂರಿ ವಿದ್ದೇರಾಶೀನ್ವರಿಂ l 


ಅಕ್ಕರಿಗಂಗೆ ಬೇಡಿದ ನರಂಗೆ ತಪಸ್ಥಿಗೆ ದೇಸಿಗಂಗೆ ಕ 

ಟ್ಲೊಕ್ಕಲಿಗಂಗೆ ದೀನ ನಟ ಪಾಠಕ ವನ್ನಿಜನಕ್ಕೆ ರಾಗದಿ 

ನ್ನಕ್ಕೊಡೆ ನಿನ್ನು ನೋಡಿದೊಡೆ ಮೆಚ್ಚಿದೊಡೋತೊಡೆ ಕೂರ್ತೊಡಿಗಳ್ಳ | 
ಮ್ಮಿಕ್ಕೆದನ್ನೀವೆನೆಂಬುದಿದು ,... ಮೆಗುಣ ಸಲೆ ವಿದ್ದೆರಾಶಿಯ l 


ಗುರುಗಳ್ರುದಬೋಜಂಗದ . .. ಗೃಹನ್ತುಂಬೇಶ್ವರನ್ನದ್ದುಜ೦ 

ಗರ ಶಿಷ್ಯರ್ವ್ವರ ಲಾಕುಳಾಗಮಿಕ ವಿದ್ಯಾರಾಶಿಗಳ್ಳಾಸನಂ 

ಬರೆದೊಂ ಸನ್ನದಿವಾಕರನ್ನೆಗಟ್ಲುದೀ ಭೋಗೇಶ್ವರ ಸ್ಥಾನಮು 
ರ್ವ್ರರೆಗಿನ್ನೊನ್ನಜೆನೊನ್ನಪೂಜ ..... ವಿದನಿನ್ನೇ ವಣ್ಣಿಪೋಂ ಬಣಿಹೋಂ ॥ 


ಶ್ರೀ ಶಿವಪೂಜೆಯೊಳೊಂದು ಸ । 
ದಾಶಿವ ಯೋಗದೊಳೊಂದು ರೂಪಮರೇ ವಾ । 
ರಾಶಿವೈತರೆನೆ ... ವಿದ್ಯಾ। 
ರಾಶಿ ಶಿವಜ್ಞಾನ ಕರ್ಮ ನಿಮ್ಮಿತರಾದರ್‌ I 
ಎಂದು ವಿವರಿಸಿದ್ದಾನೆ. 


ಪಣ್ಣಸ್ಟಾಮಿ (ಕ್ರಿಶ್ಪ೯೦೦) 


ಚಿಕ್ಕಮಗಳೂರು ಜಿಲ್ಲೆಯ, ಚಿಕ್ಕಮಗಳೂರು ತಾಲೂಕಿನ, ಕೋಟೆವೂರು ಗ್ರಾಮದ 
ಶಾಸನವು” ಸಂಸ್ಥೃತದಲ್ಲಿದ್ದು ಬ್ರಾಹ್ಮಣರಿಗೆ ಹಾಗೂ ದೇವರಿಗೆ ದಾನ ನೀಡಿದ ವಿವರವಿದೆ. ದಾನ 


೪೦ 


ನೀಡಿದ ವ್ಯಕ್ತಿ ಹೆಸರು ನಾಶವಾಗಿದೆ. ಸಂಗಮನ ಮಗ ಯಾರು? ಎಂಬುದು ಪ್ರಶ್ನೆಯಾಗಿದೆ. 
ತರ್ಯಲ್ಲ ಕುಟುಂಬದ ಒಬ್ಬ ಎನ್ನಬಹುದು. ಇಲ್ಲಿ ಶಾಸನದ ಕೊನೆಯ ಭಾಗದಲ್ಲಿ: 


$ 


ಶಬ ವಿತಶ್ಶ್ಷಹೋ ವಾಗೀತರ್ಯಲಣ ಹುರೋಹಿತಃ 


ವ್‌ ನ 


) 3 
ಪಣಸಾಮಿ ಹುರಾಣಜಃ ಕತವಾನ್ನಾಸನಂತಿದಂ ॥ 
B ಹಿ ೪ fy ಪ 


ಎಂದು ಪಂಡಸ್ಟಾಮಿಯು ಹುರೋಹಿತ, ವೈಯಾಕರಣಿ ಪುರಾಣ ನಿಷ್ಣಾತ ಎಂದು 
ಗುರುತಿಸಿದ್ದಾಗಿದೆ. ಈತನ ಕೆಲವು ಸಂಸ್ಥೃಕ ಪಾದಗಳನ್ನು ಹೀಗೆ ನೋಡಬಹುದು. 


ಸಿದಂ ನಮಃ 

ಸ್ಪಸ್ತಿ ಜಯತೀನ್ಹೃರ್ಕನಯನಃ FA ತಿದ್ಯುವಿಯ 
ದೀಶ್ವರಃ ಲೋಕೋತ್ಪತ್ತಿತಿರೋಭಾವ ಪಾಲ 
ನವ್ಯಾಪೃತೋ ಹರಿಃ 


3) 


ಎಂದಿದೆ. 


ಬೆಳ್ಲೇವ (ಕ್ರಿಶ. ೯೧೦) 


ಮೈಸೂರು ಜಿಲ್ಲೆಯ, ಎಡೆತೊರೆ ತಾಲೂಕಿನ, ಚಿಕ್ಕಹನಸೋಗೆ" ಗ್ರಾಮದಲ್ಲಿ “ಬೆಳ್ಳೇವಂ 
ಬರೆದಂ' ಎಂದು ಕೊನೆಗೊಳ್ಳುವ ಶಾಸನವಿದೆ. ಏಳಾಚಾರ್ಯನೆಂಬವನ ಸಮಾಧಿಮರಣ 


ಇತ್ಯಾದಿ ವಿಷಯಗಳನ್ನು ಈ ಶಾಸನ ಕಥಿಸುತ್ತದೆ. 


ಬಾಳೋ ಕಾಳುರಿ ಮೇಣ್ಣಿಯುದ್ದ ಶಕರುಂ ಕನ್ನರ್ಪರೂಪ ಪ್ರಭಾ 
ಜಾಳಾಳಂಕೃತರಾಗೆಯುನ್ನತಿ ವಿದೂರಂ ಭೀಷ್ಮರುಂ ಸದ್ದಯಾ 
ಭೂಳೋಕೋದರ ದಾನಿಯುದ್ದ ತಧನುಂ ನೆಣ್ನೇಕುಲಂ ನೆಟ್ಡನಿ 
ನ್ಹೇಳಾಚಾರ್ಯ ಮುನೀನ್ವರಾದರದಣೆಂನ್ಲಾಶ್ಚರ್ಯಮೇರುಂ ಜಗಂ ॥ 


ಒಂದು ತಿಂಗಳ್ಳಾನಮಂ ಭಾವಿಸಿ ಸಮಾಧಿ ಮರಣ ದಿನ್ನಮಾಯ್ದನೋನ್ತು 
ಸಗತಿಗೆ ಸನ್ನರ್‌ ಅಷ್ಟೋಪಾಸದೆ ಕಲ್ಲೆಲೆಯ ದೇವರ್‌ ತಮ್ಮ 
ಗುರುಗಳೇಳಾಚಾರ್ಯ್ಯದೇವರ್ಗೆ ಪರೋಕ್ಷ ವಿನಯ ನಿಸಿಧಿಗೆಯಂ ನಿಟೆಸಿದರ್‌ 


ಎಣಕೆಯ ಸಮುದ್ರವೇಷ್ಟಿತ ಧರಾತಳಮಂ ಪ್ರತಿಪಾಳಿಸುತ್ತುಮಿ 
ತ್ರೆರೆಗಮಹಾರಿ ಮಣ್ಣಳಿಕರಿಂ ಬೆಸಕೆಯ್ಯೆ ವಿಳಾಸಯೋಜಕಿ ಯಿಂ | 
ಮೆಳ್‌ವ ಕರೋರನೆನ್ನೆನಿಸಲಾಳಿಹೊರೀಸ್ತಿತ್‌ ಸನ್ಯ್ಯರಿನ್ನು ವ 

ನ್ನೆರಗ ಸಮನ್ನು ಕಲ್ಲೆಲೆಯ ದೇವರ ಪಾದಪಯೋರುಹಂಗಳೊಳ್‌ ॥ 


ಸ್ಥಾವರ ಜಳಾಮ ತೀರ್ಥಂ 

ಭಾವಿಸಿ ಪೇಣಕ್ಲಾಗಳೊರದೆ ಗೊಮ್ಮಟದೇವ 
ಸ್ಥಾವರ ತೀರ್ಥಂ ಕಲ್ಲೇಲೆ 
ದೇವಬ್ಬೂವಳಯದೊಳಗೆ ಜಇಮತೀರ್ಸ್ಗಂ l 


೪೧ 


ಒಂದು ತಿಂಗಳ ಉಪವಾಸದಿಂದ ಸಮಾಧಿಮರಣವನ್ನಪಿದ ನೆಣ್ಣೆಕುಲ ಏಳಾಚಾರ್ಯ 
ಯತಿಗಳ ಹೆಸರಿನಲ್ಲಿ ಅವರ ಶಿಷ್ಯ ಕಲ್ಲೆಲೆಯದೇವರು ನಿಸದಿಗೆಯನ್ನು ಸಲ್ಲಿಸಿದುದು ಇದರ 
ವಸ್ತು. ಈ ಶಾಸನದ ಆದಿ ಪದ್ಯದಲ್ಲಿ ಗುರು ವರ್ಣನೆ ಕೊನೆಯ ಪದ್ಯದಲ್ಲಿ ಶಿಷ್ಯ ವರ್ಣನೆ 
ಮಾಡಲಾಗಿದೆ. 


ಗುಣವರ್ಮ (ಕ್ರಿಶ. ೯೧೫): 


ಆಂದ್ರಪ್ರದೇಶದ ಕಡಪ ಜಿಲ್ಲೆಯ ದಾನವುಲಪಾಡ” ಶಾಸನದ ಕೊನೆಗೆ “ಅನುಪಮ 
ಕವಿಯ ಸೇನಬೋವಂ ಗುಣವರ್ಮಂ ಬರೆದಂ” ಎಂದು ಮಾತು ಬರುತ್ತದೆ. ಇದು ರಾಷ್ಟಕೂಟ 
ದೊರೆ ಮೂರನೇ ಇಂದ್ರನ ಆಳಿಕೆಯ ಕಾಲದ್ದು (ಕ್ರಿಶ. ೯೧೫-೧೭) ಇದರಲ್ಲಿ ದೊರೆಯ 
ದಂಡನಾಯಕನಾಗಿದ್ದ ಶ್ರೀವಿಜಯ ಎಂಬುವವನನ್ನು ಇಂದಶಾಪನಾತ್‌ ಸಂರಕ್ಷನ್‌ 
ಅಣಿವಿಂಗೋಜ, ಅನುಪಮಕವಿ, ಆಶ್ರಿತಜನ ಕಲ್ಲವೃಕ್ಷ ಎಂದು ಅತೀಶಯವಾಗಿ ಹೊಗಳಿದೆ. 
ಶ್ರೀವಿಜಯನು ಮಾನವ ಬಾಳನ್ನು ದಿಕ್ಕರಿಸಿ, ಸನ್ಮ್ಯಸನದ ಮೂಲಕ ಮುಕ್ತಿ ಸಾಧಿಸಿದನೆಂದು 
ಇದರಲ್ಲಿ ಹೇಳಿದೆ. ಇದರಲ್ಲಿ ಹನ್ನೊಂದು ಪದ್ಯಗಳಿವೆ. (ಮೂರು-ಸಂಸ್ಥೃತ, ಎಂಟು ಕನ್ನಡ 
ಕಂದಪದ್ಯಗಳು) ಈ ಶಾಸನವನ್ನು ರಚಿಸಿರುವವನು ಶ್ರೀವಿಜಯನ ಸೇನಬೋವ ಗುಣವರ್ಮ, 
ಈ ಗುಣವರ್ಮನನ್ನು ಪಂಪ ಪೂರ್ವಯುಗದಲ್ಲಿ ಹರಿವಂಶ, ಶೂದಕ, ಭುವನೈಕವೀರ ಎಂಬ 
ಮೂರು ಕಾವ್ಯಗಳನ್ನು ರಚಿಸಿದ್ದ ಮೊದಲನೇ ಗುಣವರ್ಮನೊಂದಿಗೆ ಸಮೀಕರಿಸಬಹುದು 


ಎಂದು ಸಂಪಾದಕರು ಅಭಿಪ್ರಾಯಪಡುತಾರೆ. 


ಶಾಸನಕವಿಯ ಕಾವ್ಯ ಸಾಮರ್ಥ್ಯ ಈ ಕಂದಗಳಲ್ಲಿ ವ್ಯಕ್ತವಾಗಿದೆ: 


ಪತಿಯ ಬೆಸದಿಂದಮಹಿತರ 
ನತಿಕೋಪದಿನಿಕ್ಕಿಗೆಲ್ಲು ಪ್ರತಿಪಾಳಿಸಿದಂ | 
ಚತುರುದಧಿ ವಲಯಮೆಲ್ಲಮ 

ನತಿರಥನೀ ದಣ್ಣಿನಾಯಕಂ ಶ್ರೀವಿಜಯಂ ॥ 


ತುರಗ ದಳಂಗಳನೊಡ್ಡಿದ 

ಕರಿಘಟೆಯಂ ಪಿರಿಯ ನೆರವಿಯಂ ಬಲ್ಲಣಿಯಂ 
ಧುರದೆಡೆಯೊಳಿಣಿದು ಗೆಲ್ಲುಂ 

ಕರದಸಿ ಕರಮುರಿದು ರಣದೊಳನುಪಮಕವಿಯೂ ॥ 


ವಸುಮತಿಯೊಳಗಿಕೆಂಟುಂ 

ದೆಸೆಗಳ ಕುಸುಕುರುಮನೆಯ್ಲಿ ಮಾಣದೆ ಮತ್ತಂ | 
ಬಿಸರುಹ ಗರ್ಬ್ಲ್ಸಾಣ್ಣಕ್ಕಂ 

ಪಸರಿಸಿದುದು ಕೀರ್ತಿ ನೆಚ್ಚಿನನುಪಮಕವಿಯ l 


೪೨ 


ಅಟ್ಟವಿಧ ಕರ್ಮಮೆಲ್ಲಮ 

ನಟ್ಟುಂಬರಿಗೊಂಡು ಕೊಡಿಪೆನೆಂಬುದೆ ಬಗೆಯಿಂ । 
ಪುಟ್ಟಿದನುದಾತ್ತ ಸತ್ತಂ 

ನೆಟ್ಟನೆ ವಿಬುಧೇನ್ನವನ್ನ ಕನಣಿವಿಂಗೋಜಂ I 


ತಾನಛೆದು ತೋಟಕಾದು ನೆಟ್ಟನೆ 
ಮಾನಿಸವಾಅಕಾವುದೆಂದು ಸಂಸ್ಕಾಸನದೊಳ್‌ 
ಮಾನಸಿಕೆಗಿಡದೆ ಕೊಣ್ಣೊನ 

ನೂನ ಸುಖಾಸ್ಪ್ತದಮನಟ್ಟೆಯೊಳ್‌ ಶ್ರೀವಿಜಯ ॥ 


ನಿರ್ಗ್ಗತ ಭಯನೀನರಸಂ 
ಸರ್ಗ್ಗಮನಾನೊಲ್ಲೆನೆಂದು ಹೇಸಿ ಬಿಸುರ್ವ್ವಂ | 
ಸ್ಪರ್ಗದ ಭೋಗಮನುಂಡಪ 
ವರ್ಗಕ್ಕಡಿಯಿಟ್ಟೋನಜೆದೊನನುಪಮ ಕವಿಯ ॥ 


ದಣ್ಣಿನ ಸಾಮಗಿಗೆ ಪರ 

ಮಣ್ಣಳಮಳ್ಳಾಡೆ ಸರ್ವ ವಿಕ್ರಮತುಂಗಂ | 
ದಂಡಿನ ವೀರಶ್ರೀಗೊ 

ಳಣ್ಣಂ ಶ್ರೀ ದಣ್ಣನಾಯಕಂ ಶ್ರೀವಿಜಯಂ ॥ 


ಚಣ್ಣಪರಾಕ್ರಮನುಣಿದರಿ 
ಮಣ್ಣಲಿಕರನಟ್ಟಿ ಪಿಡಿದು ಪತಿಗೊಪ್ಪಿಸುವೊ । 
ಳಣ್ಣಂ ಪ್ರಚಣ್ಣನೀ ಭೂ 


ne 


ಮಣ್ಣಲದೊಳ್ಳಣನಾಯಕಂ ಶ್ರೀವಿಜಯ ॥ 


"ಅಟಿವಿಂಗೋಜ' "ಅನುಪಮ ಕವಿ' ಎಂಬ ಬಿರುದುಗಳನ್ನು ಲಕ್ಷಿಸಿ ಈತನು 
ಕವಿರಾಜಮಾರ್ಗದ ಶ್ರೀವಿಜಯನೆನ್ನಬೇಕೆಂದರೆ ಕ್ರಿಶ. ೯೧೫ ಎಂಬ ಮಿತಿ ಅಡ್ಡಬರುತ್ತದೆ. 
ಅದೆನೇ ಇದ್ದರೂ ಈ ಶ್ರೀವಿಜಯನು ಚಾವುಂಡರಾಯನಂತೆ ಕವಿ, ಕಲಿ ಮತ್ತು ಪರಮ 
ಧಾರ್ಮಿಕ ಎಂಬುದು ಸುಳ್ಳಲ್ಲ. ಇಂಥ ಪರಿಪೂರ್ಣ ವ್ಯಕ್ತಿತ್ತವನ್ನು ಎಂಟು ಪದ್ಯಗಳಲ್ಲಿ ಹಿಡಿದಿಟ್ಟ 
ಗುಣವರ್ಮನ  ಕಾವ್ಯಶಕ್ತಿ ಮೆಚ್ಚುವಂತಹದು. ಹಿತಮಿತ ಪದಪ್ರಯೋಗ, ದೇಸಿಮಾರ್ಗ 
ಸಮನ್ನ್ವಯವನ್ನೊಳಗೊಂಡ ಈ ಪದ್ಯಗಳಿಗೆ ಕನ್ನಡದ ಕಂದಸಾಹಿತ್ಯದಲ್ಲಿ ಉನ್ನತ ಸ್ಥಾನವಿದೆ. 
ಒಂದೊಂದು ಅರಿಕೇಸರಿಯ ಪೂರ್ವಜರನ್ನು ಕುರಿತ "ವಿಕ್ರಮಾರ್ಜುನ ವಿಜಯದ” 
ಕಂದಪದ್ಯಗಳನ್ನು ನೆನಪಿಗೆ ತರುತ್ತವೆ.” 


೪೩ 


ರವಿನಾಗಭಟ್ಟ (ಕ್ರಿರ್ಶ೯ಗ೧ಲ) 


ಹಿಂದಿನ ಅಖಂಡ ಧಾರವಾಡ, (ಅವಿಭಜಿತ) ಇಂದಿನ ಗದಗ ಜಿಲ್ಲೆಗೆ ಸೇರಿದ 
ನರಗುಂದ ತಾಲೂಕಿನ, "ದಂಡಾಪುರ'ದ" ಶಾಸನವನ್ನು ರವಿನಾಗಭಟ್ಟ ಕವಿಯು ರಚಿಸಿದ್ದಾನೆ. 
ರಾಷ್ಟಕೂಟರ ಅರಸ ಪ್ರಭೂತವರ್ಷನ (೪ನೇ ಗೋವಿಂದ) ಆಳ್ಗಿಕೆಯನ್ನು ಉಲ್ಲೇಖಿಸಿರುವ ಈ 
ಶಾಸನದ ಕಾಲ ಕ್ರಿಶ. ೯೧೮ ಇನ್ನೂರಿಪ್ತತ್ತು ಮಹಾಜನರ ಅಪ್ಪಣೆಯಂತೆ ರವಿನಾಗಭಟ್ಟನು ಈ 
ಶಾಸನ ಪದ್ಯವನ್ನು ರಚಿಸಿದ್ದಾನೆ. ಇದು ನಾಲ್ಕನೇ ಗೋವಿಂದನ ಆಳ್ಗಿಕೆಯಲ್ಲಿ ದಾನದತ್ತಿಗಳನ್ನು 
ನೀಡಿದ್ದನ್ನು ಹಾಗೂ ಅರಸರ ಆಳ್ಗಿಕೆ ಕಾಲ ಇತ್ಯಾದಿ ಸಂಗತಿಗಳನ್ನು ಕಂದಪದ್ಯದಲ್ಲಿ ಶಾಸನಕವಿ 


ವರ್ಣಿಸಿದ್ದಾನೆ. ರವಿನಾಗಭಟ್ಟ ಎಂಬ ಹೆಸರನು ನೋಡಿದರೆ ಈತನು 


ವ 
ಬ್ರಾಹ್ಮಣನಾಗಿರಬಹುದೆಂದು ತೋರುತ್ತದೆ. ಹಾಗಿದ್ದ ಪಕ್ಷದಲ್ಲಿ ಈತನು ನಮಗೆ ತಿಳಿದು 
ಬಂದಿರುವ ಬ್ರಾಹ್ಮಣ ಕವಿಗಳಲ್ಲಿ ಆದಿಕವಿ ಎಂಬುದಾಗಿ ಕವಿಚರಿತೆಕಾರರು 
ಅಭಿಪ್ರಾಯಪಡುತ್ತಾರೆ.” ಇಲ್ಲಿಯ ಕಂದಪದ್ಯಗಳನ್ನು ಗಮನಿಸಿದರೆ ಈತನು ಮಧ್ಯಮವರ್ಗದ 


ಪೌಢ ಕವಿಯಾಗಿದ್ದನೆಂದು ತಿಳಿಯುತ್ತದೆ. ಕವಿಯ ಕಾವ್ಯಕೌಶಲ್ಕಕ್ಕೆ ಉದಾಹರಣೆ. ಹೀಗೆ 


ಬರೆದೊನಿದಂ ಶ್ರೀವಿಜಾಯಂ 
ನೆರೆದಿನ್ನೂಣ್‌ರ್ಪೃದಿಂಬರುಂ ಪೇಟಕಿನೆ ತಾಂ । 
ಪರಿಣತನೀ ಕಂದಂಗಳೆ 

ನೊರೆದಂ ರವಿನಾಗಭಟ್ಟನತ್ಯಾದರದಿಂ ॥ 


ಎಂಬ ಪದ್ಯದಿಂದ ರವಿನಾಗಭಟ್ಟ ಕಂದಪದ್ಯದ ರಚನಾಕಾರನೆಂದೂ "ಶೀವಿಜಯ' 
ಎಂಬುವನು ಶಿಲಾಫಲಕದ ಮೇಲೆ ಅಕ್ಷರ ಬರೆದ ಲಿಪಿಕಾರನಾಗಿರಬೇಕು. ಕಂಠಮಗೆರೆಗೆ ಜನತೆ 
ಸಲ್ಲಿಸಬೇಕಾದ ತೆರಿಗೆಯನ್ನು ನಿರ್ಧರಿಸಿ ಹೇಳುವ ರಾಷ್ಟ್ರಕೂಟ ಗೋವಿಂದನ ಕಾಲದ ಪೂರ್ಣ 


ಪಾಠ ಹೀಗಿದೆ. 


ಸ್ಪಸ್ತಿ ಪಭೂತ ವರ್ಷಂ 

ವಿಸ್ನತ ಕುವರಯಮನುತ್ತರೋತ್ತರ ವಿಭವ । 
ಪ್ರಸ್ತುತತೆಯಿಂ ರಕ್ಷಿಪ 
ವಿಸ್ತರದುದೆಂಟುನೂಣನಾಲ್ಪತ್ತವು ತಾಂ ॥ 


ಶಕ್‌ ಕಾಲಂಗಳ್‌ ವರ್ಷಂ 

ಪ್ರಕಟಂ ಹೆಸರಿಂ ಪ್ರಮಾಧಿವರ್ತಿಸೆ ದಿನಪಂ 
ಮಕರಕ್ಕೆ ವರ್ಷ ಸಂಕ್ರಮ 

ಣಕಾಲದೊಳ್‌ ಕೂಡೆಬಂದ ಪೌಷಧ ತಿಧಿಯೊಳ್‌ ॥ 


ಅಲ 


ಪನ್ನಿರ್ಮ್ವತ್ತರ್‌ ಕೆಯ್ಯಂ 

ಮಾನ್ಯಂಗುಡುಗೆಂದು ಪೇಲಕ ಡೋರನಬೆಸದೊಳ್‌ | 
ನನ್ನಿವೆಡಂಗಂ ಲಿ(೦ಗಮ್‌ 

ತನ್ನಟ್ಟೆಕೊಟ್ಟು ಕೆಳಕಿಗೆ ಯಶಮಂ ಪಡೆದಂ ॥ 


ವಿಪ್ರರ ವಿವಾಹಮುಮಾ 
ಗಪ್ಪನಿತಜಳೊಳೆಲ್ಲವೊಸಗೆ ದಮ್ಯಂ ಮೂಲಂ | 
ತಪ್ಪದೆ ಮಾಣಿಯೊಳೆರಡಂ 

ಕೆಪ್ಪದರೀ ಶೂದಗಣದ ಮದುವೆಯೊಳೊನ್ನಂ ॥ 


ಪ್ರಾಯಶ್ಚಿತ್ತ ನಿಮಿತ್ತದೊ 

ಛಾಯತ ಪಣಮೆನಿತನಿತ್ತುಮೂರೊಳ್‌ ಸಹಿರ | 
ಣಾಯದ ವಣಮುಂ ಪೆರ್ಗೆಲಕ್‌ 
ಗಾಯಮಿದೆಂದೊಸೆದು ಕೊಟ್ಟರೀ ದ್ವಿಜಮುಖ್ಯರ್‌ l 


ನೆಣ್‌ಯೆ ಗುಣಾಡ್ಕರ್‌ ಕಂಠಮ 

ಗೆಜ್‌ಗಿನುತು ದವ್ಯದಾಯಮಂ ಕೊಟ್ಟವರ್ಗಳ್‌ 
ತರಿಸಂದೀ ಶಾಸನಮಂ 

ನಿರಿಸಿದರಾಚಂದ್ರ ತಾರಕಾಂತಂ ಬರೆಗಂ ॥ 


ಮಾತಿನೊಳೇನೀ ಸ್ವಿತಿಯಂ 

ಘಾತಿಸಿ ಕಿಡಿಸಿದ ನರಂ ಚಿರಂ ಪಂಚಮಹಾ 
ಪಾತಕನ ಹೋದ ಲೋಕ 

ಕ್ವಾತಂ ತಾಂ ಹೋಕುಮೆಂದೊಡದುವೇಂ ಪಿರಿದೇ ॥ 


ಮೊರಡಿಯ ಮೊದಲೊಳ್ಳೊಟ್ಟೊ 
ರ್ತೆಜ್‌ವರಿಯರ ಮೊಲ್ಬುದೆಂದು ಕೇರಿ ಸಮಸ್ಸಂ | 
ಕೆಳೆಗೆ ಪದಿನೆಂಟು ಮತ್ತ 
ರ್ತೆಳುವುದು ಕೇಸಬ್ದೆಯಿತ್ತ, ಕೆಯ್ಯಿರ್ಮತ್ತರ್‌ l 
“ಠೂ ಶಾಸನದಲ್ಲಿ ಸಾಹಿತ್ಯ ಗುಣವಿಲ್ಲದಿದ್ದರೂ ಗದ್ಯದಲ್ಲಿ ಹೇಳಬಹುದಾದ ಶಕ, 
ಆಯಗಳನ್ನು ಪದ್ಯಗಳಲ್ಲಿ ಲೀಲಾಜಾಲವಾಗಿ ಹೆಣೆದಿದ್ದಾನೆ. ಕಂದಗಳನ್ನು ಕಟ್ಟುವಲ್ಲಿ 


ಪರಿಣತಹಸ್ತನಾಗಿದ್ದಾನೆ." 
ನಾಗವರ್ಮ (ಕ್ರಿರ್ಪ್ತ೧ಲಿ): 
ಶಿವಮೊಗ್ಗ ಜಿಲ್ಲೆಯ, ಶಿಕಾರಿಪುರ ತಾಲೂಕಿನ, ಬಂದಳಿಕೆ”” ಗ್ರಾಮದ ಶಿಲಾಶಾಸನದ 


ಕೊನೆಗೆ "ಬರೆದೊಂ ನಾಗವರ್ಮಂ' ಎಂದು ಕವಿ ಸೂಚನೆ ಕಂಡುಬರುತ್ತದೆ. ರಾಷ್ಟ್ರಕೂಟ 


೪ಜಿ 


ಅಕಾಲವರ್ಷ (ಕೃಷ್ಣ 1) ಸಾಮಂತ ಕಲಿವಿಟ್ಟರಸ ಈತನ ಕೈಕೆಳಗೆ ನಾಗರಖಂಡವನ್ನಾಳುವ 


ನಾಳ್ಳಾವುಂಡ ನಾಗಾರ್ಜುನನು ಯುದ್ದದಲ್ಲಿ ಮಡಿದನು. ಆತನ ಪತಶ್ಲಿ ಜಕ್ಕಿಯಬ್ಬೆಯು 


ನಾಳ್ಗಾವುಂಡಿಯಾಗಿ ಪ್ರಜಾಸ್ತೋಮವನ್ನು ಸಲಹಿದಳು. ಈಕೆಯ ಜೀವನದ ಕೊನೆಯ 
ದಿನಗಳನ್ನು ವರ್ಣಿಸುವ ಕ್ರಿ.ಶ.ಸು. ೯೧೮ರ ಶಾಸನದ ಮುಖ್ಯಭಾಗ ಹೀಗಿದೆ. 


ಉತ್ತಮ ಪ್ರಭುಶಕ್ಷಿಯುಕ್ಕೆ ಜಿನೇಂದ್ರ ಶಾಸನಭಕ್ತೆ ಕಾ 
ನ್ರ್ಯಾತ್ತ ವಿಭಮೆ ಜಕ್ಕಿಯಬ್ಬೆ ಸಮನ್ತು ನಾಗರಖಣ್ಣಮೆ 
ವ್ಲಿತ್ತುಮಂ ವಧುವಾಗಿಯುಂ ನಿಜ ವೀರವಿಕ್ರಮ ಗರ್ಬ್ಯದಿಂ 
ಪೆತ್ತವಂ ಪ್ರತಿಪಾಲಿಸುತ್ತೊಸದಿವ್ನಿಳಿಟ್ಲ ವಸಾನದೊಳ್‌ ॥ 


ತನು ರುಜೆಯಂ ಪುದುಂಜ್ಞುಳಿಸೆ ಸಂಸ್ಕೃತಿಭೋಗಸಾರಮೆನ್ನು ನೀ 
ಚ್ಲಿನಿಸಿ ನಿಜಪ್ರಿಯಾತ್ಮಜೆಗೆ ಸನ್ಮತಿಯಂ ಕರೆದಿತ್ತು ಮೋಹಬ 
ನ್ನನದ ತೊಡರ್ಪಿನೊಳ್ತೊದಲ್ಲು ಮೋಹಿಸಿ ನಿ ....ಬಲ್ಲೆಬನ್ನು ಬ 
ನ್ನನಿಕೆಯ ತೀರ್ಥದೊಳ್ತೊರದುವಚ್ಚರಿಯಂ... ಜಕ್ಕಿಯಬ್ಬೆಯಾ l 


ವಸುಜಲರಾಶಿ ವಾಂದಪಂಥಂ ಶಕ ಭು....ತಾಬ್ದ ಸಂಕ ವ 


ರ್ತಿಸೆ ಬಹುಧಾನ್ಯವೆಂಬ ವರಿಷಂ ತ್ರಿಕಮಾಸದ ಕಾಳಪಕ್ಷದೊಳ್‌ | 


[0 


ದಸಮಿಯೊಳಾರ್ಕೃವಾರದುದಿತೋದಿತ ವೇಳೆಯೊಳಣೆ ಭಕ್ತಿಯಿಂ 

ಬಸದಿಗೆವನ್ನು ನೋನ್ತಳಮಹಪೂರ್ಬ್ಣ ತರಜ್ಞದ ಜಕ್ಕಿಯಬ್ದೆಯಾ ॥ 

ಈ ಮೂರು ಪದ್ಯಗಳು "ವಧುವಾಗಿಯುಂ ನಿಜವೀರವಿಕಮಗರ್ಬ್ಬದಿಂ' ನಾಡನ್ನು 
ಪಾಲಿಸಿ ಪ್ರಜೆಗಳನ್ನು ಪೋಷಿಸಿದ ನಾಳ್ಗಾವುಂಡಿ ಜಕ್ಕಿಯಬ್ಬೆಯ ದೈವಭಕ್ತಿಯನ್ನು ಬಣ್ಣಿಸುತ್ತದೆ. 
ಕರ್ನಾಟಕದ ಆದರ್ಶ ಮಹಿಳೆಯರ ಸಾಲಿನಲ್ಲಿ ನಿಲ್ಲುವ ಠಈಕೆಯ ವರ್ಣನೆ 
ಮನೋಹರವಾಗಿದೆ.” 


ಕವಿರಾಜ (ಕ್ರಿಶ. ೯೩೦): 
ಧಾರವಾಡ ಜಿಲ್ಲೆಯ, ಶಿಗ್ಗಾವಿ ತಾಲೂಕಿನ, ಕಳಸ ಗಾಮಕ್ಕೆ ಸಂಬಂಧಿಸಿದ ಒಂದು 


ಶಿಲಾಶಾಸನದ ಕೊನೆಗೆ” 


ಕವಿರಾಜ ವಿಬುಧ 

ಪ್ರವರಂ ಶ್ರೀ ಕಾಡಿಯೂರಿನಲ್ಲಿಯೇ ಕಮಳೋ । 
ದೃವವಂಶಪ್ರೋತ್ತಮರಂ 

ನವೀನ ವರ್ಣ್ಣನೆಯಿನೆಸೆಯಲಭಿವರ್ಣಿಸಿದಂ ॥ 


೪೬ 


ಎಂಬ ಪದ್ಯವಿದ್ದು ಇದರಿಂದ ಶಾಸನಕ್ಕೆ ಸಾಹಿತ್ಯವನ್ನು ಪೂರೈಸಿದವನು ಕವಿರಾಜನೆಂದು 
ತಿಳಿದುಬರುತ್ತದೆ. ಈ ಕವಿರಾಜನೆಂಬುದು ಬಿರುದಾಗಿದ್ದ ಪಕ್ಷದಲ್ಲಿ, ಈತನಿಗೆ ಪ್ರಾಚೀನನಾಗಿ ಒಬ್ಬ 
"ಕವಿರಾಜ'ನೆಂಬ ಕವಿಯಿದ್ದನೆಂದು ಆತನಿಗಿಂತ ತಾನು ಮೇಲು ಎಂದು ಶಾಸನಕವಿ 
ಹೇಳಿಕೊಂಡಿರುವುದು, ಶಾಸನದಲ್ಲಿ ಕಂಡುಬರುವುದು. ಈತ ಬ್ರಾಹ್ಮಣರನ್ನು ಭಕ್ತಿಯಿಂದ 
ಭಜಿಸುವುದರಿಂದ ಈತನು ಬ್ರಾಹ್ಮಣ ಕವಿಯಾಗಿರಬೇಕು. 


೪ನೇ ಗೋವಿಂದ (ರಾಷ್ಟಕೂಟ)ನು ರೇವರಾಸ ದೀಕ್ಷಿತ ವೀಸೋತ್ತರ ದೀಕ್ಷಿತ ಎಂಬ 
ದಂಡನಾಯಕನಿಗೆ ಕಾಡಿಯೂರನ್ನು ದತ್ತಿಯಾಗಿ ನೀಡಿದುದು ಇದರ ವಸ್ತು "ವಿಬುಧಪ್ರವರಂ' 
"ನವೀನ ವರ್ಣನೆಯಿನೆಸೆಯಲಭಿವರ್ಣಿಸಿದಂ' ಕವಿರಾಜವಚಃ ಪ್ರಭಾವದನ್ನಳ೦ಕಾರಮುಮ 
ನೊಳಕೊಣ್ಣ ಜನಗಳಿಂ' ಎಂಬ ಮಾತುಗಳು ಈತನ ಪಾಂಡಿತ್ಯ, ಪ್ರತಿಭೆಗೆ ಸಾಕ್ಷಿಯಾಗಿವೆ. 


ಗೊಜ್ಜಿಗದೇವ, ಕಾಡಿಯೂರು, ಕೊಣ್ಣಲಿಗೆರೆ, ಕಾಡಿಯೂರ ಪ್ರಜೆಗಳು, ಕಾಡಿಯೂರ 
ಇನ್ನೂರ್ವರು, ೪೦ ಪದ್ಯ ಕೆಲ ಗದ್ಯ ತುಣುಕುಗಳಲ್ಲಿ ಬಣ್ಣಿಸುವ ಈ ಶಾಸನವು ಪುಟ್ಟ ಚಂಪೂ 
ಕಾವ್ಯವೆನಿಸಿದೆ. ಇದಕ್ಕೆ ನಿದರ್ಶನವೆನಿಸುವ ಕೆಲ ಪದ್ಯಗಳು ಹೀಗಿವೆ. 


ಗೊಜ್ಜಿಗದೇವನ ಕುರಿತಾದ ವರ್ಣನೆ : 


ಪಗೆಗೊಣ್ಣಾಡುವ ಶತ್ರುಭೂಪತಿಗಳಂ ದೊರ್ಗ್ಗರ್ವೃದಿಂದೆಜೇದು 
ಗಗಜೇಂದ್ರ ಬೆರಸೋವದನ್ನಕನ ಬಾಯೊಳ್‌ ತೂನ್ತಿ ಮತ್ತಂ ಶರ । 
ಣ್ಬಗಲೆಂದಿರ್ಪವನೀಶ್ನರ ಪ್ರತತಿಯಂ ಕೈಕೊಣ್ಣು ಕಾದೆಯ್ದೆ ಗೊ 
ಜ್ಞೆಗದೇವಂ ನೃಪತುಂಗನೆಂಬಳವನೊಲ್ಲಂಗೀಕೃತಂ ಮಾಡಿದ ॥ 


ಕಾಡಿಯೂರ ವರ್ಣನೆ : 


ತುಲುಗಿ ಕವಲು ಕತ್ತಲಿಪ ಚೂತಕುಜಂಗಳೊಳೊಂದಿ ಕಲಪಿನೊ 
ಳ್ಲೆಜ್‌ದು ರಸಂಗಳಂ ತಳೆದ ಪಣ್ಗ್ಣೊಲೆಯಂ ಗಿಳಿವಿಣ್ಣು ಚುಂಚುವಿಂ | 
ದಿಅಳದಡೆ ಸೋರೆ ಸೋನೆಯೊಳೆ ದಾಂಗುಡಿಮಿನ್ನೆಸೆದಿರ್ಸುವೊಳ್ಳಿನಿ 
ನ್ಲೆರೆಯನ ಕಾಡಿಯೂರ ಲತೆವಳ್ಳಿಯು ಮಲ್ಲಿಯ ನಾಗವಲ್ಲಿಯುಂ ॥ 


ಕೊಂಡಲಿ ಎಂಬ ಕೆರೆಯ ವರ್ಣನೆ 


ಕುಲಗಿರಿಬಿತ್ತಿ (ಭಿತಿ)ಯಿಂದ ಮಜ್‌ವೊಕ್ಕಡೆ ಕೊಣ್ಣ ಸರೋರುಹಾಧರಂ 
ನೆಲಸಿದವಬ್ದವಾಹನನೆನಲ್ಲಿ ನರಾಜನಿವಾಸಮೂದ ಭೂ । 
ತಳಸತಿಗೊಳ್ಳನಾಳ್ಲು ನವಮೇಖಳೆಯೆಂಬ ಸಮುದದನ್ತೆ ಕೊ 
ಣ್ಲಲಿಗೆಜಯೊಪ್ತಿ ತೋವ್ಪುದೆನೆ ಬಿಣ್ಣಿನೊಳಾವರಿಸಿರ್ದ್ದ ಪೆಂಪಿನೊಳ್‌ ॥ 


೪೭ 


ಕಾಡಿಯೂರ ಪ್ರಜೆಗಳ ವರ್ಣನೆ 


ಮತ್ತ ಮಲ್ಲಿ ಬಡಿವುದುಂ ಬಿಡುವುದುಂ ಚಾಪವಿದ್ಯಯೊಳ್‌, ಕೃತ್ತಿಮಮುಮ 
ನಿತ್ಯಮುಮಿನ್ನಜಾಲದೊಳ್‌ .. . ಸರಳತಿಯುಂ ಟಡತನಮು ಮಬಳಾಮಧ್ಯದೊಳ್‌, 
SEE SRS ESS RS ಕುಂದುಂ ME 
ಹರಿಣಾಂಕನೊಳ್‌....ಸೆರೆಯು ಮೇಂ ನೆತ್ತಮಾಡುವರೊಳ್‌..... 

ನಿರೋಧಮುಂ ನಿಷ್ಪರಿಗ್ರಹಮುಂ ತಪೋವೃತ್ತಿಯೊಳ್‌ ಮಕರಕೇತದಂತೆ 
ಮರ್ಯಾದೆಯುಮಂ ಪರ್ವತರಾಜನನ್ತೆ ಪ್ರತಿಪನ್ನತೆಯುಮನುರ್ವ್ವರೆ 

ಯನ್ನೆ ಕ್ಲಾನ್ಲಿಯುಮಂ ಕವಿರಾಜರಾಜವಚಃ ಪ್ರಭಾವದನ್ತ ಳಂಕಾರಮುಮ 
ನೊಳಕೊಣ್ಣ ಜನಂಗಳಿಂ ಮನಂಗೊಳಿಸುತ್ತಮಿರ್ದಪುದು. 


ಕಾಡಿಯೂರ ಇನ್ನೂರ್ವರು $ 


ನಿರವದ್ಯವೇದ ವಿದ್ಯಾ | ಪರಿಣತರತಿ ವಿಷಮಶಬ್ದ ವಿದ್ಯಗಮ ಸ 
ತ್ಪರಿಣತರೆನಿಸಿರ್ದಿಣ್ಣೋ |ರ್ವೃರ ಚರಣ ವಪ್ರಕುಳೆಂ Ri l 
ವ್ಯಾಕರಣಮರ್ಥಶಾಸ್ತಾ ನೇಕಂ ಸಾಹಿತ್ಯವಿದ್ಯ ಇತಿಹಾಸಂ ಮಿ | 
ಕ್ವೀಕಾಕ್ಷರಮಿನಿತರ್ಕೃಂ. | ಟೀಕಂ ಬರೆಯಲ್ಪಮಗ್ಗರಾಭ್ಯಾಸಿಸುವರ್‌ l 


ಜಸಮಂತಾಳ್ಲಿದಿಳಾಮರ ಪ್ರಚಯಮತ್ಯುತ್ನಾಹದಿಂ ಗೆಯ್ದು ಬ 
ಣಿಸೆ ತಮ್ಮನ್ನತಿ ತಮ್ಮ ಸತ್ಯದೆಸಕಂ ತಮ್ಮೋಜೆ ತಮ್ಮಾರ್ಪು ತ 
ಮ್ಮ ಸದಾಚಾರತೆ ತಮ್ಮ ನಿರ್ಮಳತೆ ತಮ್ಮೌಚಿತ್ಯ ಸಂಪತ್ತಿ ತ | 


ಮ್ಮ ಸಮಗ್ರಾಸ್ಪ್ನದಮೊಪ್ಪೆ ವರ್ತಿಸುತಮಿರ್ದಣ್ಣೊರ್ಪ್ಫೊಡಿಣ್ಣೂರ್ವರುಂ ॥ 


[Ca 


“ವಿಷಯ ವಿನ್ಯಾಸದ ರೀತಿ, ವರ್ಣನೆಯ ವೈವಿಧ್ಯ ಇವುಗಳಿಂದ ಈ ಶಾಸನ 
ಚಂಪೂವಿನ ಸಣ್ಣ ಮಾದರಿಯೆನಿಸಿದೆ. ಪಂಪನ ಕವಿತ್ವ್ತದೊಂದು ಮುಖವಾದ ಮಾರ್ಗಶೈಲಿಗೆ 
ಇಲ್ಲಿ ಗದ್ಯ ಪದ್ಯಗಳು ಯಾವ ವಿಧದಲ್ಲಿಯೂ ಕಡಿಮೆಯಿಲ್ಲ. ಕನ್ನಡ ಕಾವ್ಯಗಳಲ್ಲಿ ಬಳಸಲಾದ 
ಪರಿಸಂಖ್ಯಾಲಂಕಾರಕ್ಕೆ ಈ ಗದ್ಯ ಮಾತೃಕೆಯೆನಿಸಿದೆ. ಪಂಪಪೂರ್ವದ ಕನ್ನಡಸಾಹಿತ್ಯ ಸ್ವರೂಪಕ್ಕೆ 
ಈ ಶಾಸನವೊಂದು ಉತ್ತಮ ಉದಾಹರಣೆಯಾಗಿದೆ.” 


ಬೀರಯ್ಯ (ಕ್ರಿತ. ೯೩೦): 


ಮೈಸೂರು ಜಿಲ್ಲೆಯ, ಹೆಗ್ಗಡದೇವನಕೋಟೆ ತಾಲೂಕಿನ, “ಹಿರನಂದಿ*”” ಶಾಸನವು 
ಗಂಗಮನೆತನದ ಎರೆಯಪ್ಪನ ಮಕ್ಕಳಾದ ರಾಚಮಲ್ಲ ಮತ್ತು ಭುವನಾದಿತ್ಯ (ಭೂತುಗ)ರ 
ಯಾದವೀ ಕಲಹದಲ್ಲಿ ಮಡಿದ ವೀರರನ್ನು ಸ್ಮರಿಸುವ ಒಂದು ವೀರಗಲ್ಲು “ಬರೆದೊಂ ಬೀರಯ್ಯ” 


ಎಂಬ ವಾಕ್ಕವನ್ನೊಳಗೊಂಡಿದೆ. ಶಾಸನದ ಪೂರ್ಣ ಪಾಠ ಹೀಗಿದೆ. 


೪೮ 


“ಸ್ಪಸ್ಪಿ ಶ್ರೀ ಎಅಕಿಯಪ್ಪ ವೆಡಜ್ಜಂ ಸರ್ಗ್ಗಮೇಣಿದೊಡೆ 

ಡೆಜ್ಗನ ಕಿರೆಯ ರಾಚಮಲ್ಲಮನ್ನಿ ಬೇಡಿದೊಳರೆ ನೆಲನುಂ ಭಣ್ಣಾರವುಮಂ 
ಕೊಟ್ಲಾನೆನ್ನು ಬನ್ನು ಭುವನಾದಿತ್ಯಂ ಬರೆ ಅಯ್ದಾಮಂತರುಂ ಪೆರ್ಗಡೆ 
ಗಳುಂ ಬಯಲ್ಲಾಡನು ರಾಚಮಲ್ಲಂಗಲ್ಲದೆ ರಾಜ್ಯಮಂ ಗೇಯಲಿಯಾ 
ಮೆನ್ನು ಭುವನಾಯ್ತನ ಮಾಗುಣ್ಣಿಯೊಳ್ಳಾದಿದನ್ನು ನಿನ್ನಿಯ ಕೊರ 
ನಿಯರಸರ ಮಕ್ಕಳ್ನಾಲ್ಲಾಲ್ಪರು ಸೆಲದಚಿಬಿನೊಳ್ಳಾದಿಸ... ಕಲಿಗೇಅ 

ಯ್ಯ ಈ ಕಲ್ಲನಿಟೆನಿಸಿದೊ ಪಿರಿಯಮಗಂ ಸಿರಾಮ ಈ ಕಲ್ಲಾಡ 
ನಟಿದೊ ಕವಿಲೆಯುಂ ಬಾರಣಾನಿಯುಮನಟಿದೊ ಬರೆದೊಂ ಬೀರಯ್ಯ 
ಪಟೆದವು ಬಣೆಮುರಿದ........... ನಿಟ್ಟೆ 

ಲ್ಪೆರಡು ತಜಕೆದವು........... ಮಾಗೆ ಸೂಸಿದವು | 

ಕರುಳೊಳೆ. ಟೆದವುರದಿರಾ 


ಈ ಶಾಸನವು ಅರಸು ಮಕ್ಕಳ ಮುರಿದ ಮನಸ್ಸು ಅದರಿಂದ ಉದ್ಭವಿಸಿದ ಯುದ್ಧ 
ಪರಿಣಾಮಗಳನ್ನು ಹೇಳುತ್ತದೆ. ಕೊನೆಯ ತುುಟಿತ ಪದ್ಯ ವೀರ ರಸಕ್ಕೆ ಉತ್ತಮ 


ಉದಾಹರಣೆಯಾಗಿದ್ದು ಘೋರ ಯುದ್ದದ ನೈಜ ಚಿತ್ರವನ್ನು ಕಣ್ಣಿಗೆ ಕಟ್ಟುತ್ತದೆ. 


[5] 


ಕಬ್ದದ ನಾಗಮಯ್ಯ (ಕ್ರಿಶ. ೯೩೧): 


ಕೋಲಾರ ಜಿಲ್ಲೆಯ, ಜಿಂತಾಮಣಿ ತಾಲೂಕಿನ, ಕುರಬೂರು"”' ಗ್ರಾಮದ ಶಾಸನದ 
ಕೊನೆಗೆ "ಬರೆದೊಂ ಕಬ್ಬದ ನಾಗಮಯ್ಯ' ಎಂಬ ವಾಕ್ಯವಿದೆ. ಇಲ್ಲಿ "ಕಬ್ಬದ' ಎಂಬುದು 
ಈತನೊಬ್ಬ ಕವಿಯೆಂದು ಸೂಚಿಸುತ್ತದೆ. ಇದೇ ತಾಲೂಕಿನ ೪೪ನೇ ಶಾಸನದ ಕೊನೆಯ 
'ಬರೆದೊಂ ನಾಗಮಯ್ಯ' ಎಂಬುವನು ಈತನೇ ಆಗಿರಬಹುದು ಎಂದು ಎಂ.ಎಂ. 
ಕಲಬುರ್ಗಿಯವರು ಊಹಿಸಿದ್ದಾರೆ.”  ನೊಳಲು ವಂಶದ ಬೀರನೊಳಂಬನ ಸಮಯದಲ್ಲಿ 
ಹುಟ್ಟಿದ ಈ ಎರಡೂ ಶಾಸನಗಳ ಕಾಲ ಕ್ರಿಶ. ೯೩೧ ಪ್ರಸ್ತುತ ಶಾಸನ (ನಂ. ೪೩) ರ 


ಪೂರ್ಣಭಾಗ ಇಂತಿದೆ. 


“ಸ್ಪಸ್ತ ಶಕ ನೃಪ ಪಕಾಲಾತೀತ ಸಂವತ್ತರಗಳ ಎಂಟನೂಣ ಧ್‌ 
ನೇಯರೌದಿಯೆಂಬ ಸಂವತ್ಸರಂ ಪ್ರ ಪ್ರವರ್ಶಿಸುತ್ತಿರೆ ಸ ಸ್ಪಸಿ ಸಮಧಿಗತ ಪ 
ಮಹಾಶಬ್ದ ಪಲ್ಲವಾನ್ವಯ ಶ್ರೀ ಪೃಥ್ಧಿವೀ ವಲ್ಪಭ Lp ಶ್ರೀ 
ಮತ್‌ಬೀರನೊಣಂಬಾಧಿರಾಜರ್‌ ಸುಖಾನುರಾದಿಂದ ದುಷ್ಪ ನಿಗ್ರಹ ವಿಶಿಷ್ಟ 
ಪರಿಪಾಲನಂಗೆಯ್ದು ಪೃಥಿವಿ ರಾಜ್ಯ ೦ಗೆಯ್ಯು ತ್ತಿರೆ ಮ ಗೊತ್ತಾ 
ಕೊಮಾರಮಂಗಳಮೊಡೆಯ ನಾಗಮಯ್ಯನೆ ಮಗಂ ನಣ್ಣಯ ಿನುಂ ಸರಕರ 
ಯ್ಯನುಂ ಕುಲುಂಬೂರ ಮಹಾಜನಂ ನೂಯಣ್ಣರ್ಗ ಪದಿನೈದು ಗದ್ಯಾಣ 
ಪೊನ್ನ ಕೊಟ್ಟರ್‌ ನಿತೃಸ್ತಿತಿ ಒಂದು ಪರಿವಿಡಿ ಕು್ಷರರಬೂರ ಗುಟ್ಟೆಯೊಳ್‌ 


೪೯ 


ಆರ್‌ ಇಟಿಸ್ಲೊಡಂ ಚನ್ಹಾದಿತ್ಯರ್ಕೃಳುಳ್ಳಿನಂ ಸಲ್ಲುದಾರಿತ್ತೋರ ಇಳುವಿದಕ್ಕೆ 
ಸಾಕ್ಸಿ ನರಶಾಸ ನಂ ನೋಲಸಣ್ಲರೆ ಅವರ್ಗ್ಗಳ ಉಭಯ ಸಮ್ಮ; ತದೆ ಕಪ 
ಕಬ್ಬದ ನಾಗಮಯ್ಯ ಈ ದರ್ಮಮನ್‌. ಅಟಿದೊಂ ವಾರಣಾಸಿಯ ನಟಿದೊಂ” 


ಇದು ಸಾಹಿತ್ಯಿಕ ಅಂಶವಿರುವ ಒಂದು ಸರಳಗದ್ಯ, ಹಿಂದೆ ಹೇಳಲಾದ ಕಿಗ್ಗಾವಿ 
ಶಾಸನದ ಗದ್ಯ ಸಮಾನವಾಗಿದ್ದು ಈ ಅವಧಿಯ ನಿತ್ಯೋಪಯೋಗಿ ಬರವಣಿಗೆಯ ಗದ್ಯಕ್ಕೆ ಇವು 
ನಿದರ್ಶನವೆನಿಸಿವೆ. "ಕಬ್ಬದ ನಾಗಮಯ್ಯ' ಕವಿಯಾಗಿದ್ದರೂ ಶಾಸನದ ಬರವಣಿಗೆ ಸರಳ ಹಾಗೂ 
ಸಾಮಾನ್ಯವಾಗಿದೆ. 


ಕಾಚಯ್ಯ (ಕ್ರಿತ. ೯೩೭) 


ಚಿತ್ರದುರ್ಗ ಜಿಲ್ಲೆಯ, ಚಿತ್ರದುರ್ಗ ತಾಲೂಕಿನ, ಇಸಾಮುದ್ರದ"” ಕಲ್ಲೇಶ್ವರ 
ದೇವಾಲಯದ ಒಂದು ಶಾಸನದ ಕೊನೆಯಲ್ಲಿ ಕನ್ನರನಭಿಮತದೊಳೆ ಶಾಸನಮಂ ಬರದೊಂ 
ಸೇನಬೋನವಂ ಕಾಚಯ್ಯ' ಎಂದಿರುವುದರಿಂದ ಮೂರನೇ ಕೃಷ್ಣನ ಅಭಿಮತದಂತೆ ಕಾಚಯ್ಯ 
ಶಾಸನಕವಿ ಇದನ್ನು ರಚಿಸಿದ್ದಾನೆ. ಕವಿಯ ವೈಯಕ್ತಿಕ ವಿವರಗಳಿಲ್ಲ. ಶಾಸನದ ಕಾಲ ಕ್ರಿರ್ಶಷ೩೭ 
ಈ ಕಾಲಾವಧಿಯಲ್ಲಿ ರಾಷ್ಟ್ರಕೂಟ ಅಮೋಘವರ್ಷ 11 ನ ಸಾಮಂತ ಕನ್ನರಯ್ಯ (ಕೃಷ್ಣುನು 
"'ಗೋಗ್ಗಿ ದೇಗುಲದ ಧರ್ಮರಾಶಿ ಭಟಾರರ ಕಾಲಂ ಕರ್ಚಿ'ದತ್ತಿ ಬಿಟ್ಟುದು ಇದರ ವಿಷಯ. 
ರಾಷ್ಟಕೂಟರ ವಂಶ ಚರಿತ್ರೆಯನ್ನು ಕನ್ನರಯ್ಯನ ಕೀರ್ತಿಯನ್ನು ಕೊಂಡಾಡುವ ಈ ಶಾಸನ 
ಪದ್ಯಗಳು ಹೀಗಿವೆ. 

ಅಜಸುತನತ್ರಿಯತ್ತಿಯ ಸುತಂ ಶಶಿಸೋಮಸುತಂ ಬುಧಂ ಬುಧಾ | 

ನ್ವಜನಜಿತಂ ಪುರೂರವನುದಾರ ಪುರೂರವನನ್ನನಂ ಜಗ ॥ 


ದ್ವಜಿತ ಮಹಾಬಳನ್ನಹುಷನಾ ನಹುಷ ೦ಗೆ ಮಗಂ ಯಯಾತಿ ಭೂ | 
ಭೊಜನಮಳಂ ಯಯಾತಿಗೆ ಮಗಂ ಮಗಂ ಯದುಯಾದವರಾತನನ್ನಜರ್‌ ॥ 


ಯಾದವ ಕುಲದೊಳ್ಳಲರುಂ 

ಮೇದಿನಿಯಂ ಸುಖದಿನಾಳ್ಗರವರಿಂ ಬಟೆಯಂ । 
ಶ್ರೀದಯ್ತನ್ನನ್ನಿಗನುದಿ 

ತೋದಿತಮಾತನಿನ್ನನಖಿಳ ರಾಜ್ಯ ಶ್ರೀಯೋಳ್‌ ॥ 


ದನ್ನಿಗನ ಪುತ್ತರಂ ರಾ 

ಚ್ಯಾನ್ಷರಮಾದನ್ನು ಕನ್ನರಂ ಕಿಜಳಯಮ್ಮಂ | 
ಸನ್ಹಾನದೊಳಿಲ್ಲಬಟೆ 

ಕನ್ಹಾತನ ತನಯನೊಪ್ಪೆ ನಿರುಪಮದೇವಂ ॥ 


೫೦ 


ಆ ನಿರುಪಮಂಗೆ ಪುಟ್ಟಿದ 

ನಾನತರಿಹು ನೃಪಕದಂಬಕಂ ಜಗತುಂಗಂ | 
ತಾನಾ ಜಗತುಂಗನ ಮಗ 

ನೀ ನೆಲದೊಳ್ಳೆಗಲ್ಲ ಮೋಘವರ್ಷಮಹಿಶಂ ॥ 


ನೆಗಟಕಿಲ್ಲ ಮೋಘವರ್ಷನ 

ಮಗನೆನ್ನುಂ ದೇವನೆನಿಸಿದಾ ದೇವನ ಪೆ 
ರ್ಮಗನಿದ್ದರನಾತಂ ಕಲಿ 

ಯುಗದೊಳ್ಯಲಿ ಚಾಗಿಯೆನಿಸಿದಂ ವಿಕ್ರಮದಿಂ ॥ 


ಅನ್ನರನ ಮಗನ್ನೇವ 

ನನ್ನೆಯವೋಲ್ಡೆಗಲ್ಲ ದೇವರಾಜ ಸುತಂಗ | 
ಭೀನ್ನರನಾತಂನ ಮಗನಭಿ 
ವನ್ನಿತಪಾದನಿಛೆವ ಕನ್ನರಂ ಧರ್ಮಪರರಂ ॥ 


ಕನ್ನರನನ್ನು ವರ್ಣಿಸುವ ಪದ್ಯ 


ಮನುಮಾರ್ಗಂ ಚರಿತಂ ದ್ವಿಷತ್ಕುಳಹರಂ ಶೌರ್ಯಂ ಜಗದ್ಯ್ಯಾಪಿ ಶಾ 
ಸನಬದ್ದಂ ನುಡಿಕಲ್ಪವೃಕ್ಷಮೆನಿಕುಂ ಸನ್ಮಾನದಾನಂ ಶಶಾಂ | 
ಕನಿಭಿಂ ಕೀರ್ತಿ ಸಮನ್ತನನ್ಹ ಗುಣದಿನ್ನಿಂ ಕನ್ನರಂನ್ನವರ್ಮನ 
ನ್ಹನನಿಂ ರಾಘವನಿನ್ನಿಳೀಪನೃಪನಿಜಮ್ಮಾಂಧಾತನಿನ್ನಗ್ಗಳಂ I 


ರಾಷ್ಟಕೂಟರ ಸುದೀರ್ಫ್ಹ ವಂಶಾವಳಿ: 


ಪಳಯಾಸೊಳ್ಳೇವನಾಟಬನ್ನಿಟೆದು ಮಡಿಪಿದೊ ಪಾಣ್ಯ್ಯ ನನ್ನೇವ ಪುತ್ರಂ 
ಗಳಕೊನ್ನಂ ವೀರನಂ ಶ್ರೀಷುರದೊಳಿಚಿದೊನಿನಾತ್ಮಜಂ ಪಲ್ಪವೇಶ 
ರ್ಕ್ಯಳನಿನ್ನಂ ಗೆಲ್ಲನೀ ಕನ ್ಲರನಧಿಕ ಬಳಂ ಗಂಗಹೆರ್ಮಾಳಿಯಂ ಕೊ 
ನ್ವಳೆಯರ ಭೂವಲ್ಲಭಂಗಿತಿಟೆದು ನೆಗಲ್ಲರೀ ರಾಷ್ಟ್ರಕೂಟಾನ್ಸಯರ್ಕೃಳ್‌ l 


ಇದು ಕವಿಯು ವಂಶಾವಳಿಯನ್ನು ಅಡಕಗೊಳಿಸಿ ಹೇಳಬಹುದಾದ ಪಂಪನಂತೆ 
ಸಂಗ್ರಹಶೀಲ ಗುಣವುಳ್ಳದ್ದಾಗಿದೆ. 


ಹೊನ್ನ (ಕ್ರಿಶ. ೯೫೦) 


ಮಂಡ್ಯ ಜಿಲ್ಲೆ, ಮದ್ದೂರು ತಾಲೂಕಿನ, ಆತಕೂರು ಗ್ರಾಮದ ಚಲ್ಲೇಶ್ವ್ಷರ ದೇವಾಲಯದ 
ಮುಂದಿರುವ ಶಾಸನವನ್ನು” ಕವಿಚಕ್ರವರ್ತಿ ಪೊನ್ನ ರಚಿಸಿದನೆಂದು ತಿಳಿದುಬರುತ್ತದೆ. ಇದಕ್ಕೆ 
ಆಧಾರವೆಂದರೆ ಈ ಶಾಸನದಲ್ಲಿರುವ ಎರಡು ಚಂಪಕ ಮಾಲಾವೃತ್ತಗಳು. ಇವು ಪೊನ್ನನ 


೫೧ 


ಪೊನ್ನನು ಪಂಪ, ರನ್ನರಂತೆ ಒಂದು ಲೌಕಿಕ ಒಂದು ಆಗಮಿಕ ಕೃತಿಯನ್ನು ರಚಿಸಿದ್ದು 
ಆಗಮಿಕ ಕೃತಿ ಶಾಂತಿಪುರಾಣದಲ್ಲಿ ಶಾಂತಿನಾಥ ತೀರ್ಥಂಕರನ ಚರಿತ್ರೆಯನ್ನು ರಚಿಸಿದ್ದಾನೆ. 
ಲೌಕಿಕ ಕೃತಿಯಾದ “ಭುವನೈಕ ರಾಮಾಭ್ಯುದಯ'ದಲ್ಲಿ ತನ್ನ ಆಶ್ರಯದಾತ ೩ನೇ ಕೃಷ್ಣನನ್ನು 
ರಾಮಾಯಣದ ಶ್ರೀ ರಾಮಚಂದನೊಂದಿಗೆ ಸಮೀಕರಿಸಲಾಗಿದೆ. ಟಿ.ವಿ. ವೆಂಕಟಾಚಲ 
ಶಾಸ್ತೀಯವರು ೩ ನೇ ಕೃಷ್ಣನಿಗೆ "ಭುವನೈಕರಾಮ'” ಎಂಬ ಬಿರುದಿತ್ತೆಂದು "ತಿಸಟ್ಟಿ ಮಹಾಪುರಿಸ 
ಗುಲಾಲಂಕಾರ' ಎಂದು ಅಪಭ್ರಂಶ ಭಾಷೆಯ ಜೈನ ಪುರಾಣವನ್ನು ರಚಿಸಿದ ಪುಷ್ಟದಂತನೆಂಬ 


ಕವಿಯ ಮಾತಿನಿಂದ ತಿಳಿಯುತ್ತದೆ ಎಂದು ಹೇಳುತ್ತಾರೆ. 


ಹೊನ್ನ ೩ ನೇ ಕೃಷ್ಣನ ಆಸ್ಥಾನ ಕವಿಯಾಗಿದ್ದು, ಸುಕ್ರಿಶ. ೯೫೦ ರಲ್ಲಿದ್ದನೆಂದು 
ತಿಳಿದುಬರುತ್ತದೆ. ಈ ಶಾಸನದಲ್ಲಿ ಗಂಗವಂಶದ ದೊರೆ ಇಮ್ಮಡಿ ಭೂತುಗನ ಬಳಿ 
ಅಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿದ್ದ ಮಣಲೆರನು ತಮಿಳುನಾಡಿನ "ತಕ್ಕೋಲಂ' ಎಂಬಲ್ಲಿ ನಡೆದ 
ಯುದ್ದದಲ್ಲಿ ರಾಷ್ಟಕೂಟ ಚಕ್ರವರ್ತಿ ೩ ನೇ ಕೃಷ್ಣನ ಪರವಾಗಿ ಶೌರ್ಯದಿಂದ ಹೋರಾಡಿ ಅವನ 
ಮೆಚ್ಚುಗೆ ಗಳಿಸುತ್ತಾನೆ. ಮೆಚ್ಚುಗೆಯ ಗುರುತಾಗಿ ಚಕ್ರವರ್ತಿ ಕೃಷ್ಣನಿಂದ "ಕಾಳಿ' ಎಂಬ 
ನಾಯಿಯನ್ನು ಕೇಳಿ ಪಡೆಯುತ್ತಾನೆ. ಮುಂದೆ ಬೇಟೆಯ ಒಂದು ಸಂದರ್ಭದಲ್ಲಿ ಆ ನಾಯಿಯು 
ಹಂದಿಯೊಂದರೊಡನೆ ಹೋರಾಡಿ ಮಡಿಯುತ್ತದೆ. ಇದರ ಜ್ಞಾಪಕಾರ್ಥವಾಗಿ ಆತಕೂರಿನ 
ಚಲ್ಲೇಶ್ತರ ದೇವಾಲಯದ ಮುಂದೆ ಸ್ಮಾರಕದ ಕಲ್ಲನ್ನು ನೆಡಿಸಿ ಭೂಮಿಯನ್ನು ದಾನ ನೀಡಿದ್ದನ್ನು 


ವಿವರಿಸಲಾಗಿದೆ. 


ಈ ಸಂದರ್ಭದಲ್ಲಿ ಮಣಲೆರನ ಶೌರ್ಯ ಪ್ರದರ್ಶನವನ್ನು ಎರಡು ಚಂಪಕ 
ಮಾಲೆಯಲ್ಲಿ ಕಣ್ಣಿಗೆ ಕಟ್ಟುವಂತೆ ಕವಿ ಚಿತ್ರಿಸಿದ್ದಾನೆ. 


ಉರದಿದಿರಾನ್ರ ಜೋಳ ಚತುರಜ್ಞಬಲಜ್ಞಳನಟ್ಟಿಮುಟ್ಟಿತ 

ಳಿರೆವೆಡೆ ಗೋರ್ವರಪ್ಟೊಡ ಮಿದಿರ್ಚ್ಹ್ಚುವ ಗಣ್ಣರನಾಮೈೆವೆನ್ನುಪೊ 
ಚ್ಚರಿಸುವ ಬೀರರಂ ನೆಳತಯ ಕಾಣೆಮೆ ಚೋಳನೆ ಸಕ್ಕಿಯಾಗೆ ತ 
ಳಿರಿದುದನಾಮ ಕಣ್ಣೆವೆನೆ ಮೆಚ್ಚದೊರಾರ್ರ್ರಗರ ತ್ರಿನೇತ್ರನಂ 


ನರಪತಿ ಬೆನ್ನೊಳಿರ್ದನಿಧಿ ರಾಸ್ತುದು ವೈರಿ ಸಮೂಹಮಿಲ್ಲಿಮ 
ಚ್ಚರಿಸುವರೆಲ್ಲರುಂ ಸೆರಗುವಾರ್ದ ಹೊರಿನ್ತಿರೆನೆನ್ನುಸಿಜದ 

ನಿರೆ ಹರಿ ಬೀರಲಕ್ಷ್ಮಿ ನೆವಾಗಿರೇ ಚೋಳನ ಕೋಟೆ ಯಮೃಸಿ 
ನ್ಬುರದ ಶಿರಾಗ್ರಮಂ ಬಿರಿಯೆ ಹೊಯ್ದನೆಲೇ ಕದನೈಕಶೂದ್ರಕಂ 


೫೨ 


ಕುದುರೆ ವೀರಲಕ್ಷ್ಮೀ ಸಹಾಯಕ್ಕಿರಲು ಕದನೈಕ ಶೂದಕನೆನಿಸಿದ ಮಣಲೆರನು ಚೋಳರ 
ಕೋಟೆ ಎಂಬ ಆನೆಯ ಕುಂಬ ಸ್ಥಳವನ್ನು ಸಿಂಹದ ಹಾಗೆ ಹಾರಿ ಹೊಡೆದನೆಂದು ಹೇಳಲಾಗಿದೆ. 


ಮುಮ್ಮಡಿ ಕೃಷ್ಣನ ಜೂರಾ ಪ್ರಶಸ್ತಿ ಶಾಸನವನ್ನು ಪೊನ್ನ ಕವಿ ರಚಿಸಿದ್ದಾನೆಂದು 
ತಿಳಿದುಬರುತ್ತದೆ. ಮುಮ್ಮಡಿ ಕೃಷ್ಣನು ಪೊನ್ನನಿಗೆ ಕವಿಚಕ್ರವರ್ತಿ ಎಂಬು ಬಿರುದು ನೀಡಿ, 
ಆಶ್ರಯಕೊಟ್ಟಿದ್ದನು. ಪೊನ್ನ ತನ್ನ ಕೃತಿಗಳಲ್ಲಿ ೩ ನೇ ಕೃಷ್ಣನನ್ನು ಮನದುಂಬಿ ವರ್ಣಿಸಿದ್ದಾನೆ. 
ಜೂರಾ ಪ್ರಶಸ್ತಿ ಶಾಸನ” ಮೂರನೇ ಕೃಷ್ಣನು ಉತ್ತರ ಭಾರತದ ಮೇಲೆ ದಂಡಯಾತ್ರೆ 
ಕೈಗೊಂಡಿದ್ದ ಸಂದರ್ಭದಲ್ಲಿ ಹಾಕಿಸಿದ ಒಂದು ವಿಶಿಷ್ಠ ದಾಖಲೆಯಾಗಿದೆ. ಈ ಶಾಸನದಲ್ಲಿರುವ 
ಪದ್ಯಗಳು ಬಹುಶಃ ಪೊನ್ನನ ಅನುಪಲಬ್ಬ ಕೃತಿ ಭುವನೈಕರಾಮಾಭ್ಯುದಯದ 
ಕೃತಿಯಲ್ಲಿರಬಹುದು. ಪೊನ್ನನು ಶಾಸನ ಕವಿ ಮಾತ್ರವಲ್ಲದೇ ಸಾಹಿತ್ಯ ಕವಿಯೂ ಆಗಿ ಕನ್ನಡದಲ್ಲಿ 
ಶಾಂತಿಪುರಾಣವನ್ನು ರಚಿಸಿದ್ದಾನೆ. ಪೊನ್ನನ್ನು ವೆಂಗಿಮಂಡಲದ ಪುಂಗನೂರಿನವನಾಗಿದ್ದು, 
ಈತನಿಗೆ "ಕುರುಳ್ಳಳಸವಣ”' ಎಂಬ ಬಿರುದಿತ್ತು ಈತನ ಗುರು "ದಿನಚಂದದೇವ 
ಶಾಂತಿಪುರಾಣವಲ್ಲದೆ ಜಿನಾಕ್ಷರಮಾಲೆ' ಎಂಬ ಜಿನನನ್ನು ಸ್ತುತಿ ಮಾಡಿರುವ ಕೃತಿಯನ್ನು 


ರಚಿಸಿದಾನೆ. 


(8) 


ಜಿನವಲ್ಲಭ (ಕ್ರಿಶ. ೯೫೦) 


ಆಂಧ್ರಪ್ರದೇಶದ, ಕರೀಂನಗರ ಜಿಲ್ಲೆಯ, ಕುರ್ಕಾಲ ಗ್ರಾಮದ ಸಮೀಪದಲ್ಲಿರುವ 
ಬೊಮ್ಮಲಮ್ಮಗುಡ್ಡದ ಮೇಲಿನ ಬಂಡೆ ಶಾಸನದಲ್ಲಿ”' ಕನ್ನಡದ ಆದಿಕವಿ ಪಂಪನ ತಮ್ಮ 
ಜಿನವಲ್ಲಭನು ರಚಿಸಿದನೆಂದು ತಿಳಿದುಬರುತ್ತದೆ. ಈ ಶಾಸನವನ್ನು "ಕುರ್ಕಾಲ' ಶಾಸನವೆಂತಲೂ, 
'ಗ೦ಗಾಧರಂ' ಶಾಸನವೆಂತಲೂ, ಬೊಮ್ಮಲಮ್ಮ ಗುಟ್ಟದ ಶಾಸನವೆಂತಲೂ ಪ್ರಸಿದ್ಧ್ದಯಾಗಿದೆ. ಈ 
ಶಾಸನದಲ್ಲಿ ಕನ್ನಡ, ಸಂಸ್ಕೃತ, ತೆಲುಗು, ಭಾಷೆಯ ಪದ್ಯಗಳಿದ್ದು ಇದರ ಕಾಲವನ್ನು ಕ್ರಿಶ. ೯೫೦ 
ಎಂದು ವಿದ್ವಾಂಸರು ಗುರ್ತಿಸಿದ್ದಾರೆ. ಈ ಶಾಸನದಲ್ಲಿ "'ಬೋಧನದ' ರಾಜಧಾನಿಯಿಂದ ಆಳುತ್ತಿದ್ದ 
“ವೇಮುಲವಾಡ'ದ ಚಾಲುಕ್ಕರ ಇಮ್ಮಡಿ ಅರಿಕೇಸರಿಯನ್ನು ಉಲ್ಲೇಖಿಸಿದೆ. ಪಂಪನ ನಿಸಿಧಿ 
ಶಾಸನವಾದ ಈ ಶಾಸನದಲ್ಲಿ ಪಂಪನ ವಿಕಮಾರ್ಜುನ ವಿಜಯದಲ್ಲಿ ದೊರೆಯದೇ ಇರುವ 
ಅನೇಕ ಅಂಶಗಳು ಇಲ್ಲಿ ದೊರೆಯುತ್ತವೆ. ಪಂಪ ತನ್ನ ಕೃತಿಗಳಲ್ಲಿ ಪಂಪ ತನಗೆ ಒಬ್ಬ ತಮ್ಮನಿದ್ದ 


ವಿಚಾರವನ್ನು ಹೇಳಿಲ್ಲ. ತಂದೆ ತಾಯಿಯರ ಬಗ್ಗೆಯೂ ಪ್ರಸ್ಥಾಪವಿಲ್ಲ. ಈ ಶಾಸನದಿಂದ ಪಂಪನ 


೫೩ 


ತಮ್ಮ "'ಜಿನವಲ್ಲಭ'ನೆಂದೂ ತಾಯಿ "ಅಬ್ಬಣಬ್ಬೆ' ತಂದೆ 'ಭೀಮಪ್ಪಯ್ಯ' ಎಂಬ ಮಹತ್ತ್ವದ 
ವಿಚಾರಗಳು ಹೊರಬಂದಿವೆ. 


ಜಿನವಲ್ಲಭನು ತಾನು ಸುಕವಿಯಾಗಿದ್ದವನೆಂದು ಹೇಳಿಕೊಂಡಿದ್ದಾನೆ. ಇದರಂತೆ 
ಜಿನವಲ್ಲಭ ಕವಿಯಾಗಿದ್ದ ಎಂಬುದಕ್ಕೆ ಪೂರಕವಾಗಿ ಜಿನವಲ್ಲಭನ ತೆಲುಗು ಕೃತಿಯೊಂದು 
ಆಂಧ್ರಪ್ರದೇಶದಲ್ಲಿ ದೊರತಿದೆ. ಈ ಶಾಸನದಿಂದ ಜಿನವಲ್ಲಭನು ಕನ್ನಡ, ತೆಲುಗು, ಸಂಸ್ಕೃತ 
ತ್ರಿಭಾಷಾ ಕವಿಯಾಗಿದ್ದನೆಂಬುದು ತಿಳಿದುಬರುವುದು. 


ಜಿನವಲ್ಲಛನು ಪಂಪನಂತೆ ತನ್ನ ಪೂರ್ವಜರ ಬಗ್ಗೆ ಹೀಗೆ ಹೇಳಿದ್ದಾನೆ. ಬೆಂಗಿನಾಡ 
ಸಪ್ಪಗಾಮದೊಳಗಣ. ವೆಂಗಿಪಟು ಕಮ್ಮೆ ಬ್ರಾಹ್ಮಣನೂ; ಜಮದಗ್ನಿ ಪಂಚಾರ್ನೇಯ 
ಶೀವತ್ಸಗೋತ್ರದವನೂ ಗುಣ್ಷಿಕರ ನಿಡುಂಗೋಣ್ಣೆಯ ಅಭಿಮಾನಚಂದನ ಮೊಮ್ಮಗ. ತನ್ನ 
ತಂದೆಯ ಊರು ಈಗಿನ ಆಂಧ್ರಪ್ರದೇಶದ ಗುಂಟೂರು. ತಾಯಿ ಅಬ್ದಣಬ್ಬೆ ಈಕೆ ಧಾರವಾಡ 
ಜಿಲ್ಲೆಯ ಬೆಳ್ಳಲದ ಅಣ್ಣೀಗೆರೆಯ "ಜೋಯಿಸಸಿಂಘನ' ಮೊಮ್ಮಗಳು. "ಜಿನವಲ್ಲಭ'ನ ಗುರು 
"“ಜಯಣಂದಿ ಸಿದ್ಧಾಂತ ಭಟಾರ' ಇವರು "ಕೊಂಡಕುನ್ನೆಯ "ದೇಸಿಗಣ'ದ "ಪೊತ್ತಗೆಯ' ಬಳಿಯ 
ಪಂಡರಂಗವಲ್ಲಿ ಪರಂಪರೆಗೆ ಸೇರಿದವರು. 


ವೆಂಗಿಪಳು ಅಗಹಾರದ ಮೂಲ ನಿವಾಸಿಯಾದ ಇವರ ಮನೆತನವು 
ಅಭಿಮಾನಚಂದನ ಕಾಲದಲ್ಲಿ ಈ ಸಪ್ತಗಾಮಗಳಲ್ಲಿ ಒಂದಾದ, ಗುಂಡೀ ನದಿ ತೀರದ 


ನಿಡುಗುಂಡಿಗೆ ಬಂದು ನೆಲೆಸಿದ್ದನ್ನು ಈ ಶಾಸನವು ತಿಳಿಸುತ್ತದೆ. ಈ ವೆಂಗಿಪಟು 
ನಿಡುಂಗುಂಡೆಗಳು ಈಗಿನ ಆಂಧ್ರದ ಗುಂಟೂರು ಜಿಲ್ಲೆಯ ಬಾಪಟ್ಲ ತಾಲೂಕಿನಲ್ಲಿವೆ. 


“ಜಿನವಲ್ಲಭ ಮತ್ತು ಪಂಪನ ತಂದೆ ಭೀಮಪ್ಪಯ್ಯನು ಬೆಳ್ಳೊಲದ ಅಧಿಕಾರಿಯಾಗಿದ್ದು 
ಅಣ್ಣಿಗೇರಿಯಲ್ಲಿ ವಾಸವಾಗಿದ್ದಂತೆ ತೋರುತ್ತದೆ. ಅಂತೆಯೇ ಪಂಪನಿಗೆ ಬನವಾಸಿ ನಾಡಿನ 
ಅತ್ಯಂತ ನಿಕಟ ಸಂಬಂಧವು ಬೆಳೆದು ಯಾರು ಅಂಕುಶವಿಟ್ಟರೂ ನೆನೆಯುವಂಥ 
ಅಭಿಮಾನವನ್ನು ಹುಟ್ಟಿಸಿರಬೇಕು””” ಎಂದು ಮೇವುಂಡಿ ಮಲ್ಲಾರಿ ಊಹಿಸಿದ್ದಾರೆ. ಈ ಊಹೆಗೆ 


ಆಧಾರಗಳಿಲ್ಲ. 


ಈ ಶಾಸನದಲ್ಲಿ ತನ್ನ ಅಣ್ಣ ಪಂಪನಿಗೆ ಅರಿಕೇಸರಿಯಿಂದ ದೊರೆತ ಧರ್ಮಪುರದ 
ಉತ್ತರ ಭಾಗದಲ್ಲಿರುವ ವೃಷಭಗಿರಿಯ ಮೇಲೆ ಸಿದ್ದಶಿಲೆಯಲ್ಲಿ ತಮ್ಮ ಕುಲದೈವವಾದ ೨೪ 


೫೪ 


ತೀರ್ಥ೦ಕರರನ್ನೂ, ಚಕ್ರೇಶ್ವರಿಯ ಶಿಲ್ಪಗಳನ್ನು ನಿರ್ಮಿಸಿದ್ದನ್ನು ವಿವರಿಸಿದೆ. ಜೊತೆಗೆ ಪಂಪನ 
ಬಿರುದುಗಳಾದ "ತ್ರಿಭುವನ ತಿಲಕ್‌ ಎಂಬ ಬಸದಿಯನ್ನು "ಕವಿತಾಗುಣಾರ್ಣವ' ಎಂಬ 
ಕೆರೆಯನ್ನು "ಮದನವಿಲಾಸ'ವೆಂಬ ವನವನ್ನು ತನ್ನ ಅಣ್ಣನ ಹೆಸರಿನಲ್ಲಿ ಕೃತಜ್ಞತೆಯಿಂದ 
ನಿರ್ಮಿಸಿದ್ದಾನೆ. ಈ ವೃಷಭಗಿರಿಯಲ್ಲಿ ಜರುಗುವ ಜೈನಾಭಿಷೇಕೋತ್ಸವವನ್ನು ನೋಡಲು 
ಬರುತ್ತಿದ್ದ ಯಾತ್ರಾರ್ಥಿಗಳಲ್ಲಿ ದಾನ ಸಮ್ಮಾನಗಳನ್ನು ಮತ್ತು ಸತ್ತುರುಷರಿಗೆ ವಿದ್ಯಾದಾನವನ್ನು 
ಮಾಡುತ್ತಿದ್ದನು ಎಂದು ಜಿನವಲ್ಲಭ ಹೇಳಿಕೊಂಡಿದ್ದಾನೆ. ವೃಷಭಗಿರಿಯಲ್ಲಿ ಉಚ್ಛ ಶಿಲಾತಲದಲ್ಲಿ 
ಅರಿಕೇಸರಿಯಿಂದ ಪಂಪನಿಗೆ ಧರ್ಮಪುರವನ್ನು ಕೊಟ್ಟ ದತ್ತಿ ಶಾಸನವುಂಟೆಂಬ ಹೊಸ 
ಮಾತನ್ನು ಈ ಶಾಸನದಲ್ಲಿ ಜಿನವಲ್ಲಛನು ಘೋಷಿಸಿದ್ದಾನೆ. ಈ ಶಾಸನ ದೊರೆತರೆ ಜಿನವಲ್ಲಭ 
ಪಂಪನ ಜೀವನದ ಚಾರಿತ್ರಿಕ ಅಂಶಗಳ ಮೇಲೆ ಇನ್ನೂ ಹೆಚ್ಚಿನ ಅಂಶಗಳು ಬೆಳಕಿಗೆ ಬರುತ್ತದೆ.” 


ಹೀಗೆ ಜಿನವಲ್ಲಭನು ಶಾಸನ ಕವಿಯಾಗಿ ಸಾಹಿತ್ಯ ಕೃತಿಯ ಕವಿಯಾಗಿ ತನ್ನ ಅಣ್ಣನ 


ನಿಸಿಧಿಯನ್ನು ಕಾವ್ಯಾತ್ಮಕವಾಗಿ ಮೂರು ಭಾಷೆಗಳಲ್ಲಿ ಬಣ್ಣಿಸಿದ್ದಾನೆ. 
ಕವಿಯ ಕಾವ್ಯಾಚಾತುರ್ಯಕ್ಕೆ ಒಂದು ಚಂಪಕಮಾಲೆ ಪದ್ಯ ಈ ರೀತಿಯಾಗಿದೆ. 


“ಬರೆದುದೇ ತಾಂಬಶಾಸನಮದೇಯಮೇ | ಧರ್ಮಪುರಂ ನೆಗಟಕೆವೆ 
ತ್ತರಿಗನ ಕೊಟ್ಟುದೇ ನೆಗಟ್ಟ ಪಂಪನ ಪೆತ್ತುದೆ ಪೇಟಕೇಮೆನ್ನು ನೀ 
ಮರುಳೆ ಪಲರ್ಮೆಯುಂ ಪಲಬರಂ ಬೆಸಗೊಳ್ಳದೆ ಹೋಗಿ ನೋಡ ಸು 
ನ್ನರ ವೃ್ಯಷಭಾಚಳೋನ್ನತ ಶಿಳಾತಳದೊಳ್ಳರೆದಕ್ಕರಂಗಳಂ”*” 


ಶ್ರೀಧರಯ್ಯ (ಕ್ರಿಶ. ೯೫೩) 


ಹಾಸನ ಜಿಲ್ಲೆಯ, ಬೇಲೂರು ತಾಲೂಕಿನ, ಬಸ್ಲಿಹಳ್ಳಿಯ ಪಾರ್ಶ್ರನಾಥ ಬಸದಿಯ ಬಳಿ 
ನೆಟ್ಟಿರುವ ಕಂಬದ ಶಾಸನವನ್ನು ಶ್ರೀಧರಯ್ಯ”” ಎಂಬ ಕವಿಯು ರಚಿಸಿದನೆಂದು 
ತಿಳಿದುಬರುತ್ತದೆ. ಗಂಗರ ದೊರೆ ಇಮ್ಮಡಿ ಬೂತುಗನನ್ನು ಉಲ್ಲೇಖಿಸುವ ಈ ಶಾಸನದ ಕಾಲ 
ಕ್ರಿರ್ಶಜ೫೩ಿ ಈ ಶಾಸನದಲ್ಲಿ ಶ್ರೀಧರಯ್ಕನ ವೈಯಕ್ತಿಕ ವಿವರಗಳಿಲ್ಲ. 


ಈ ಶಾಸನದಲ್ಲಿ ಕುಂದ ಕುಂದಾಚಾರ್ಯರ ಪರಂಪರೆಯಲ್ಲಿ ಬಂದ "ಗುಣಸಾಗರ 
ಭಟಾರರ' ಶಿಷ್ಠ ಪರಂಪರೆಯ "ಕಿರಿಯ ಮೋನಿ ಭಟಾರರು' ಸಲ್ಲೇಖನ ವತದಿಂದ 
ನಿಸಿಧಿಯಾದುದನ್ನು ಕವಿಯು ಒಂದು ಕಂದ, ಒಂದು ಉತ್ತಲಮಾಲೆಯಲ್ಲಿ ಚಿತ್ರಿಸಿದ್ದಾನೆ. ಕವಿಯ 
ಕಾವ್ಯಶೈಲಿಗೆ ಒಂದು ಉದಾಹರಣೆ ಇಂತಿದೆ. 


೫೫ 


ತಾಜ್ಗಡ ಕೊಳ್ಳೊನೆನ್ನು ಬಲಗರ್ವೃದೆ ಬಲ್ಲಪನಲ್ಲಿಗೋಗಿಕಾಯ್ದೊ 
ಇೆಡೆಯಾ ಗಾದಂನ್ಹುಯಾ ನುಡಿದಾರ್ಪಿನಮೆಚಿಸಿಕೊಣ್ಣರಿನ್ತುಕೆಲ್ಲ 
ಇೆಜಕಿಯಮೃಲರ್ಪೊಗಟಿ ಮೋನಿಭಟಾರರನೆನುತ್ತ ಲೋಕಮೆಲ್ಲ 
ಜೆಡೆಗೊಣ್ಣುಗೊಣ್ಣು ಕೊನೆದಪ್ಪುದು ಸಾಹಸ ಮೆನೂನ ಮೋ 


ಶಾಸನದ ಸರಳ ಶೈಲಿ ಮತ್ತು ನೇರ ನಿರೂಪಣೆಗೆ "ಕಂದ'ದ ಇನ್ನೊಂದು ಸಾಕ್ಷಿ ಇಂತಿದೆ. 


ಪೇನಿಗಳಂ ಹೊಗಳದಿರಭಿ 

ಮಾನಿಗಳಂ ಗುಣದ ಖನಿಗಳಂ ವಸುಮತಿಯೊಳ್‌ 
ದಾನಿಗಳನೂನಮಿಲ್ಲದ 

ಮೋನಿಗಳಂ ಹೋಗಿ ಹೊಗಟ ಕೆಲ್ಲಂಗೆಐಕೆಯೊಳ್‌ ॥ 


ಆಯ್ಕೆವೆಮ್ಮ (ಕ್ರಿಶ. ೯೬೫) 


ಆಂಧ್ರಪ್ರದೇಶದ, ಅನಂತಪುರ ಜಿಲ್ಲೆಯ, ಕಲ್ಯಾಣದುರ್ಗ ತಾಲೂಕಿನ, ಕಂಬದೂರು 
ಗ್ರಾಮದ ಶಾಸನ”"ವನ್ನು ಆಯ್ಕೆವೆಮ್ಮ ಎನ್ನುವ ಶಾಸನಕವಿ ಬರೆದಿದ್ದಾನೆ. ನೊಳಂಬ ಪಲ್ಲವ 
ದೊರೆ ಇಜೆವ ನೊಟಂಬಾದಿರಾಜನ ಆಳಿಕೆಯ ಶಾಸನ ಇದು. ದೊರೆಯ ಹಿರಿಯ ಮಗನಾದ 
"ಹೊಟಲ್ಲೋರದೇವನು' ಬೆಟ್ಟುಗುಂಡೆಯ ಕೆರೆಯ ಬಿತ್ತುವಟವನ್ನು ಕೆರೆಗೆ ಬಿಟ್ಟುಕೊಟ್ಬದ್ದನ್ನು 
ಊರಿನ ೧೦೬ ಮಂದಿ ಗಾವುಂಡರು ಈ ದತ್ತಿಯನ್ನು ನಡೆಸುವರೆಂದು ಇಲ್ಲಿ ದಾಖಲಿಸಿದೆ. 
ಪೊಟಲ್ಲೊರದೇವನ ಶ್ರೀವತ್ಸಗೋತ್ರದ ಮಂತ್ರಿ ಚಾವುಂಡಯ್ಯ ಎಂಬುವವನು ಈ ಕಂಬವನ್ನು 
ನಿಲ್ಲಿಸಿದನು. ಇದನ್ನು ರಚಿಸಿದವನು ಆಯ್ಕೆವೆಮ್ಮ ಕಂಡರಿಸಿದವನು ಮಣಿಯಮ್ಮೊಜ. 
ಇದನ್ನು ಶಾಸನ ಹೀಗೆ ಹೇಳಿದೆ. 


ಶ್ರೀಮದಿದಮ್ಮರೆದಾ ನಾಯ್ಯವೆಮ್ಮ 
ಬೆಸಂಗೆಯ್ದ ಮಣಿಯ ಮ್ಯೋಜರ್‌ 
ಸ್ಪಸ್ತ ಸಮದಿತ ಪಂಚಮಹಾಶಬ್ದ ಪಲ್ಲವಾನ್ವಯ 
ಪೃಥುವೀವಲ್ಲಭ ಪಲ್ಲವಕುಲತಿಲಕ್ಕಿಕವಾಕ್ಯ ಶಿ ಶ್ರೀಮದಿಟಿವ 
ss ಪೃಥುವೀ ರಾಜ್ಯ ೦ಗೇಯ್ತು ತಿರೆ ತತ್ಲಾದಪದ್ಧೋಪಜೀವಿಯ 
ಗಹುತ್ತ ಛಲದಜ್ಯಕಾರನಾತನಗತನೂಜಂ ಸಮಧಿಗತ ಪಂಚ 
ಮಹಾಶಬ್ದ ಪಲ್ಲವಾನ್ನಯ ಶ್ರೀ ಪೃಥುವೀ ವಲ್ಲಭ ಪಲ್ಲವರಾಮ 
ಚರಣ ಕಮಳಯುಗಳಾಮೋದ ಮುದಿತ ಮಧುಕರಾಯಮಾಣ 
ಕಾಜ್ದೀ ಹುರಾಧಿಪತಿ ವಿಕ್ರಮರಾಮಂ ತುರಗವಿದ್ಯಾಧರ ಧಟಯಂ 
ಕಕಾಜಂ ರಾಜಮನೋಜಂ ದ್ರೋಹ ಚಲಕ್ಕಂ ಕೋಮರ ವಿಳಾಸಂ 
ತಿಜಕ್ಲಾನೆ ಮಲ್ಲ ನೊಳಮ್ನರಭೀಮಂ ಪುಸಿಗೆಗೊಯ್ದೊಂ 
ರಾಜ ರಾಜಾಶ್ರಯಂ ಶ್ರೀಮತ್ಪೋಲಲ್ಲೋರದೇವಂ” ಎಂದು ವರ್ಣಿಸಿದ್ದಾನೆ. 


೫೬ 


ಪೆದ್ದಣಭಟ್ಟ (ಕ್ರಿತ. ೯೬೬) 


ಮಹಾರಾಷ್ಟದ ಪರಭಣಿ ಜಿಲ್ಲೆಯ, ಪರಭಣಿ ತಾಲೂಕಿನ ಪರಭಣಿಯ”” 
ತಾಮಪಟವೊಂದು ಆಂಧ್ರಪ್ರದೇಶದಿಂದ ವಲಸೆ ಬಂದ ಶಾಸನವಾಗಿದೆ. ಈ ಶಾಸನವು 
ರಾಷ್ಟ್ರಕೂಟ ದೊರೆ ಮೂರನೇ ಅರಿಕೇಸರಿಯ ಕಾಲಕ್ಕೆ ಸಂಬಂಧಿಸಿದ್ದಾಗಿದೆ. ಈ ಶಾಸನ ಸಂಸ್ಕೃಠ 
ಭಾಷೆ ಹಾಗೂ ಕನ್ನಡ ಲಿಪಿಯಲ್ಲಿದೆ. ರಾಷ್ಟ್ರಕೂಟ, ಚಾಲುಕ್ಕ ವಂಶಗಳ ವಂಶಾವಳಿಯೂ 
ವಿಸ್ತಾರವಾಗಿ ಬಂದಿದೆ. ಅರಿಕೇಸರಿ ಕವಿ ಸೋಮದೇವನಿಗೆ ಲೆಂಬುಳಪಾಟಕದಲ್ಲಿ ಜೈನಮಂದಿರದ 
ಖರ್ಚುವೆಚ್ಚಕ್ಕೆ ದಾನ ನೀಡಿದ ವಿವರವಿದೆ. 


ಅರಿಕೇಸರಿಗೆ ಗುಣಾರ್ಣವ, ಅಮ್ಮನ ಗಂಧವಾರಣ, ವಿಕ್ರಮಾರ್ಜುನ, ಗುಣನಿಧಿ 
ಮೊದಲಾದ ಬಿರುದುಗಳಿದ್ದುದನ್ನು ಈ ಶಾಸನ ಹೇಳುತ್ತದೆ. ಈತ ಕವಿ ಪಂಪನ ಆಶ್ರಯದಾತ 
ಪಂಪನ ಕಾವ್ಯದಲ್ಲಿಯೂ ಅರಿಕೇಸರಿಯನ್ನು ಇದೇ ಬಗೆಯಲ್ಲಿ ಕೊಂಡಾಡಲಾಗಿದೆ. 
"ಸೋಮದೇವ' ಯಶೋಧರ ಚರಿತ್ರೆಯನ್ನು ಬರೆದ ವಿವರವೂ ಇಲ್ಲಿ ಬಂದಿದೆ. ಪಂಪನ 
ಆಶ್ರಯದಾತ ಅರಿಕೇಸರಿಯ ಕುರಿತು ಈ ಶಾಸನ ಹೇಳುತ್ತಿರುವುದರಿಂದ ಇದೊಂದು ಇತಿಹಾಸಿಕ 
ಮಹತ್ವವಿರುವ ಶಾಸನವಾಗಿದೆ. 


“ಅಸ್ತಾ ದಿತ್ಯಭವೋ ವಂಶಾಶ್ನಾಳುಕ್ಯಯಿತಿ ವಿಶುತಿ ತತ್ರಾಭೂಧ್ಯುದ್ದಮಲ್ಲಾಖ್ಯೋ 
ನೃಪತಿವಿಕಮಾರ್ಣ್ಣವಃ ಸಪಾದಲಕ್ಷ ಭುಭರ್ತಾ ತೈಳವಾಸ್ಕಾಂ ಸಹೋಧನೆ 
ಅವಗಾಹೋತ್ರವಂ ಚಕ್ರೇಶಕ್ರಶ್ರೀರ್ಮದ ದಂತಿನಾಮ್‌ ಸಕಳಿಂಗ ತ್ರಯಾಂ 
ವೆಂಗಿಯೋವತಿಸ್ಮಪರಾಕ್ರಮಾತ್‌ ಪುತ್ರೋಜಯಶ್ರೀಯ....... ಪಾತ್ರಂತಸ್ಯಾಹಿದರಿಕೇಸರಿ” 
“ಶ್ರೀಪೃಥ್ಧಿವಿವಲಭ ಮಹಾರಾಜಾಧಿರಾಜ ಪರಮೇಶ್ವರ ಪರಮಭಟ್ಟಾರಕ 
ಶ್ರೀಮದಮೋಘವರ್ಷದೇವ ಪಾದಾನುಖ್ಯಾತಿ ಪ್ರವರ್ಧಮಾನ ವಿಜಯರಾಜ್ಯ 

ಶ್ರೀ ಕೃಷ್ಣರಾಜದೇವಿ ಪಾದಪದ್ಮೋಪಜೀವಿನಾ ಸ್ಪ್ತಿ ಸಮಧಿಗತ 

ಪಂಚಮಹಾಶಬ್ದ ಮಹಾಸಾಮಂತಧಿಪತಿ ಸಮಸ್ತ ಭುವನ 

ಸಂಸ್ತೂಯಮಾನ ಚಾಳುಕ್ಕವಂಶೋದ್ಧವ ವರ್ಹಾಮ್ಹರಾಂಕುಶಾಮ್ಮನ ಗಂಧವಾರಣ 
ಗಂಧೇಭ ವಿದ್ಯಾಧರ ಪ್ರೀಯಗಲ್ಲ ತ್ರಿಭುವನಮಲ್ಲೋದಾತ್ತನಾರಾಯಣ 
ಪ್ರತ್ಯಕ್ಷವಾದ್ಧಳಿ ವಿಕ್ರಮಾರ್ಜುನ ಗುಣನಿಧಿ ಗುಣಾರ್ಣವ ಸಾಮಂತ 

ಚೂಡಾಮಣಿ ಪ್ರಮುಖಾನೇಕ ಪ್ರಶಸ್ತಿ ವಿಜಯಾಂಕ ಮಾಳಿಕಾಳಂಕೃತೇನಲೆಂ 
ಬುಳಪಾಟಿಕ ನಾಮಧೇಯ ನಿಜರಾಜಧಾನ್ಯಾಂ ನಿಜಪಿತಃ ಶ್ರೀಮದ್ಧಧಗಸ್ಯ 
ಶುಭದಾಮ ಜೆನಾಲಯಾಖ್ಯವಸತೇಃ” 


ಶಾಸನಕವಿ ಪೆದ್ದಣಭಟ್ಟನು ಕೊನೆಯ ಸಾಲಿನಲ್ಲಿ ಹೀಗೆ ಹೇಳಿದ್ದಾನೆ 


“ಅರಿಕೇಸರಿಣಾ ದತ್ತಂ ಕಥಿತಂ ಕವಿ ಪೆದ್ದಣೇನ ಭಟ್ಟೇನ” 
ಶಾಸನಮಿದಮುತ್ತೀರ್ಣಂ ಶುಭದಾಮ ಜನಾಳಯಸ್ಯ ರೇವೇಣ 


೫೭ 


ಸುಬಗ (ಕ್ರಿತ. ೯೬೮) 


ತುರುವನೂರಿನ ಬೇವಿನಹಳ್ಳಿ” ಗ್ರಾಮದಲ್ಲಿರುವ ಆಂಜನೇಯ ದೇವಾಲಯವೊಂದರಲ್ಲಿ 
ಶಾಸನದ ಕೊನೆಯಲ್ಲಿ "ಶೀ ಕುಮಾರಕೀರ್ತಿ ದೇವರ ಗುಡ್ಡಂ ಸುಬಗಂ ಬರೆದಂ' 
ಎಂದಿರುವುದನ್ನು ಗಮನಿಸಿ ತಿ.ತಾ. ಶರ್ಮ ಅವರು ಈತ ಶಾಸನಕವಿ ಇರಬಹುದೆಂದು 
ಊಹಿಸಿದ್ದಾರೆ.” ಶಾಸನದಿಂದ ಇವನ ಬಗ್ಗೆ ಇತರ ವಿವರಗಳು ದೊರೆಯದಿದ್ದರೂ 
ಯತಿಯೊಬ್ಬನ ಶಿಷ್ಯನಾಗಿರುವುದರಿಂದ ಈ ಊಹೆ ಸಂಭವನೀಯವಾದುದೆನ್ನಬಹುದು. 
ಮಾನ್ಯಖೇಟದಲ್ಲಿ ಕೊಟ್ಟಿಗದೇವನ ಸಾಮಂತನಾದ ಮಂದಿಗ, ಕದಂಬಳಿಗೆ 
ಸಾವಿರವನ್ನಾಳುತ್ತಿದ್ದಾಗ ಆತನ ಪತ್ನಿ ಜಕ್ಕಿಯಬ್ಬಿ ಬಸದಿಯೊಂದನ್ನು  ಕಟ್ಟಿಸಿದ್ದನ್ನು 
ದಾಖಲಿಸುವುದು ಶಾಸನದ ಪ್ರಮುಖ ಉದ್ದೇಶ. ಶಾಸನದಲ್ಲಿ “ಕಂದ” ವೃತ್ತಗಳ ಬಳಕೆಯಿದ್ದು, 
ಶಾಸನಶೈಲಿ ಸುಬಗನದು ಸರಳವಾದ ಸ್ಪುಟಶೈಲಿ ಎಂಬುದಕ್ಕೆ ವಿಶದೀಕರಿಸುತ್ತದೆ. ಶಾಸನಾಂತ್ಕದಲ್ಲಿ 


ಫಲಶುತಿಯ ಸಂಸ್ಕೃತ ಶ್ಲೋಕಗಳಿವೆ. 


ಮಂದಿಗನ ವಂಶಾನ್ವಯ ಕ್ಲ 


ಆ ವಿಭುಗಾತ್ಮಜಂ ನೇಣಃ ಪುಟ್ಟಡೆ ಪುಟ್ಟ ಪಿಳ್ಳಿಮಯ್ಯನ 
ನ್ರಾ ವಸುಧಾಧಿಪಂಗೆ ತನಯಂ ಕಲಿಕೋಣದೇವ..... ಸುಹೃ 
ದ್ಲಾವನವಂಗೆ ಕೀರ್ತಿಯುತನಗ್ರಜನಾತನ ಸೂನು ದಾನಿ ತಾಂ 
ರೇವಣನಾತನ ಮಗಂ ನೆಗಲ್ಲ ಸಲೆ ರಾಜಭೂಭುಜಂ ॥ 


ಆತಂಗೆ ಬಿಕ್ಕಿಯಣ್ಣಂ 

ಮಾತೆಗೆ ಸತ್ತುತ್ತನಾ ಸುಪುತ್ತಂಗೆ ಸುತಂ 
ನೂತಗುಣಂ ಗೊಗ್ಗಿಗ 

ವೀತಂ ಶ್ರೀಸೂದಕಾಂಕನಾತಂಗೆ ಮಗಂ ॥ 


ಸನ್ನ ಮಹಾಸಾಮನ್ನಂ 
ಮನ್ನಿಗನಾರ್ತಿತ್ತುಮಿಣೆದುವೀ ಜಗದೊಳ್‌ ಸಂ 
ಕನ್ನನ ನನ್ನನ ಸದೃಶಂ 

ನಿನ್ನಂ ನಿಜರಾಜ್ಯಪದವಿಯೊಳ್ಳುಖದಿಂದಂ l 


ಇದು "ರನ್ನ'ನ ಪದ್ಮವನ್ನು ನೆನಪಿಗೆ ತರುತ್ತದೆ. 


ಸಾಮಿಯಣ್ಣ (ಕ್ರಿಶ. ೯೬೯) 


ಅವಿಭಜಿತ ಧಾರವಾಡ ಜಿಲ್ಲೆಯ, ಗದಗ ತಾಲೂಕಿನ, ನಾಗಾವಿ” ಗ್ರಾಮದಲ್ಲಿರುವ 
ನಾಗಾರ್ಜುನ ದೇವಸ್ಥಾನದ ಮುಂದೆ ಇರುವ ಶಾಸನವೊಂದರ ಕರ್ತ್ವ ಈತ "ಮಾಧುರ್ಯ 


೫೮ 


ಸುಕರ ಚಾತುರ್ಯ'ಗಳಲ್ಲಿ ತನ್ನನ್ನು ಮೀರಿಸುವವರು ಬೇರಾರೂ ಇಲ್ಲವಂತೆ ಈ ಶಾಸನವನ್ನು 
"ಚೆಲ್ಪಾಗಿ' ರಚಿಸಿರುವುದಾಗಿ ಹೇಳಿಕೊಂಡಿರುವುದರಿಂದ ಈತನು ಆ ಕಾಲದಲ್ಲಿ ಉತ್ತಮ 
ಕವಿಯಾಗಿದ್ದಿರಬಹುದು. 


ರಾಷ್ಟ್ರಕೂಟ ದೊರೆಯಾದ ಖೊಟ್ಟಿಗದೇವ (ನಿತ್ಯವರ್ಷದೇವ)ನ ಕಾಲಕ್ಕೆ ಸೇರಿದ ಈ 
ಶಾಸನವು ಖೊಟ್ಟಿಗದೇವನ ಸಾಮಂತನಾದ ಗಂಗ ಪೆರ್ಮಾಡಿಗಳ ಕೈಕೆಳಗಿನ ಅಧಿಕಾರಿಯಾದ 
"ಪಾಪಕಲ್ಲಕುಲತಿಕ್‌ನೂ "ಉಪಮಾತೀತಬಳನೂ' "ಕಲಿಯುಗ ಭೀಮ” ಇತ್ಯಾದಿಯಾಗಿ 
ಕೀರ್ತಿಯೂ ಆದ ಬೊಟಿಗನವಂಶಾವಳಿಯನ್ನೂ ಆತನ ಪರಾಕ್ರಮ ವರ್ಣನೆಯಲ್ಲಿ ಆತನು 
ನಾಗಾವಿಯ ರಾಮೇಶ್ವರ ದೇವಾಲಯದಲ್ಲಿ ಸತ್ರ ನಿರ್ವಹಣೆಗೆ ಹಾಗ, ವಿದ್ಯಾದಾನಕ್ಕೆ ಬಿಟ್ಟ 


ದತ್ತಿಯನ್ನು ಈ ಶಾಸನವು ಒಳಗೊಂಡಿದೆ. ಶಾಸನಾಂತ್ಯದಲ್ಲಿ ಈ ಕಂದಪದ್ಯವೊಂದಿದೆ. 


“ಮುನ್ನೀರ್ಬ್ಯಳೆಸಿರೆ ಧರಣಿಯೊ 

ಳಿನ್ನುಂ ಮಾಧುರ್ಯ ಸುಕರಗುಣ 
ಪೊನ್ನತರಿಲ್ಲೆನೆ ಸಾಸನ 

ಮನ್ನಿದೆ ಚೆಲ್ಪಾಗೆ ಸಾಮಿಯಣ್ಣಂ ಬರೆದೋಂ” 


ಖೊಟ್ಟಿಗದೇವನ ಶೌರ್ಯವರ್ಣನೆ: 


“ಭಾಗಿಯೊಳರಾತಿಬಳ ಚತು 
ರಂಗವಮುಲ್ಲಸಿತನಿಶಿತ ಮುದ್ದರ ಧಾರಾ 
ಸಂಗಮ ಜಲದೊಳ್‌ ಮುಳುಗಿಸು 
ವಂಗಂ ಕೊಟ್ಟಿಗನುದಗನುಗ್ರನಾಜಿಯೊಳ್‌” 


ಕಂದ, ಗದ್ಯ, ಮತ್ತು ಮತ್ತೇಭವಿಕ್ರೀಡಿತ ವ್ಯತ್ತವೊಂದನ್ನು ಬಳಸಿ ರಚಿಸಿರುವ ಈ 


ಶಾಸನದ ಬಹುಭಾಗ ಅಳಿಸಿ ಹೋಗಿದೆ. ಒಟ್ಟು ೫೮ ಸಾಲುಗಳಿವೆ. 
ಕವಿನಾರಣ (ಕ್ರಿಶ. ೯೭೦) 


ಅವಿಭಜಿತ ಧಾರವಾಡ ಜಿಲ್ಲೆಯ, ರೋಣ ತಾಲೂಕಿನ, ಸವಡಿ*' ಗ್ರಾಮದ 
ಶಾಸನವನ್ನು ನಾರಣ ಕವಿ ರಚಿಸಿದನೆಂದು ತಿಳಿದುಬರುತ್ತದೆ. ಶಾಸನ ತ್ರುಟಿತವಾಗಿರುವುದರಿಂದ 
ಕವಿಯ ಬಗ್ಗೆ ಹೆಚ್ಚಿನ ವಿವರಗಳಿಲ್ಲ. 


ರಾಷ್ಟಕೂಟ ದೊರೆ ಗೊಟ್ಟಿಗದೇವನನ್ನು ಉಲ್ಲೇಖಿಸುವ ಈ ಶಾಸನದ ಕಾಲ ಕ್ರಿಶ, 
೯೭೦. ಗಂಗರ ವತ್ಸಯ್ಯನೆಂಬಾತನು ಒಂದು ದೇವಾಲಯ ನಿರ್ಮಿಸಿ, ಅಲ್ಲಿ ಲಿಂಗಪ್ರತಿಷ್ಠೆಯನ್ನು 


೫೯ 


ಮತ್ತು ಭಗವತೀ ಪ್ರತಿಷ್ಠೆಗಳನ್ನು ಮಾಡಿಸಿದ ವಿವರ ಮತ್ತು ಸುಂಕದ ಬಲ್ಲಯ್ಯನು ದೇವಾಲಯಕ್ಕೆ 
ಹನ್ನೆರಡು ಮತ್ತರು ಗದ್ದೆಯನ್ನು ಎರಡು ಮತ್ತರು ಭೂಮಿಯನ್ನು ಅದರ ಸ್ಥಾನಪತಿಗೆ ದತ್ತಿ 
ನೀಡಿದ ವಿವರ ಹೇಳಿದೆ. 


"ಕುರಿತೋದದೆಯುಂ ಕಾವ್ಯ ಪ್ರಯೋಗ ಪರಿಣತಮತಿಗಳ್‌' ಎಂದು ಹೇಳಿರುವ 
ಮಾತಿನಂತೆ ಪಂಡಿತನಲ್ಲದಿದ್ದರೂ ಕಾವ್ಯ ಬರೆಯುವುದು, ಸಹಜವಾಗಿ ಬಂದಿದ್ದನ್ನು (ಆಶುಕವಿತ್ವ) 
ಸಹಜತೆಯ ಬಗ್ಗೆ ಹೆಮ್ಮೆ ವ್ಯಕ್ತಪಡಿಸಿದ್ದಾನೆ. 

ವೇದ ವೇದಾಂಗ ಮನೋದದೆ ಸಾಸ್ತಮ 


ನಾದಿ ಮಧ್ಯಾಂತ ಮತೆಯದೆ ನಾರಣಂ 
ಗಾದುದು ಕವಿತೆ ಸಹಜಮೆ | 


ಎಂದಿದ್ದಾನೆ. "ನಾಗಾರ್ಯನ ಶೀಘಲಿಖಿತಂ' ಎಂದು ಈ ಶಾಸನ ಕಂಡರಿಸಿದವನು. ಈ 
ಶಾಸನದಿಂದಲೇ ತಿಳಿಯುತ್ತದೆ. ಇದರ ಬಹುಭಾಗ ಗದ್ಯದಲ್ಲಿದ್ದರೂ. ಕೊನೆಯ ಭಾಗದಲ್ಲಿ ಕೆಲವು 
ಪದ್ಯಗಳಿವೆ. 


ಕೇತಯ್ಯ (ಕ್ರಿರ್ತ೭೧) 


ಹಾಸನ ಜಿಲ್ಲೆಯ, ಬೇಲೂರು ತಾಲೂಕಿನ, ಕರಗಡ ಗ್ರಾಮದ ಶಾಸನವನ್ನು" “ಬರೆದ 
ಕೇತಯ್ಯ' ಎಂದಿದೆ. ಗಂಗ ದೊರೆ ಎರಡನೇ ಮಾರಸಿಂಹನು ರಾಜ್ಯಾದಿತ್ಯನ ಉಚ್ಚಂಗಿ ಕೋಟೆ 
ಕಾಳಗದಲ್ಲಿ ಹೋರಾಡಿ ಮಡಿದ ಬಾಸಗಾವುಂಡನಿಗೆ ಐದು ಖಂಡುಗ ಭೂಮಿಯನ್ನು ದಾನ 
ನೀಡಿದನು. ಇದನ್ನು ಶಾಸನ ಹೀಗೆ ಹೇಳಿದೆ. 


“ಸ್ಪ ಕೊಂಗುಣಿವರ್ಮ೯ ಧರ್ಮಮಹಾರಾಜಾಧಿರಾಜ ಕುವಳಾಲಪುರಪರಮೇಶ್ವರ 
ನಂದಿಗಿರಿನಾಥ ನೊಳಂಬಕುಲಾನ್ತಕ ಶ್ರೀಮಾರಸಿಂಗದೇವಂ ಸಕವರಿಸ 

೯೩ ನೇ ಪ್ರಜಾಪತಿಸಂವತ್ತರಮಾಷಾಡಮಾಸದಲ್‌ ಉಚ್ಛಂಗಿಯ ಕೋಟೆಗೆ 
ರಾಜಾದಿತ್ಯನ ಕಾಳೆಗಕೆ ಚಂಡಿಡೆ ಬಾಸಗಾವುಣ್ಣಂಗೆ ಕೊಟ್ಟ ಕೊಡಂಗೆ 

ಬರೆದಂ ಕೇತಯ್ಯ” ವೆಂದಿದೆ. 


ಅರ್ಹದ್ದಕ್ತ (ಕ್ರಿಶ೯೭೧) 


ಚಿಕ್ಕಮಗಳೂರು ಜಿಲ್ಲೆಯ, ಕಡೂರಿನ ಕೋಟೆಯ ಬಾಗಿಲಲ್ಲಿ ನೆಟ್ಟ ಶಾಸನವನ್ನು" 
ಅರ್ಹದ್ಧಕ್ಷ ಕವಿ ರಚಿಸಿದನೆಂದು ತಿಳಿಯುತ್ತದೆ. ಈ ಶಾಸನದಲ್ಲಿ ಒಂದೇ ಒಂದು ಚಂಪಕಮಾಲಾ 
ವೃತ್ತವಿದೆ. ಅರ್ಹದ್ಧಕ್ತ ಕವಿ, ದೋರಪಯ್ಯ ಪಾಂಬಬ್ಬೆಯರ ಮೂರು ಮಕ್ಕಳಲ್ಲಿ ಮಧ್ಯದ 


೬0೦ 


ಮಗನಾಗಿದ್ದಾನೆ. ಗಂಗರ ಭೂತುಗನ ಮನೆತನವನ್ನು ಉಲ್ಲೇಖಿಸುವ ಈ ಶಾಸನದ ಕಾಲ ಕ್ರಿಶ. 
೯೭೧ “ಅರ್ಹದ್ದಕ್ತ ಎಂಬುದು ತೀರ್ಥಂಕರನ ಭಕ್ತ ಎಂಬುವನ ಬಿರುದಾಗಿರಬೇಕು”” 


ಶಾಸನದಲ್ಲಿ ಉಲ್ಲೇಖಿಸುವ ಶಾಸನಕವಿ ಅರ್ಹದ್ದ್ಧಕ್ತನ ತಾಯಿ ಪಾಂಬಬ್ಲೆಯನ್ನು 
ಸಮಾಜವು ಭೂತುಗನ ಅಕ್ಕ ಎಂದು ಗೌರವಿಸುತ್ತಿತ್ತೆಂದು ಹೇಳಲಾಗಿದೆ. ಆದ್ದರಿಂದ ಕವಿಯ 
ಕುಟುಂಬದವರು ಭೂತುಗ ರಾಜನಿಗೆ ಆಪ್ಪರಾಗಿದ್ದರೆಂದು ತಿಳಿಯಬಹುದು. ಗಂಗರ ಅರಸ 
ಭೂತುಗನು ಅಮೂಲ್ಯ ಸಂಪತ್ತನ್ನು ನೀಡಬಯಸಿದರೂ ಅದನ್ನು ನಿರಾಕರಿಸಿ ಈ ಜಗತ್ತು 
ನಶ್ವರವೆಂದು ತಿಳಿದು ಸಲ್ಲೇಖನ ವ್ರತದಿಂದ ಸಮಾಧಿಮರಣ ಪಡೆದಳೆಂದು ಈ ಶಾಸನದಲ್ಲಿ 
ಹೇಳಲಾಗಿದೆ. ಈ ಶಾಸನವನ್ನು ಪಾಂಬಬ್ಬೆಯ ಮೂರು ಮಕ್ಕಳು ಮಾತೃಭಕ್ತಿಯಿಂದ 
ಹಾಕಿಸಿದರೆಂದು ತಿಳಿಯುತ್ತದೆ. 


ಚಂಪಕಮಾಲಾವೃತ್ತದ ಪದ್ಯ ಹೀಗಿದೆ 


€ 


ರಸೆ ಮಹಾಪ್ರಸಾದದೊಳೆ ರೇವಕನಿಮ್ಮಡಿ ದೋರನೊಲ್ಲು ತ 
ರಸುಮಮೌಲ್ಯವಸ್ತುಗಳುಮಂ ಕೊಡೆ ಭೂತುಗನಕ್ಕನೆನ್ನು ವಿ 
ರಿಸೆ ಧರಿತ್ರಿ ಜೀಯ ಬೆಸನೇನೆನೆ ಸನ್ನಿವು ಸನ್ನುನಲ್ಲುವಿ 

ಡಲೆನ್ನು ಪಾಮ್ಲಬೆಗಳನುಗ್ರತಹೋನಿಯಮಸ್ಸರಾದೊರಾರ್‌ ॥ 


a 


ww 


ಸೆ 
ಸು 


ot 


ಚಂದನಂದಿಯಯ್ಯ (ಕ್ರಿಶ. ೯೭೮) 


ಕೊಡಗು ಜಿಲ್ಲೆಯ, ವಿರಾಜಪೇಟೆ ತಾಲೂಕಿನ, ಸೆಗ್ಲೂರು”” ಶಾಸನವು ೯೭೮ 
ಕಾಲದ್ದಾಗಿದ್ದು ಗಂಗದೊರೆ "ರಾಚಮಲ್ಲ ಪೆರ್ಮಾನಡಿ' ಸತ್ಯವಾಕ್ಕ ಕೊಂಕುಣಿವರ್ಮ ಧರ್ಮ 
ಮಹಾರಾಜ ಕುಲಾಲಪುರ ಹಾಗೂ ನಂದಿಗಿರಿ ಆಳುತ್ತಿದ್ದ ಈತನನ್ನು ಶಾಸನದಲ್ಲಿ ಹೀಗೆ 
ಹೊಗಳಲಾಗಿದೆ ಹಾಗೂ ತಮ್ಮನಾದ "ರಕ್ಕಸ'ನನ್ನು ಕೂಡಾ ಹೀಗೆ ವರ್ಣಿಸಿದೆ. 


“ಸ್ಪ ಸಮಸ್ತ ವೈರಿಗಜಘಟಾಟೋಪ ಕುಂಭಿ ಕುಂಬಸ್ಥಳ 
ಸ್ಥುಟಿತಾನಗ್ಸ R ಮುಕ್ತಾಫಳ ಗ್ರಹಣ ಭೀಕರ ಕರಾಸೆ 
ನಿವಾಸಿತ ದಕ್ಷಿಣದೋರ್ದ್ವಣ್ಣಮಣ್ಣಿತ ಪ್ರಚಣ್ಣ ಅಣ್ನನಬಣ್ಣ 


ಬಡವರಣ್ಣ” ಶ್ರೀಮತ್‌ರಕ್ಕಸ ಬೆದ್ದೊರಗರೆಯನಾಳುತ್ತಿರೆ. ಎಂದಿದೆ 


“ಭದಮಸ್ತು ಜಿನಶಾಸನಾಯ ಶ್ರೀ ಬೆಳ್ಗೊಳ ನಿವಾಸಿಗಳಪ್ಪ 

ತ್ರೀ ಬೀರಸೇನ ಸಿದ್ದಾನ್ರ ದೇವರವರ ಶಿಷ್ಯರ್‌ ಶ್ರೀ ಗೊಣಸೇನ ಪಣ್ಣಿತ 
ಭಟ್ಟಾರಕರವರ ಶಿಷ್ಯರ್‌ ಶ್ರೀಮತ್‌ ಅನನ್ಷವೀರ್ಯರ್ಯರಿಂಗಳ್ಳೆಗ್ಗದೂರುಂ ಹೊ 
ಸವಾದಗಮುಮನಭ್ಯನ್ತರ ಸಿದ್ದಿಯಾಗೆ ಪಡೆದರದರ್ಕೈ ಸಾಕ್ಷಿ 


೬೧ 


ತೊಂಭತ್ತು ಸಾಸಿರ್ಬರು ಮಯಾಮನ್ನರುಂ ಬೆದ್ದೊಜ್‌ಗರೆ 
ಯೆಳ್ಳದಿಂಬರು ಮೆಣ್ಣೊಕ್ಕಲುಮಿದಂ ಕಾವರ್ನ್ನಾಲ್ಲಮ್ಮನಲೆಸರು 
ಮಯ್ದುಂಬ್ಗರು ಮಯ್ದಾಮರಿಗರುಂ ಶ್ರೀ ಪುರುಷ ಮಹಾರಾಜರ 
ದತ್ತಿಯನಾವೊನೊರ್ಬ್ಬ್ಣನಣಿದೊಂ” 


ಎಂದು ಮುಂತಾಗಿ ಭಟ್ಟಾರಕರ ಶಿಷ್ಠರಾದ ಅನಂತವೀರ್ಯರು ತೊಂಬತ್ತಾರು ಸಾಸಿರ 
ಅಯ್ದಾವಂತರು ದತ್ತಿ ಪಡೆದ ವಿಷಯ ಒಳಗೊಂಡಿದೆ. 


ಕಮಳಾದಿತ್ಯ (ಕ್ರಿತ. ೯೮೦) 


ಬೆಳಗಾವಿ ಜಿಲ್ಲೆಯ, ಸವದತ್ತಿ ತಾಲೂಕಿನ, ಸೊಗಲ” ಗ್ರಾಮದಲ್ಲಿರುವ ಶಾಸನದಲ್ಲಿ 
“ಹ್ತವಿ ಕಮಳಾದಿತ್ಯ ರಚಿತ ಕಾವ್ಯಾದೇಶಂ” ಎಂಬ ಉಲ್ಲೇಖವಿದೆ. ಇದರಿಂದ ಈ ಶಾಸನವನ್ನು 
ಕಮಳಾದಿತ್ಯ ರಚಿಸಿದನೆಂದು ತಿಳಿದುಬರುತ್ತದೆ. ಕಲ್ಯಾಣ ಚಾಲುಕ್ಕ ಇಮ್ಮಡಿ ತೈಲನನ್ನು 


ಉಲ್ಲೇಖಿಸುವ ಈ ಶಾಸನದ ಕಾಲ ಕ್ರಿಶ. ೯೮೦. 


“ಶಾಸನ ಕವಿ ಕಮಳಾದಿತ್ಯ ಎಂಬುದು ಕವಿಯ ಹೆಸರಾಗಿರದೆ ಪ್ರಶಸ್ತಿಯೆಂದು 
ತೋರುತ್ತದೆ. ಇದೇ ಶಾಸನದಲ್ಲಿ ಕಮಳಾದಿತ್ಯ ಒಂದು ಪದ್ಯದಲ್ಲಿ ತನ್ನನ್ನು "ಕವಿತೇಶ 
ಮದಪ್ರಭಂಜನ' ಎಂಬ ಬಿರುದಿನಿಂದ ಕರೆದುಕೊಂಡಿದ್ದಾನೆ. ಹಾಗಾಗಿ ಈತನ ಸಮಕಾಲೀನನಾದ 
ಕವಿತೆಗೆ ಎಂಬ ಶಾಸನಕವಿಯಿರಬೇಕು ಎಂದು ಮೇವುಂಡಿ ಮಲ್ಲಾರಿ ಅಭಿಪ್ರಾಯಪಡುತ್ತಾರೆ.*” 
ಇವರ ವಾದವನ್ನು ಮುಂದುವರೆಸುವುದಾದರೆ "ಕವಿತೇಶ ಮದಪ್ರಭಂಜನ' ಎಂಬುದು 
ಕಮಳಾದಿತ್ಯನ ಬಿರುದಾಗಿರಬಹುದು. 


ಕಮಳಾದಿತ್ಯ ತನ್ನ ಬಗ್ಗೆ ಹೀಗೆ ಹೇಳಿಕೊಂಡಿದ್ದಾನೆ. 


“ಭುವನಂ ವನನಿಧಿ ಸುರಗಿರಿ 
ದಿವಕುಳಮಿನ ಚಂದ್ರರುಳ್ಳಿನಂ ಧರ್ಮಮಿದು 
ದೃವಮಾಗಿ ನಡೆಗೆ ಶಾಸನ 

ಕವಿ ಕಮಳಾದಿತ್ಯ ರಚಿತ ಕಾವ್ಯಾದೇಶಂ...” 


ಗಂಗರಾಶಿಯ ಗುಡ್ಡಿ ಹಾಗೂ ಧನವಂಶಕ್ಕೆ ಸೇರಿದ ಕಂಚಿಯಬ್ಬೆ (ಕಂಚಿಕಬ್ಬಿ ಅಥವಾ 
ಕಂಚಲೆ) ಸುವರ್ಣಾಕ್ಷಿ ದೇವಾಲಯಕ್ಕೆ ದತ್ತಿ ನೀಡಿದ ವಿಚಾರವನ್ನು ಶಾಸನ ತಿಳಿಸುತ್ತದೆ. ಸೊಗಲ 


ಗ್ರಾಮದ ಪೌರಾಣಿಕ ಹಿನ್ನೆಲೆ ಶಾಸನದಲ್ಲಿ ನಿರೂಪಿತವಾಗಿದೆ. ಕವಿಯು ಅನುಷ್ಟುಪ್‌, ಕಂದ, 


೬೨ 


ಉತ್ಸಲಮಾಲೆ, ಮತ್ತೇಭವಿಕ್ರೀಡಿತ ಹಾಗೂ ಚಂಪಕಮಾಲಾ ವೃತ್ತಗಳನ್ನು ತನ್ನ ರಚನೆಯಲ್ಲಿ 


ಬಳಸಿದ್ದಾನೆ. 


ಸೊಗಲದೇಶದ ವರ್ಣನೆಯನ್ನು ಹೀಗೆ ಮಾಡಿದ್ದಾನೆ. 


ಪಂಕಜಷಂಡದಿಂದೆಸೆವ ನೆಯ್ಗಿಲ ಪೊಗಳದಿಂ ತಳಿರ್ತ ಮಾ 

ವಿಂ ಕುಸುಮೋದಿತಂ ಕೊಸಗು ಪಾದರಿ ನೇಳುಲಶೋಕೆ ಬಾಟಿಯೆಂ 
ಬಂಕದ ವೃಕ್ಷ ಜಾತಿಗಳಿನಿಂಚರದಿಂ ಪುಗಲೆಂಬ ಕೋಕಿಲಾ 
ಳಂಕೃತದಿಂದೆ ಸಾಲಬನಮೊಪುುವುದೀ ವಿಷಯಾಂತರಾಳದೊಳ್‌ ॥ 


ಕಂಚಿಯಬೆಯನು, ಕುರಿತು ಪ್ರಶಂಸೆ : 
ಬ gl ಸ 


ಹರಚರಣಾಬ್ದಭ್ಯಂಗಿ ಕಪಟೋದಯವರ್ಜಿತೆ ನಿರ್ಮಲಾಂಗಿ ಬಾ 
ಸುರತರಮೂರ್ತಿ ನಿರ್ಮಳಿನ ಕೀರ್ತಿ ದಯಾಪರೆ ದಾನಧರ್ಮತ 
ತ್ರರಗುಣಯುಕ್ಕೆ ದೇವಗುರುಭಕ್ತೆ ಸುಗೋತ್ರ ಪವಿತ್ರೆಯೆಂದು ವ 

ಸರದೊಳೆ ಕೀರ್ತಿಕುಂ ವಸುಧೆ ಸಂತಸದಿಂದಮೆ ಕಂಚಿಕಬ್ಬೆಯಂ l 


ಎಂದು ವರ್ಣಿಸಲಾಗಿದೆ 


೬೩ 


ಅಡಿಟಿಪ್ಪಣಿಗಳು: 


೧೦. 


ಈ 


ಫಸ 


೧೩. 


೧೪. 


೧೫. 


೬, 


ಪಿ.ವಿ.ಕೃಷ್ಣಮೂರ್ತಿ (ಸಂ): ತಮಿಳುನಾಡು ಕನ್ನಡ ಶಾಸನಗಳು ತಿರುವಳ್ಳಂ (ಜಿ) 
ಧರ್ಮಪುರಂ ಶಾ.ಸ೦ಂ೯೦, ಪುಟ. 

ಎ೦.ಎಂ.ಕೆಲಬುರ್ಗಿ: ಕವಿರಾಜಮಾರ್ಗ ಪರಿಸರದ ಕನ್ನಡ ಸಾಹಿತ್ಯ ಪುಟ-೧೪. 
EC.Vol. X1. ಚಿಕ್ಕಮಗಳೂರು (ಜಿ) ಕೋಟೆವೂರು (ತಾ) ಶಾ.ಸಂ-೧೪೮ AD 
ಪುಟ್ಮ೯೧-೯೨. 

EC. Vol .V. No-a೬, ಮೈಸೂರು (ಜಿ) ಕೃಷ್ಣರಾಜನಗರ (ತಾ) ಚಿಕ್ಕಹನಸೋಗೆ 
ಹುಟ-೨೩-೨೪. 

(ಸಂ)  ಕೆ.ಆರ್‌.ಗಣೇಶ್‌: ಆಂಧ್ರಪ್ರದೇಶದ ಕನ್ನಡ ಶಾಸನಗಳು; ಕಡಪ 
(ಜಿ)ಜಮ್ಮಲಮಡುಗು (ತಾ) ದಾನವುಲಪಾಡ ಪುಟ-೧೯-೨೦. 

ಎಂ.ಎಂ.ಕಲಬುರ್ಗಿ: ಕವಿರಾಜಮಾರ್ಗ ಪರಿಸರದ ಕನ್ನಡ ಸಾಹಿತ್ಯ ಪುಟ-೧೪೬- 
OPE; 

LA. Vol .XII]. ಧಾರವಾಡ (ಜಿ) ನರಗುಂದ (ತಾ) ದಂಡಾಪುರ A, ಪುಟ- 
kw - 

ಆರ್‌.ನರಸಿಂಹಜಚಾರ್‌ : ಕರ್ನಾಟಕ ಕವಿ ಚರಿತ:- ೧, ಪುಟ-೩೧೦. 
ಎ೦.ಎಂ.ಕೆಲಬುರ್ಗಿ: ಕವಿರಾಜಮಾರ್ಗ ಪರಿಸರದ ಕನ್ನಡ ಸಾಹಿತ್ಯ ಪುಟ-೧೪೯. 
E.C. Vol .VIl. No-9೫೯. ಶಿವಮೊಗ್ಗ (ಜಿ) ಬಂದಳಿಕೆ, ೯೧೮ AD. ಪುಟ- 
೨೧, 

ಎ೦.ಎಂ.ಕೆಲಬುರ್ಗಿ ಕವಿರಾಜಮಾರ್ಗ ಪರಿಸರದ ಕನ್ನಡ ಸಾಹಿತ್ಯ ಪುಟ-೧೪೯. 

E.l. X11. ಧಾರವಾಡ (ಜಿ) ಶಿಗ್ಗಾವಿ (ತಾ) ಕಳಸ ೦೮, ಪುಟ-೩೨೯-ಪಿಪಿ. 
ಎಂ.ಎಂ.ಕಲಬುರ್ಗಿ: ಕವಿರಾಜಮಾರ್ಗ ಪರಿಸರದ ಕನ್ನಡ ಸಾಹಿತ್ಯ ಪುಟ- ೧೫೧. 
E.C. Vol IV. ಮೈಸೂರು (ಜಿ) ಹೆಗ್ಗಡದೇವನ ಕೋಟಿ (ತಾ) ಹಿರನಂದಿ A, 
ಹುಟ-೧೧೬. 

E.C. Vol .X ಕೋಲಾರ (ಜಿ) ಚಿಂತಾಮಣಿ (ತಾ) ಕುರಬೂರು ೯೩೧ ೩ರ, 
ಹುಟ-೪೩-೪೪. 

ಎ೦.ಎಂ.ಕೆಲಬುರ್ಗಿ: ಕವಿರಾಜಮಾರ್ಗ ಪರಿಸರದ ಕನ್ನಡ ಸಾಹಿತ್ಯ ಪುಟ-೧೫೨. 


೬೪ 


ಈ 


ಈ 


೪. 


೨, 


೨೦, 


ಕಂಟಿ 


೨೩. 


೨ 


೨೫. 


ಕ್ಯ 


ವಿಮ 


ವಿಲ್ಲ; 


ನಥ 


೩೦. 


೩೧. 


E.C. Vol .XI. No.೬. ಚಿತ್ರದುರ್ಗ (ಜಿ) ಚಿತ್ರದುರ್ಗ (ತಾ) ಇಸಾಮುದ (ಗ್ರಾ) 
AD ಹುಟ- ೪೬. 

E.C. Vol .VII No- 99 ಮಂಡ್ಯ (ಜಿ) ಮದ್ದೂರು (ತಾ) ಆತಕೂರು ೯೫೦ ಸಂ, 
ಹುಟ-೨೭೬. 

ಟಿ.ವಿ.ವೆಂಕಟಾಚಲಶಾಸ್ತ್ರೀ : ಪ್ರಾಕ್ತನ, ಪುಟ್ಮ೯೫. 

ಎಚ್‌.ಕೃಷ್ಣಶಾಸ್ತ್ರೀ, (Ao) E.I. XI1.No-19, ಪುಟ-೨೮೭. 

ಕೆಆರ್‌. ಗಣೇಶ್‌ (ಸಂ) ಆಂಧ್ರಪ್ರದೇಶದ ಕನ್ನಡ ಶಾಸನಗಳು ಭಾಗ-೨, ಕರೀಂನಗರ 
(ಜಿ) ಕುರ್ಕ್ಯಾಲ ಪುಟ-೫೧. 

ಮೇವುಂಡಿ ಮಲ್ಲಾರಿ: ಕನ್ನಡ ನಾಡಿನ ಶಾಸನಕವಿಗಳು ಪುಟ-೩೧. 

ಅದೇ ಪುಟ-೩೧. 

ಕೆಆರ್‌. ಗಣೇಶ್‌ (ಸಂ) ಆಂಧ್ರಪ್ರದೇಶದ ಕನ್ನಡ ಶಾಸನಗಳು ಭಾಗ-೨, ಕರೀಂನಗರ 
(ಜಿ)ಕುರ್ಕಾಲ -೪೦೪, ಪುಟ-೫೧. 

ಬಾ.ರಾ. ಗೋಪಾಲ್‌ (ಸಂ) E.C.Vol.- IX, ಹಾಸನ (ಜಿ) ಬೇಲೂರು (ತಾ) 
ಬಸ್ತಿಹಳ್ಳಿ ಪುಟ-೩೫೧. 

ಕೆಆರ್‌. ಗಣೇಶ್‌ (ಸಂ) ಆಂಧ್ರಪ್ರದೇಶದ ಕನ್ನಡ ಶಾಸನಗಳು ಭಾಗ-೧, VolV, 
Noಂ-೧೭೧, ಅನಂತಪುರ (ಜಿ) ಪುಟ- ೧೮೯. 

ಜಿ.ಎಸ್‌. ಉಪಾಧ್ಯ : ಮಹಾರಾಷ್ಟದ ಕನ್ನಡ ಶಾಸನಗಳು, ಕ.ವಿ.ಶಾ.ಸಂ-V] ಪುಟ- 
೧೩೬-೧೩೯ 

E.C. Vol.-XI. ತುರುವನೂರು, ಬೇವಿನಹಳ್ಳಿ ೯೬೮ AD. ಪುಟ-೭೪. 
ಹಾ.ಮಾ.ನಾಯಕ (ಸಂ) ಕನ್ನಡ ಸಾಹಿತ್ಯ ಚರಿತ್ರೆ ಮೈಸೂರು ವಿ.ವಿ. ಸಂ-11 ಪುಟ- 
RI 

B.K.I. Vol-I No- ೪೧, ಧಾರವಾಡ (ಜಿ) ಗದಗ (ತಾ) ನಾಗಾವಿ, ಪುಟ- ೯೨೫- 
ಲ 

ಎಚ್‌.ಕೃಷ್ಣಶಾಸ್ತೀ (A) SII. Vol. X1 No-9೨, ಧಾರವಾಡ ರೋಣ (ತಾ) ಸವಡಿ 


೯೭೦ AD, ಪುಟ-೨೭. 


೬೫ 


೩೨. 


೩೩. 


೩೪. 


೩೫. 


ಯಿ೬ಿ 


೩೭. 


E.C. Vol-IX. No-೫೫೧, ಹಾಸನ (ಜಿ) ಬೇಲೂರು (ತಾ) ಕರಗಡ ೯೭೧ AD, 
ಹುಟ-೪೮೦. 

ಎ.ವಿ.ನರಸಿಂಹಮೂರ್ತಿ (ಸಂ): E.C. Vol-XI], No- ೩೪, ಚಿಕ್ಕಮಗಳೂರು (ಜಿ) 
ಕಡೂರು (ತಾ) ಕೋಟೆಬಾಗಿಲು ಪುಟ-೫೨. 

ವಿ.ಜಯರಾಮ್‌: ಕನ್ನಡ ಶಾಸನ ಸಾಹಿತ್ಯ ಪುಟ-129. 

E.C.Vol-], No-98 AD, ಕೊಡಗು (ಜಿ) ವಿರಾಜಪೇಟೆ (ತಾ) ಸೆಗ್ಲೂರು ೯೭೮ 
AD, ಪುಟ-೬೧. 

ಎನ್‌. ಲಕ್ಷ್ಮೀನಾರಾಯಣ: (ಸಂ) E.I. Vol-XVL, ಬೆಳಗಾವಿ (ಜಿ) ಸವದತ್ತಿ (ತಾ) 
ಸೊಗಲ೯೮೦ AD ಪುಟ-ಪ೩. 


ಮೇವುಂಡಿ ಮಲ್ಲಾರಿ: ಕನ್ನಡ ನಾಡಿನ ಶಾಸನ ಕವಿಗಳು: ಪುಟ-೨೮. 


೬೬ 


ಅಧ್ಯಾಯ — ೪ 
೧೦ನೇ ಶತಮಾನದ ಶಾಸನ ಕವಿಗಳು 


ಶ್ರೀಕಂಠ ಪಂಡಿತ ಕ್ರಿಶ. ೧೦೦೦ 


ಮೈಸೂರು ಜಿಲ್ಲೆಯ, ನರಸೀಪುರ ತಾಲೂಕಿನ, ಬಸವನಹಳ್ಳಿಯ ಶಾಸನ" ಗಂಗದೊರೆ 
ಸತ್ಯವಾಕ್ಕ ಪೆರ್ಮಾನಡಿಯ ಆಳ್ಲಿಕೆಯ ಕಾಲಾವಧಿಯಲ್ಲಿ ಶ್ರೀಕಂಠಪಂಡಿತ ಭಟಾರರ ಕೈಯಲ್ಲಿ 
ಎರೆಯಮ್ಮನು ಕೊಂಡು ಎರೆಯಂಗೇಶ್ವರ ದೇವರಿಗೆ "ಮ್ನು ಇರಣ್ಣುಗ ನೀರ್ಮ್ವಣ್ನು 
ಇರ್ಪುಣ್ದುಗ ಮಡುವಿನ ಮಣ್ಣು ಕೊಂಡು ಕೊಟ್ಟರು. ಇದನ್ನು ಶಾಸನದಲ್ಲಿ ಹೀಗೆ ಉಲ್ಲೇಖಿಸಿದೆ. 


“ಶ್ರೀಕಂಠಪಣ್ಣಿತ ಭಟಾರರ ಕಯ್ಯಾಳೆ 

ಎಜಿಕೆಯಮ್ಮಂ ಕೊಣ್ಣು ಎಜಕಿಯಜ್ನೇ 

ಶ್ವರಕ್ಕೆ ಬಿಟ್ಟ ಮಣ್ಣು ಇರ್ಲಣ್ಣುಗ 

ನೀಂರ್ಲಣ್ನ ಕೋಣ್ಣು ಕೊಟ್ಟರಿದಕ್ಕೆ ॥ 
ಎಂದಿದೆ. ಈ ಶಾಸನ ಕೊನೆಗೆ ಶಾಸನ ಕವಿಯಾದ ಶ್ರೀಕಂಠಪಂಡಿತನ ಹೆಸರು ಹೀಗಿದೆ. 

“ಇ ಲೇಖ ಬರೆದೋ ಶ್ರೀಕಂಠಪಣ್ಣಿತ” 
ದಿನಕರಯ್ಯ ಸೆಟ್ಟಿ (ಕ್ರಿಶ.ಸು. ೧೦೦೦) 

ಮೈಸೂರು ಜಿಲ್ಲೆಯ, ಯಳಂದೂರು ತಾಲೂಕಿನ, ಗಣಿಗನೂರು ಶಾಸನವು” ಗಂಗ 
ದೊರೆ ಸತ್ಯವಾಕ್ಕ ಪೆರ್ಮಾನಡಿಯ ಕಾಲಾವಧಿಯಲ್ಲಿ ಕಾಲದ ಉಲ್ಲೇಖವಿಲ್ಲದ ಶಾಸನವು 


$ 
ಘನರುದಸ್ಟಾಮಿಯ ವತ್ನಳ ಶ್ರೀಮತ್‌ "ಆರಕುಟ್ಟಿಯು ಆರಕುಟ್ಟೇಶ್ವರಕ್ಕೆ ಕೊಟ್ಟ ಗದ್ದೆ ಕಲೆಯಂಗನು 


ಬರಹದ ಆಧಾರದ ಮೇಲೆ ಸತ್ಯ ಸಮೇತ ಗುಣಗಣಾಳಂಕೃತ ಬಲಿವಂಸೋದ್ಧವ 


ಆದಿತ್ಯಭಟಾರಗೆ ಎಳೆಯಬ್ಬೆ ಕೊಟ್ಟ ಭೂಮಿಯು ಸಲ್ಲುದು ಇದು ಎಂದು ಹೀಗೆ ಹೇಳಿದೆ. 


“ಸಲ್ಪುದು ಇದು ಸಿವಭಕ್ತಿಭಟಾರಕರ್ಪಡೆದೋರ್ನ್ನನ್ನಿಯ 

ಬಟೆಯವರಾಳ್ಗೊ ದೇಗುಲಮುಂಮನ್ಯರೋರೀಕ್ಷಿಸುವೊ 

ಆರಕುಟ್ಟಿಯಾ ಧರ್ಮದೊಳಿಟ್ಲು ಶಿವಭಕ್ತಿಭಟಾರಕರ್ದೆ 

ಗುಲಮ್ಮಾಡಿಸಿದೊರ್‌ ಪೊಲಲಬ್ಲೆಯ ಕೊಟ್ಟ ಮಣ್ಣಯ್ಗೊಳ್‌” 
ಎಂದು ಪೊಳಲಬ್ಲೆಯು ಕೊಟ್ಟ ಭೂದಾನವನ್ನು ಶಿವಭಕ್ತಿಭಟಾರಕರು ದೇವಾಲಯಕ್ಕೆ 
ಬಳಸಿರುವುದು ಹೇಳಲಾಗಿದೆ. 


೬೭ 


ಹರಿಯಣ್ಣ (ಕ್ರಿಶ.೧೦೦೦) 


ಬಾಗಲಕೋಟೆ ಜಿಲ್ಲೆಯ, ಬಾದಾಮಿಯ ತಾಲೂಕಿನ, ಪಟ್ಟದಕಲ್ಲಿನ ಶಾಸನ" ಶಾಸನ 
ಕವಿಯಾದ "'ಹರಿಯಣಣ್ಣ' ಬರೆದ ಶಾಸನದ ತುಂಡೊಂದು ದೊರೆತಿದೆ. ಇದರಲ್ಲಿ ಹೆಚ್ಚಿನ 
ವಿವರಗಳು ದೊರೆಯದಿದ್ದರೂ "ಹರಿಯ್ದಂ ಬರೆದ' ಎಂದಿದೆ. "ಪಾಳೋಜನಬೆಸಂ' ಎಂದು 
ಶಾಸನ ಕೆತ್ತನೆ ಮಾಡಿದವರ ವಿವರವಿದೆ. 


ಬಿಂದಯ್ಯ (ಕ್ರಿಶ. ೧೦೦೦) 


ಮಂಡ್ಯ ಜಿಲ್ಲೆಯ, ನಾಗಮಂಗಲ ತಾಲೂಕಿನ, ಎಲೆಕೊಪ್ಪ” ಗ್ರಾಮದ ಪಶ್ಚಿಮದ 
ಸಮೀಪ ಬಂಡೆಯ ಶಾಸನವನ್ನು ಶ್ರೀಮಾದೇಳಾಚಾರ್ಯರ ಅವರ ಶಿಷ್ಯ ಬಿಂದಯ್ಯ ಕವಿಯು 
ರಚಿಸಿದನೆಂದು ತಿಳಿದುಬರುತ್ತದೆ. ಕಾಲದ ಉಲ್ಲೇಖವಿಲ್ಲದ ಈ ಶಾಸನವನ್ನು ಶಾಸನ 
ಸಂಪಾದಕರು ಲಿಪಿ ದೃಷ್ಟಿಯಿಂದ ೧೦ನೇ ಶತಮಾನಕ್ಕೆ ಸೇರಿಸಿದ್ದಾರೆ. ಈ ಶಾಸನದಲ್ಲಿ ಮೂರು 
ಕಂದ ಪದ್ಯಗಳಿವೆ. 


ಒಬ್ಬ ಜೈನ ಸನ್ಯಾಸಿ (ಗೊಹೆಯ್‌ಭಟ್ಟಾರಕರನ್‌)ಯು ಮೂರು "ಭಟ್ಟಾರಕರನ್‌' 
ಆಗಿದ್ದನೆಂದು ಅವನ ಪ್ರಶಸ್ತಿಯನ್ನು ಕವಿ ಮಾಡಿದ್ದಾನೆ. ಶಬ್ದಾಲಂಕಾರ ಪ್ರಯೋಗವಾಗಿರುವ ಈ 
ಶಾಸನದಲ್ಲಿ ಕವಿಯ ಪ್ರಾಢಿಮೆ ಹೀಗೆ ಕಂಡುಬಂದಿದೆ. 


“ತಳವಳೆಗನಾಗಿ ಹುಲಿಗಳ 

ಗರ್ಜನೆಗಾದ ಮಳ್ಳಿಕ ಗುಹೆಯಿಂದ ಮಣಂ 
ತಳರದೆ ನೆಲಸಿಪು ಮನೋ 

ಬಳೆಮುರ್ಬಿ ಗಗುರ್ವೃ ಗೊಹೆಯ ಭಟ್ಟಾರಕರನ್‌” 


ಗೋಕರ್ಣಯ್ಯ (ಕ್ರಿಶ.೧೦೦೧-೦೨) 


ಆಂಧ್ರಪ್ರದೇಶದ ವರಂಗಲ್‌ ಜಿಲ್ಲೆಯ, ಜಿನಗಾಂ ತಾಲೂಕಿನ, ಚೆರಿಯಲ್‌ ಗ್ರಾಮದ 
ಶಾಸನ” ಕ್ರಿಶ ೧೦೦೧-೦೨ ಕ್ಕೆ ಸೇರಿದ್ದು ಚಾಲುಕ್ಕ ದೊರೆ ಇರಿವಬೆಡಂಗ ದೇವನ 
ಆಳ್ಲಿಕೆಯನ್ನು ಹೇಳುತ್ತದೆ. ರಾಣಿ ಅಯ್ದಬ್ಬದೇವಿಯ ಅಕ್ಕಬಬ್ಬೆ ಎಂಬುವವಳು ಚಿರಿಯಾಲದ 


ಗೋವಯ ಗಾವುಂಡನಿಗೆ ದಸವಂದ ಮಾನ್ಯವನ್ನು ನೀಡಿದುದನ್ನು ಇದರಲ್ಲಿ ದಾಖಲಿಸಿದೆ. 


೬0೮ 


ಆಯ್ದಬ್ಬೆಯ ಸೇನಬೋವ ಬಿಜ್ಜಮಯ್ಯ ಪರಿಗಾವುಂಡನ ಸೇನಬೋವ "ಗೋಕರ್ಣಯ್ಯ' 
ಎಂಬುವವರು ಈ ಶಾಸನವನ್ನು ರಚಿಸಿದ್ದಾರೆ. 


“ಶ್ರೀಮದಿಣಿವ ಬೆಡಂಗ ದೇವರ ರಾಜ್ಯಾಭಿವೃದ್ಧಿಯೊಳ್‌ 
ಅರಸಿ ಶ್ರೀಮದಾಯ್ಸಬ್ಬ ದೇವಿಯರ ಅಕ್ಕಬಬ್ಬೆಂಗಳ್‌ 
ಚರೆಯಾಲೆಯ ಗೊಮ್ಮಯಗಾವುಣ್ಣಂಗಮಲ್ಲಿ 
ಯಳಿಯಂಲು ನೆಲ್ಲೆಕ ವೇಕಾದಿವೆರೆಯ 

ಕೆಐಕಿಯ ನಗಟಿಸುವನ್ನೆ ಕಂಭಿಮಿಕ್ಕಿದ 

ವ್ಯವಸ್ಥೆ ಎನ್ತೆನೆ ಕೆಳ ಎನಿತು ಬೀಜಕ್ಕ 

ಪರಿದುದು ಅನಿತರೊಳಂ ದಸವನ್ನಮಂ 

ಮಾನ್ಯಮಂ ಸಲ್ಲಿಸುವರ್ಕ್ಕೈರೆಗೆ ನೀರ್ಪಲಂದೆ 

ಪೌಳಿಯಂ ತಪ್ಪದೆ ಸಲಿಸುವರ್‌ ಊರೊಳ್‌” ಎಂದಿದೆ. 


ಶಾಸನದ ಕೊನೆಗೆ ಸೇನಬೋವಂ "ಗೋಕರ್ಣಯ್ಯಂ' ಬರೆದಂ ಎಂದು ಇದೆ. 
ರನ್ನ (ಕ್ರಿಶ.೧೦೦೭) 


ಗದಗ ಜಿಲ್ಲೆಯ, ಗದಗ ತಾಲೂಕಿನ, ಲಕ್ಕುಂಡಿಯ" ಅತ್ತಿಮಬ್ಬೆಯ ಎರಡು 
ಶಾಸನಗಳನ್ನು ರನ್ನ ಕವಿ ರಚಿಸಿದ್ದಾನೆಂದು ಕೆಲವು ವಿದ್ವಾಂಸರು ಅಭಿಪ್ರಾಯಪಟ್ಟಿದ್ದಾರೆ.” ಕಲ್ಯಾಣ 
ಚಾಲುಕ್ಕ ಅರಸ ಆಹವಮಲ್ಲ ಬಿರುದಾಂಕಿತನಾದ ಸತ್ಯಾಶ್ರಯನನ್ನು ಉಲ್ಲೇಖಿಸುವ ಈ 
ಶಾಸನಗಳ ಕಾಲ ಕ್ರಿಶ. ೧೦೦೭. ಈ ಎರಡೂ ಶಾಸನಗಳಲ್ಲಿ ಅತ್ತಿಮಬ್ಬೆಯ ಪ್ರಶಸ್ತಿಯನ್ನು 
ಹೇಳಲಾಗಿದೆ. ಶಾಸನ ಸಂಖ್ಯೆ ೫೩ ಮೂಲ ಶಾಸನವಾಗಿದ್ದು ಈ ಶಾಸನವು 
ತುಟಿತವಾದದ್ದರಿಂದ ೫೨ನೇ ಸಂಖ್ಯೆಯ ಶಾಸನವನ್ನು ಹೊಸದಾಗಿ ಬರೆಯಲಾಗಿದೆ. ೫೨ನೇ 
ಶಾಸನವನ್ನು ಸಿರಿಪಾಲಸೆಟ್ಟಿಯ ಮಗ ಬಾಹುಬಲಿಯು ರಚಿಸಿದ್ದಾನೆ. ಬಾಹುಬಲಿಯೂ ಆ 


ಕಾಲದ ಶಾಸನಕವಿಯಾಗಿದ್ದನೆಂದು ಈ ಶಾಸನದಿಂದ ತಿಳಿದುಬರುವುದು. 


೫೨ನೇ ಶಾಸನದ ಕೊನೆಯಲ್ಲಿ "ಜಟಿಧರ್ಮಾಂಬರ ಕವಿ ಸಿರಿಪಾಳಸೆಟ್ಟಿಯ ಆತ್ಮನಜನ್‌ 
ಉದ್ಕುತ್‌ ಚರಿತಂ ಬಾಹುಬಲಿ ಸವಿಸ್ತರದಿಂ ಬರೆದನ್‌' ಎಂಬ ಉಲ್ಲೇಖದಿಂದ ಈ ಶಾಸನವನ್ನು 
ಸಿರಿಪಾಲನ ಮಗ ಬಾಹುಬಲಿ ಎಂಬ ಕವಿಯು ರಚಿಸಿದನೆಂದು ತಿಳಿದುಬರುತ್ತದೆ. ೫೩ನೇ 
ಶಾಸನವು ತುುಟಿತವಾಗಿದ್ದು, ಕೆಲವು ಮಾಹಿತಿಗಳು ಮಾತ್ರ ಕಾಣಿಸುತ್ತದೆ. ಈ ಶಾಸನವನ್ನು ರನ್ನನು 
ರಚಿಸಿರಬಹುದೆಂದು ತೀ.ನಂ.ಶ್ರೀ. ಅವರು ಅಭಿಪ್ರಾಯಪಟ್ಟಿದ್ದಾನೆನ ಈ ಶಾಸನ ಪದ್ಯವನ್ನು 
ರನ್ನನೇ ರಚಿಸಿರಬಹುದೆಂಬುದಕ್ಕೆ ತೀ.ನಂ.ಶ್ರೀ. ಅವರು ಕೊಡುವ ಕಾರಣವೆಂದರೆ ಈ ಶಾಸನದಲ್ಲಿ 
ರನ್ನನ ಅಜಿತಪುರಾಣ (೧೨-೯)ದ ಕೆಲವು ಪದ್ಯಗಳು ಕಂಡುಬರುವುದು. ಇದರಿಂದ ಈ 


೬೯ 


ಶಾಸನ ಪದ್ಯಗಳನ್ನು ರನ್ನನು ರಚಿಸಿದ್ದು, ಈ ಶಾಸನ ತ್ರುಟಿತವಾದ ಕಾಲದಲ್ಲಿ ಬಾಹುಬಲಿ ಕವಿ 
ಶಾಸನವನ್ನು ರಚಿಸಿದ್ದಾನೆಂದು ಹೇಳುತ್ತಾರೆ. 


ಈ ಶಾಸನಪದ್ಯ ರನ್ನನ ಅಜಿತಪುರಾಣ ಪದ್ಯಗಳಿದ್ದ ಮಾತ್ರಕ್ಕೆ ಈ ಶಾಸನವನ್ನು ರನ್ನನೇ 
ರಚಿಸಿದನೆಂದು ಹೇಳಲು ಆಗುವುದಿಲ್ಲ. ಹತ್ತನೇ ಶತಮಾನದಲ್ಲಿ ರನ್ನನು ಪ್ರಖ್ಯಾತ ಕವಿಯಾಗಿದ್ದು, 
ಕವಿಚಕ್ರವರ್ತಿ, ತ್ರಿರತೃತ್ರಯರಲ್ಲಿ ಒಬ್ಬನಾಗಿದ್ದ ಇಂಥ ಪೌಢಕವಿ ಅಜಿತಪುರಾಣ, ಗದಾಯುದ್ದ 
ಚಕ್ರೇಶ್ವರ ಚರಿತ, ರನ್ನಕಂದ, ಪರಶುರಾಮಚರಿತ ಮುಂತಾದ ಕೃತಿಗಳನ್ನು ಬರೆದ ಕವಿಯು ಈ 
ಶಾಸನ ಕಾವ್ಯವನ್ನು ಬರೆಯಬೇಕಾಗಿದ್ದರೆ ಬೇರೆ ಪದ್ಯಗಳನ್ನು ಬರೆಯುತ್ತಿದ್ದ ತನ್ನ ಕೃತಿಯಿಂದಲೇ 
ತೆಗೆದುಕೊಂಡು ಶಾಸನ ರಚಿಸಿರುವ ಅನಿವಾರ್ಯತೆ ರನ್ನನಿಗೆ ಇರಲಿಲ್ಲ ಎಂದು ತೋರುತ್ತದೆ. 


ಕವಿ ಜನ್ನನು ಕಾವ್ಯಗಳನ್ನು ಬರೆಯುವ ಮೊದಲು ಶಾಸನ ಕವಿಯಾಗಿದ್ದು ಕೈ ಪಳಗಿದ 
ನಂತರ  ಯಶೋಧರಚರಿತೆ,  ಅನಂತನಾಥಪುರಾಣ, ಬರೆದದ್ದನ್ನು ಗಮನಿಸಬಹುದು. 
ಇವನೊಂದಿಗೆ ರನ್ನನನ್ನು ಹೋಲಿಸಿದರೆ ರನ್ನ ಈ ಶಾಸನ ರಚನೆಯಾದ ಕಾಲಕ್ಕೆ ಕ್ರಿ.ಶ.೧೦೦೭ 
ತನ್ನ ಎಲ್ಲಾ ಕಾವ್ಯಗಳನ್ನು ಬರೆದು ಮುಗಿಸಿದ್ದ ಕಾವ್ಯಗಳನ್ನು ಬರೆದ ನಂತರ ಶಾಸನಗಳನ್ನು 


ಬರೆಯಲು ಮುಂದಾದನೆ? ಎಂಬ ಪ್ರಶ್ನೆ ಉದ್ಭವವಾಗುತ್ತದೆ. 


ಪಂಪನ ೧೩-೧೪ನೇ ಆಶ್ಚಾಸದ ವಸ್ತುವನ್ನು ಉಪಯೋಗಿಸಿಕೊಂಡು "ಗದಾಯುದ್ದ 
ಕಾವ್ಯವನ್ನೇ” ರಚಿಸಿದ. ಯಾವಾಗಲೂ ಹೊಸದನ್ನೇ ಆಲೋಚಿಸುವ ರನ್ನನು: ಖಂಡಿತ ಈ 
ಶಾಸನ ಕಾವ್ಯವನ್ನು ಬರೆದಿರಲಾರ ಎನ್ನಿಸುವುದು ಸಹಜ. ಬೇರೋಬ್ಬ ಕವಿ ರನ್ನನ 
ಅಜಿತಪುರಾಣದಿಂದ ಈ ಪದ್ಯಗಳನ್ನು ತೆಗೆದುಕೊಂಡಿರಬಹುದು. ಈ ಶಾಸನದ ಕೇಂದವ್ಯಕ್ತಿ 
ಅತ್ತಿಮಬ್ಬೆ, ಈ ಶಾಸನದಲ್ಲಿ ಅತ್ತಿಮಬ್ಬೆಯ ವರ್ಣನೆ, ಅತ್ತಿಮಬ್ಬೆಯ ಕಾಲದ ಚರಿತ್ರೆ ಧರ್ಮ, 
ಸಂಸ್ಕೃತಿ ಅತ್ತಿಮಬ್ಬೆಯ ಪವಾಡಗಳು, ಅವಳು ಕಟ್ಟಿಸಿದ ಬಸದಿ, ಅದಕ್ಕೆ ಕೊಟ್ಟ ದಾನ ಮುಂತಾದ 


ವಿವರಗಳನ್ನು ವರ್ಣನಾತ್ಮಕವಾಗಿ ಕವಿ ಚಿತ್ರಿಸಿದ್ದಾನೆ. 


ಈ ಶಾಸನದಲ್ಲಿ ೩೭ ಪದ್ಯಗಳಿದ್ದು ಸಂಸ್ಕೃತ ಪದ್ಯಗಳೂ ಸೇರಿಕೊಂಡಿರುವುದರಿಂದ 


ಶಾಸನಕವಿಯು ದ್ವಿಭಾಷಾ ಪಂಡಿತ (ಸಂಸ್ಥೃತ-ಕನ್ನಡ)ನಾಗಿದ್ದನೆಂದು ತಿಳಿದುಬರುತ್ತದೆ. 


ಅತ್ತಿಮಬ್ಬೆಯ ಪವಾಡವನ್ನು ಚಿತ್ರಿಸಿರುವ ಕವಿಯ ಪ್ರತಿಭೆಗೆ ಒಂದು ಕಂದಪದ್ಯ fol 
ರೀತಿಯಾಗಿದೆ. 


೭0೦ 


“ಪ್ರಳಯಾಗ್ನಿಯಂತೆ ಕಟಕಮ 
ನೊಳಕೊಂಡಳುರ್ವಗ್ಗಿ ದಾನ ಚಿಂತಾಮಣಿ ನಿ 
ರ್ಮಳ ಜಿನ ಗಂಧೋದಕಮಂ 

ತಳಿಯಲು ಪಶಮಿಸಿತೆಂದೊಡೇವಣ್ಣಿಸುವೆಂ” 


ರಾಜಧಾನಿಯಲ್ಲಿ ಒಮ್ಮೆ ಪ್ರಳಯ ಕಾಲದ ಬೆಂಕಿಯಂತೆ ಹಬ್ಬಿದ ಅಗ್ನಿಯನ್ನು 
ಅತ್ತಿಮಬ್ಬೆಯ ಪರಿಶುದ್ಧವಾದ ಜಿನನ ನೀರನ್ನು ಚುಮುಕಿಸಲು ಅದು ಆರಿಹೋಯಿತೆಂದು ಕವಿ 
ಆಶ್ಚರ್ಯದಿಂದ ಹೇಳುತ್ತಾನೆ. 


ಅತ್ತಿಮಬ್ಬೆಯ ಪವಾಡಗಳನ್ನು ಹೇಳುವ ಇತರ ಶಾಸನ ಪದ್ಯಗಳು ಈ ರೀತಿಯಾಗಿದೆ. 


“ಉನ್ನತ ಕುಕ್ಕುಟೇಶ್ವರ ಜಿನೇಶ್ವರನಂ ಜಿನಭಕ್ಕೆ ಹೋಗಿ ಕಾಣ್ಣನ್ನೆಗ 
ಮನ್ನಮಂ ತೊಳಿದು ಸರ್ವತಮಂ ಮುದಮೇಚಿ ತಜ್ಜಿನಾ 
ಸನ್ನದೊಳತ್ತಿಮಬ್ಬೆಗೆ ಪಥಶ್ರಮಮಾದೊಡಕಾಲ ವೃಷ್ಠಿಯಾ 
ಯ್ರಿನ್ನವು ದೇವಭಕ್ತಿಗದು ಚೋದ್ಯಮೇ ಕೊಳ್ಳವೆ ಪುಷ್ಪವೃಷ್ಟಿಗಳ್‌” 


ಮದವತ್ಯರಿ ಸೆಅತಿಯಿಂ ಪಣಜಿ 

ದೊದವಿದ ಮುಳಿಸಿಂದೆ ಭೋರನೆಯ್ದಂದೊಡದ 
ರ್ಕದಿರದಿರೆ ಭಕ್ತಿಯಿಂದದು 
ಪದಯುಗಕೆಳಗಿದುದು ದಾನ ಚಿಂತಾಮಣಿಯಾ 


ಒಡನೇಟಿೆ ಸವತಿ ನೂಂಕ 

ಲ್ಕೊಡರಿಸೆ ತೊಲಕೆಯೊಳಗೆ ಪಜುಗಲತ್ತಿತ್ತಲಣಂ 
ಮಿಡುಕದೆ ತಿರಿಯುತ್ತಿರೆ ಕಂ 
ಡಡಿಗೆಣಗಿದಳತ್ತಿಯಬೆ ಗತಿಭಯವಶದಿಂ 


ಜಿನಧರ್ಮಪತಾಕೆಗೆ ವಿಮ 

ಳನರ್ಮದಾನದಿಯ ಕುರುಳಪಾಪಿಯ ಜಿನನಂ 

ವಿನುತಂ ಕಾಣ್ಣಿನೆಗಂ ಕೂ 

ಅನೆ ತೋಟಿದುದು ಸಂದುದಾಜನ್ಮಾಂತಂ” ಎಂದು ವರ್ಣಿಸಿದೆ. 


ವೆಣ್ಣೆಯ ಭಟ್ಟ (ಕ್ರಿಶ.೧೦೧೦) 

ಅವಿಭಜಿತ ಧಾರವಾಡ ಜಿಲ್ಲೆಯ, ಇಂದಿನ ಗದಗ ಜಿಲ್ಲೆಯ, ಮುಂಡರಗಿ ತಾಲೂಕಿನ 
ಆಲೂರು ಗ್ರಾಮದ ಶಾಸನ ಕವಿಯು" ಕನ್ನಡ ಮತ್ತು ಸಂಸ್ಕತ ಉಭಯ ಭಾಷೆಗಳಲ್ಲಿ 
ಶ್ರೇಷ್ಠನಾದ ಕವಿಯೆಂದು ಪ್ರಕೀರ್ತಿತನಾಗಿದ್ದಾನೆ. (ಶಾಸನದಲ್ಲಿ ಗ್ರಾಮವನ್ನು ಮಾಳದಾಲೂರು 
ಎಂದು ಹೆಸರಿಸಲಾಗಿದೆ) ಕಮ್ಮ ಕುಳದ ಬ್ರಾಹ್ಮಣನಾದ ದಿಂಡಪಂಡಿತರ ಮಗನಾದ ಈ 
ವೆಣ್ಣೆಯ ಭಟ್ಟನು ಉಭಯಕವೀಂದನೆಂದು ಕವಿರಾಜವಲ್ಲಭನೆಂದೂ ಆಲೂರು ಕಕ್ರಿಶ.೧೦೧೦ರ 


೭೧ 


ಶಾಸನದಲ್ಲಿರುವ ಅವನ ಪ್ರಶಸ್ತಿ ಮಾಲಿಕೆಯಿಂದ ತಿಳಿದುಬರುತ್ತದೆ. ಹೊರತು ಯಾವೊಂದು 
ಕಾವ್ಯವನ್ನಾಗಲಿ ಶಾಸನವನ್ನಾಗಲಿ ಈತನು ಕೃತಿಗೈದಂತೆ ಕಂಡುಬರುವುದಿಲ್ಲ. 


ವೆಣ್ಣೆಯ ಭಟ್ಟ ಕವಿಶೇಷ್ಠನು, ಕುಟಲ ಕೌಟಿಲ್ಕನೆನಿಸಿ ಕದನ ವಿನೋದನೆನಿಸಿ, 
ಕಲಿಕಾಬೃಹಸ್ತತಿಯೆನಿಸಿ, ಕವಿತ್ತ ನೀತಿಮತ್ತ ವೀರತ್ವ ವಿದ್ದತ್ವ ಗುಣ ಹೊಂದಿದವನಾಗಿದ್ದ 
ಎಂಬುದನ್ನು ಪ್ರಶಸ್ತಿ ಮಾಲಿಕೆಯಲ್ಲಿ ಕಾಣಬಹುದಾಗಿದೆ. ಚಾಲುಕ್ಕ ೫ನೇ ವಿಕ್ರಮಾದಿತ್ಯನ 
ಮಾಂಡಲಿಕನಾಗಿದ್ದ ಪಲ್ಲವ ಇಜೆವ ಬೆಡಂಗನೊಳಂಬಾದಿ ರಾಜನ ಅಧೀನದಲ್ಲಿ ಈತನು 
ಮಹಾಸೇನಾಪತಿಯಾಗಿದ್ದನು; ಏಳು ಊರುಗಳಿಗೆ ಅಗಗಣ್ಯನಾಗಿದ್ದನು. ಸಿರಿಪುರದ (ಈಗಿನ 
ಸಿರೂರಿನ) ಗುಹೆಯಪುರದ ಅಮರಾಚಾರ್ಯಭಟ್ಟಾರಕರಿಗೆ ನೂರುಮತ್ತರು ಭೂಮಿಯನ್ನು 
ದಾನಮಾಡಿದ ಬಗ್ಗೆ ಶಾಸನ ಹೇಳಿದೆ. ಈತನ ಮಾದರಿ ಪದ್ಯಗಳಿಲ್ಲವಾಗಿ ಅವನ ಯೋಗ್ಯತೆಗೆ 
ಪ್ರಮಾಣಭೂತವಾದ ಪ್ರಶಸ್ತಿ ಮಾಲಿಕೆಯನ್ನೇ ಶಾಸನದಿಂದ ಎತ್ತಿ ಕೊಟ್ಟಿದೆ. 

“ಸಪ್ತ ಸಮಸ್ತರಾಜ್ಯಭರನಿರೂಪಿತ ಮಹಾಸೇನಾಧಿಪತಿ ಪತಿಹಿತಂಚರಣಂ 

ರಣರಂಗದುಷ್ಟಂ ದುಷ್ಪನಿಷ್ಣುರಂ ಕುಟಿಲಕೌಟಿಲ್ಯಂ ಕ್ಷುದ್ರವಿದ್ರಾವಣಂ 

ಕಲಿಕಾಲ ಬೃಹಸ್ಪತಿ ಪರಿವಾರವಜ್ರಪಂಜರನ ಹಿತಾಹಿಗರುಡನುಭಯ ಕವೀಂದ್ರ 

ಕವಿರಾಜವಲ್ಲಭಂ ವಾದೀಭಪಂಚಾನನಂ ಸರಸ್ವತೀ ವಲ್ಲಭಂ ಪರನಾರಿದುರ್ಲಭಂ 

ಘಟಿಗನ ಗಂಧವಾರಣಂ ನಯಧಾಮಂ ಚಲದೋಜನಟಿಪಿಲ್ಲದಾತಂ 

ನಲ್ಲರ್ಗೆನಲ್ಲಂ ಚತುರಚತುರ್ಮುಖಂ ಕದನವಿನೋದಂ ಮಲೆಯ ಮರ್ದನಂ 

ವಿಪ್ರಕುಳಕಮಳಭಾಸ್ಕರಂ ಪಾರ್ವರೊಳ್ಳಂಡ ಸಪ್ಪಗ್ರಾಮಾಗಗಣ್ಯ 

ಕಮ್ಮಕುಳೋದ್ಗವಂ ಧೀತ ಗೋತ್ರ ದಿಂಡಪಂಡಿತಹುತ್ತಂ ಛಾತ್ರಕಮಿತ್ರಂ 


ಪಂಡಿತಮಂಡನಂ ವೆಣ್ಣೆಯಭಟ್ಟರುಮೆನಿಸಿದ ಶ್ರೀಮನ್ಮಹಾಪ್ರಚಂಡ 
ದಂಡನಾಯಕಂ ಘಟೆಯಂಕರಾರ” 


ಎಂದು ಪ್ರಶಸ್ನಿಯಲ್ಲಿ ಆತನ ಪಾಂಡಿತ್ಯ ಪ್ರತಿಭೆಗಳು ವ್ಯಕ್ತಗೊಂಡಿವೆ. 


ಕಾಟ್ನಜ (ಕ್ರಿಶ.೧೦೧೦) 


ರಾಯಚೂರು ಜಿಲ್ಲೆಯ, ಲಿಂಗಸೂರು ತಾಲೂಕು, ಮಸ್ತಿ ಶಾಸನವು" ಚಾಳುಕ್ಯ ಅರಸ 
ಇಮ್ಮಡಿ ಜಯಸಿಂಹನ ಕಾಲದಲ್ಲಿ ರಾಜಧಾನಿ ಹಿರಿಯ ಮೊಸಂಗಿಯಲ್ಲಿದ್ದ ಆಹವಮಲ್ಲನ 
ಚಟ್ಟನಾದ ಕರಿಯಾಯ್ದಯ್ಯ ಎಂಬುವವನಿಗೆ ನೂರು ಮತ್ತರು ಭೂಮಿಯನ್ನು ಜಯಸಿಂಹ ದಾನ 
ನೀಡುತ್ತಾನೆ. ಜಯಸಿಂಪನಿಗೆ ಕುಮಾರಗಜಕೇಸರಿ, ಕೀರ್ತಿವಿದ್ಯಾಧರ, ಗಂಡರಗಂಡ, ಸತ್ಯರತ್ನಾಕರ 
ಮುಂತಾದ ವಿಶೇಷಣಗಳಿದ್ದವು. ಪಿರಿಯ ಮೊಸಂಗೆಯ ಮಾಣಿ ಕೇಶವ ಎಂಬುವವನು ತನ್ನ 
ದಶವಂದದಲ್ಲಿ ೧೦ ಮತ್ತರು ಭೂಮಿಯನ್ನು ದಾನ ಮಾಡಿದ. 


ಶಾಸನ ಕವಿಯಾದ "ಕಾಟ್ಟಜ'ನು ಪ್ರಶಸ್ತಿ ವಿಭಾಗದಲ್ಲಿ ಅವನ ಪ್ರತಿಭೆ ಪಾಂಡಿತ್ಯ 
ವ್ಯಕ್ತವಾಗುವುದು. 


“ಸ್ಪ್ತಿ ಸಮಸ್ತ ಭುವನಾಶ್ರಯ ಶ್ರೀ ಪೃಥೀವ 
ಸ ಮಹಾರಾಜಧಿರಾಜ ಪರಮೇಶ್ವರ ಪರಮ 


ಊ 


ಭಟ್ಟಾರಕಂ ಸತ್ಯಾಶ್ರ ಶಯ ಕುಳತಿಳಕಂ ಕುಕ ಿಭರಣಂ 

ಶ್ರೀಮತ್ತಿಭುವನ 'ಮಲ್ಲದೇವ ಪಾದಪ ಂಕಜಬ್ರಮರಂ 

ಕುಮಾರಗಜಕೇಸರಿ ಕೀರ್ತಿವಿದಾ ಧರಂ ಗಣ್ಣರಗಣ್ಣಂ 

ಗಣ್ಣ ವಂಗಾಳಂ ಸತ್ಯರತ್ನಾ ಜರೆ; ಶ್ರೀಮಜ್ಞಯಸಿಂಹದೇವರ್‌” ಎಂದಿದೆ. 


ಚಾವುಂಡಮಯ್ಯ (ಕ್ರಿಶ. ೧೦೧೫) 


ಬಿಜಾಪುರ ಜಿಲ್ಲೆಯ, ಇಂಡಿ ತಾಲೂಕಿನ, "ರೂಗಿ*”” ಶಾಸನವು ಆರಂಭದಲ್ಲಿ ಚಾಳುಕ್ಕ 
ವಂಶಾವಳಿಯನ್ನು ನೀಡಿದೆ. ಸತ್ಯಾಶ್ರಯ ಕುಲದ ಜಯಸಿಂಘ, ರಣರಾಗ, ಪುಲಕೇಶಿ, 
ಕೀರ್ತಿವರ್ಮ, ಎರಡನೇ ಸತ್ಯಾಶ್ರಯ ಆದಿತ್ಯವರ್ಮ, ದುದ್ದಮಲ್ಲ ವಿಜಯಾದಿತ್ಯ, ಕುಕ್ಕುಜಿ 
ವಿಕ್ರಮಾದಿತ್ಯ ಎರಡನೇ ಕೀರ್ತಿವರ್ಮ, ಪಿರಿಯ ತೈಲಪ ಎರಡನೆಯ ವಿಕಮಾದಿತ್ಯ 
ಹನ್ನಕುಂದೆಯ ಭೀಮ, ಅಯ್ಯಣಯ್ಯ, ವಿಕ್ರಮಾದಿತ್ಯ ನೂರ್ಮಡಿತೈಲ ಆಹವಮಲ್ಲ, 
ಇರಿವಬೆಡಂಗ ಸತ್ಕಾಶ್ರಯದೇವ, ಇವನ ತಮ್ಮ ದಶವರ್ಮದೇವ, ಇವನ ಮಗ 
ವಿಕಮಾದಿತ್ಯದೇವ ಇವನ ತಮ್ಮ ಅಯ್ಯಣದೇವ ಇವನ ತಮ್ಮ ದೇವಣರಸನವರೆಗೆ 
ನೀಡಲಾಗಿದೆ. ಈ ದೇವಣರಸನನ್ನು ಪಂಚಮಹಾಶಬ್ದ, ಮಹಾಸಾಮಂತ, ತೇಜಮಾರ್ತಂಡ, 
ಕಂಹಾಟಿ ವಜಕವಾಟ, ಕೊಂಕಣ ಭಯಂಕರ ವಸುದೈಕಮಲ್ಲದೇವ ಪಾದಪಂಕಜಭ್ರಮರ ಎಂದು 
ಹೊಗಳಿದೆ. 


ಈ ದೇವನರಸನು ನಗರೇಶ್ವರ ದೇವರಿಗೆ ದಕ್ಷಿಣ ದಿಕ್ಕಿನ ಊರೊಡೆಯರ ಮಾನ್ಯವಾದ 
ಗೋವಣ ಹೊಲದಲ್ಲಿ ಭರಣದ ಕೋಲಿನಲ್ಲಿ ಅಳೆದು ೬೦ ಮತ್ತರು ನೆಲವನ್ನು ತೋಟ, 
ಮೂರು, ಒಂದು ಗಾಣ, ಮೂರು ಅಂಗಡಿಗಳನ್ನು ದಾನ ನೀಡಿದ ವಿಷಯವಿದೆ. 


ಶಾಸನದ ಅಂತ್ಯದಲ್ಲಿ ನಗರೇಶ್ವ್ಷರದ ಚಂದ್ರಶೇಖರಾಚಾರ್ಯರ ಶಿಷ್ಯರಿಗೆ ಇಲ್ಲಿಯ 
ವೃತ್ತಿಕಾರರಾದ ಕುಳಕರಣಿ ಸೋಮಯ್ಯ ಮತ್ತು ಉತ್ತವಯ್ಯ ಇಲ್ಲಿಯ ದಾತಾರ ದೇಯಿಮಯ್ಯ 
ಸೆಟ್ಟಿ, ನಲ್ಲಯ್ಯ, ಮರಳಯ್ಯ ಎಲ್ಲರೂ ಸೇರಿ ನಿವೇದಿಸಿಕೊಂಡಿರುವರು. ಮೇಲೆ 


೭೩ 


ಹೆಸರುಗೊಂಡವರು  ತಿದ್ದಿಹೇಳಲು ಸೇನಬೋವನಾದ ಮೊಣಡಿಯ ಚಾವುಂಡಮಯ್ಯ 


ಬರೆದಿದ್ದಾನೆ. 


“ಶ್ರೀಮನ್ನಗರೇಶ್ವರದ ಚನ್ನಶೇಖರಾಚಾರ್ಯ್ಯ 
ರ ಚ್ಛಾತ್ರರ್ಗೆ ಇಲ್ಲಿಯ ವೃತ್ತಿಕಾಣರ್‌ ಕುಳ 
ಕರಣಿ ಸೋಮಯ್ಯನುಂ ಉತ್ತವಯ್ಯನುಮಿಲ್ಲಿ 
ಯ ದಾತಾರಂ ದೇಯಿಮಯ್ಯ ಸೆಟ್ಟಿಯರ 

ಗಂ ಮುಟ್ಟಿ ನಲ್ಲಯ್ಯನುಂ ಮರಳಯ್ಯನುಂ 
ರ್ಮ್ಯಂಚಿಕಾಧಿಮಯ್ಯ ನಿನ್ನಿವರೆಲ್ಲ ತಿ್ಲು ಪೇಳೆ 
ಸೇನಬೋವಂ ಮೊಳಐಡಿಯ "'ಚಾವುಣ್ಣಮಯ್ಯ' 
ಸಾಸನಮಂ ಬರೆದಂ” 


ಎಂದು ಹೇಳಲಾಗಿದೆ. ಕಲ್ಲಕುಟ್ಟಿಗನಜಮ ಅಕ್ಕರಮಂ ಕಣ್ಣರಿಸಿದಂ ಎಂದಿದೆ. 
ಕಂದರ್ಪ (ಕ್ರಿಶ. ೧೦೧೯) 


ಅವಿಭಜಿತ ಧಾರವಾಡ ಜಿಲ್ಲೆಯ, ಹಾವೇರಿ ತಾಲ್ಲೂಕಿನ, ಕಳ್ಳಿಹಾಳ ಗ್ರಾಮದ 
ಶಾಸನವೊಂದರ" ಕತೃ. ಈ ಶಾಸನ ಅಲ್ಲಿಯ ದುರ್ಗಾಪರಮೇಶ್ವರಿಯ ದೇವಸ್ಥಾನದಲ್ಲಿದೆ. 
ಶಾಸನದ ಕೊನೆಯಲ್ಲಿ ಫಲಶೃತಿಯ ಶ್ಲೋಕಗಳು ಮುಗಿದ ನಂತರ "ಕಂದರ್ಪನ ಕಾವ್ಯ' ಎಂದು 
ಬರೆದಿದೆ. ಹೆಸರಿನ ಹೊರತು ಕವಿಯ ಬಗ್ಗೆ ಹೆಚ್ಚಿನ ಮಾಹಿತಿ ದೊರೆಯುವುದಿಲ್ಲ. 


ಕಲ್ಯಾಣದ ಚಾಳುಕ್ಯ ಮನೆತನದ ಜಗದೇಕಮಲ್ಲ ಎರಡನೆಯ ಜಯಸಿಂಹನ ಕಾಲಕ್ಕೆ 
ಸೇರಿದ ಈ ಶಾಸನದಲ್ಲಿ ಅಜ್ಜಡಿಯ ಸಹದೇವೇಶ್ವರ ದೇವರಿಗೆ ಭೂಮಿದಾನವನ್ನು ಮಾಡಿದ 
ವಿಷಯ ಉಲ್ಲೇಖವಾಗಿದೆ. ದಾನ ಮಾಡಿದವಳು ಅಜ್ಜಡಿಯನ್ನಾಲುತ್ತಿದ್ದ ಜೋಗಬ್ಬರಸಿ 
ಜಯಸಿಂಹನ ಅದೀನನಾದ  ಮಹಾಮಂಡಳೇಶ್ವರ ಕುಂದರಾಜನ ಅರಸಿ ಈಕೆ 
ರಾಜ್ಯಭಾರದಲ್ಲಿಯೂ ಪರಿಣಿತ” ದೇವಸ್ಥಾನವನ್ನು ಕಟ್ಟಿಸಿದವನು ಅಜ್ಜಡಿಯ ಗಾವುಂಡನಾದ 
ಸಹದೇವ. ಕವಿಕಂದರ್ಪ ಇವರೆಲ್ಲರ ಹಿರಿಮೆಯನ್ನು ಪದ್ಯಗಳಲ್ಲಿ ಹೊಗಳಿದ್ದಾನೆ. 


ಬನವಾಸಿ ರಾಜ್ಯವನ್ನಾಳುವ ಕುಂದರಾಜನ ವೀರಗುಣ: 


ಮಿಗಿಲುಂ ಮಿಜಲುಲುತ್ತನಿಲ್ಲ ರಿಪುಭೂಭ್ಯಚ್ಚಕ್ರಮಂ ವೀರವೃ 

ತ್ತಿಗೆ ಕೊಣ್ಣಾಟದ ಮಂಡಳೇಶ್ವರ ಮಹಾಸಾಮನ್ತರೊಳ್ತಾನೆ ಜ- 
ಟಿಗಸಾದೋಂ ಜಸಮೊಪ್ಪೆ ದಿಗ್ಗಜಘಟಾಘಾಟಂಬರಂ ಚಕ್ರವ 
ರ್ತಿಗೆ ಸರ್ವ್ಫೊರ್ವೃರೆಯಂ ನಿಮಿರ್ಚಿ ನೆಗಳ್ನೆಂ ಶ್ರೀ ವೀರವಿದ್ಯಾಧರಂ” 


ಎಂದು ಹೊಗಳಿದ್ದಾನೆ. 


೭೪ 


ಉರಿಪಲ್ಮುಗ್ಗೇರಿಯ೦ ಮುಮ್ಮುನಿಯ ಮಸಕಮಂ ಮಲ್ಗುಸಲ್ಕನ್ಯಕುಬ್ಬೆ 
ಶೃ್ಲರನಂ ಹೇಮಾದ್ರಿಯಂ ಪಾಯಿಸಲೊಡರಿಸುವಂ ಚಾರುಚಾಲುಕ್ಯ ರಾಜ್ಯ 
ಸ್ಥಿರ ಲಕ್ಷಿ £ರಕ್ಷಕಂ ಕೋಶಳಕುಳಕುಳಿಶಂ ಲಂಜಿಕಾಭಂಜನಂ ಗೂ 

ರ್ಜ್ಞರ ವಜಂ ಚೋಳಕಾಳಾಶನಿ ಮಲಯಮಹೀಮರ್ದ್ದನಂ ಕುಂದರಾಜಂ ॥ 


ಕುಂದರಾಜನ ಹೆಂಡತಿ ಜೋಗಬ್ಬೆ ವರ್ಣನೆ : 


ಕುಂದನ ಕುಲಲಲನೆ ಜಗ 

ದ್ದಂದಿತೆ ಜೋಗಬ್ಬೆ ರೂಪವತಿ ಗುಣವತಿ ಪೂ 
ರ್ಣೀಂದುಮುಖಿ ಸಂದ ಬರ್ಮನ 

ನಂದನೆ ವಿಭುರಾಜಮಲ್ಲನ ಸುತೆ ನೆಗಲ್ಲಳ್‌ ॥ 


ನೆಟ್ಟನೆ ರೂಪವಿಭ್ರಮರೆ ದಾನದ ಧರ್ಮದ ರೂಢಿಗುಂತೆ ಬಾ 

ಯಿಟ್ಟು ನಿರಂತರಂ ಪಡೆವ ಕಾಂತೆಯರಾ ವಧುಕೊಟ್ಟ ದಾನಮಂ 
ಕೊಟ್ಟರೊ ಪುಟ್ಗುವಂದೊಡನೆ ಪುಟ್ಟಿದರೋ ಸತಿ ಪಟ್ಟ ತೊಟ್ಟಿಲೊಳ್‌ 
ಪಟ್ಟಮನೋನ್ನರೋ ನೆಗಟ್ಲಿ ಜೋಗಲದೇವಿಯ ನೋಂತನೋಂಪಿಯಗ॥ 


ಸಹದೇವನ ತಂದೆ ಬೀರನ ವರ್ಣನೆ: 


ಬೀರಂ ತ್ಯಾಗಸುರದ್ರುಮ 

ಸಾರಂ ಕವಿ ಗಮಕಿ ವಾದಿವಾಗ್ಮಿ ಜನಕ್ಕಾ 
ಧಾರಂ ಮುಂನಿನ ಶೂದಕ 

ವೀರಂ ಪ್ರತ್ಯಕ್ಷಮೆನಿಸಿ ನೆಗಬ್ಗನುದಾರಂ ॥ 


ಬೀರನ ದಾನ ವರ್ಣನೆ: 


ಕೆಳೆಯಂಗಾತ್ರಿತನಾದವಂಗೆರೆದವಂಗಿಷ್ನಂಗೆ ಶಿಷ್ಠಂಗೆ ಮೊ 

ಕೃಳಮೆಂಬಂತಿರೆ ಬಟ್ಟೆಯೊಳ್‌ ಬೆಳೆದ ಕಾನ್ಹಾರದೊಳ್‌ ಪಣ್ತು ಭೂ 

ತಳಮಂ ಮೋದುವ ಮಾಮರಂ ತಳಿಯಕೊಲಕ್ಟೋಶ್ಯೋಪಭೋಗಂ ನದೀ | 
ಸಲಿಲಂ ಕೋಟ್ಟೆಯಜೇಂ ಸ್ಪಕೀಯ ಧನಮೇಂ ಬೀರಂ ಮಹಾದಾನಿಯೇ ॥ 


ಬೀರನ ಹೆಂಡತಿ ಅಸಗಬ್ಬೆ ವರ್ಣನೆ: 


ನೃತನುವ್ಯಾಪ್ತಿಯೊಳಿಲ್ಲರುಂಧತಿ ಜಗತ್ತತ್ಯಕ್ಷ ಧರ್ಮಾಧಿದೇವತೆ 
ಕಾಳೇಯ ಯುಗಾವತಾರಿಣಿಧರಿತ್ರೀಜಾತೆ ಭಾಸ್ಪತ್ತತಿ 
ವ್ರತೆತೇಜಲ್ಲುನರುಕ್ತಗೌರೀ ಧರಿಣೀ ಸಾವಿತ್ರಿಯೆಂಬೀ ಮಹೋಂ 
ನ್ನತಿಯಿಂ ಸಂದಸಗಬ್ಬೆ ರೂಪಗುಣದಿಂ ಸ್ತೀರತ್ಸಮೂ ಧಾತ್ರಿಯೊಳ್‌ ॥ 


ಬೀರ ಮತ್ತು ಅಸಗಬ್ಬೆಯರ ಮಗ ಸಹದೇವ: 


ಕರಮುದ್ದತ್ತತೆಯಿಂ ಬಳೆಂಜಿಗರ ಹೊಂಗಂ ಮುಮ್ಮೊಗಂ ತಪ್ಪಲಿ 
ರ್ಪ್ಪರ ದರ್ಪ್ಫೋದ್ಧತಿಯಿಂ ಬಳಂಜಿಗರ ಪೆಣ್ಣಂ ಮಣ್ಣವಟ್ಕರ್ತಿವಂ 
ದಿರ ನಿಟ್ಟೆಲ್ಬುಗಳಂ ನಿಮಿರ್ಚಿ ಸಹದೇವಂ ನಾಡು ಕೊಂಡಾಡೆ ಕೇ 
ಸರಿ ಶೌರ್ಯ್ಯಂ ಸಲೆ ಸೆಟ್ಟಿವುತ್ತನೆನೆ ಸಂದೀ ರೂಢಿಯಂ ತಾಳ್ಗಿದಂ ॥ 


೭೫ 


ಹುನಿಯುಂ ಲೋಭಮುಮೆಂಬ ರಾವಲತನಕ್ಕೂಡಾಗಿ ಬೋಡಾಗಿ ಮಾ 
ನಸರಾಕಾರದ ಕಾಗೆಯಾಗಿ ನರಿಯಾಗಿಲಕ್ಲಾನರಂ ಕೂರ್ತ್ತು ಕೀ | 
ರ್ತ್ರಿಸದಿರ್ವ್ಯಣ್ಣಿ ೯ಸುವಂದು ಬಣ್ಣಿಸು ಸುಸ ಸತ್ಯೋದ್ಧಿ ್ಲೀವನೆಂ ಪಹೆಂಹು ರಂ 
ಜಿಸಿ ಸಂದೀ ne ಭುಧಜನಕ್ಕಾರ್ತೀವನರಿ ಕಾವನಂ ॥ 


ಸಹದೇವನ ತಮ್ಮ ರಾಚಮಲ್ಲನ ವರ್ಣನೆ: 


ಮದನವಿರೋಧಿಯನ್ನದೆ ವಿರೋಧಿಗೆ ಬನ್ನುಜನಕ್ಕೆ ವಜಶೈ 
ಳದ ನಡೆಗೋಟಯನ್ನನೆ ನಿಜಾಶ್ರಿತ ಶಿಷ್ಠಜನಕ್ಕೆ ದೇವಲೋ 
ಕದಿ ನಿಟಿತಂದ ಕಲ್ಲಕುಜದಂನನೆ ದೇಶಮನಾಳ್ಸವವಂಗೆ ಸಾ 
ಲ್ಲೆದ ರಸಸಿದ್ದಿಯಂನನೆ ದಲೆಂದಪುದೀ ಧರೆ ರಾಚಮಲ್ಲನಂ ॥ 


ಇವನು ಕಟ್ಟಿಸಿದ ಕೆರೆ ಸಮುದಕ್ಕಿಂತಲೂ ಶ್ರೇಷ್ಠವಾದುದು; 


ಸಮುದದಲ್ಲಿರುವ ಅವಗುಣಗಳು ಇದರಲ್ಲಿಲ್ಲ. 
ಕಟ್ಟುಪ್ಪು ವಿಷದ ಮದ್ಯದ 
ಪುಟ್ಟಿದ ನೆಲೆ ಜಳಧಿ ಜಲಯ ಹೊಗಳದೆ ನೀಂ 
ಮಟ್ಟಿಮಿರು ರಾಚಮಲ್ಲಂ 
ಕಟ್ಟಿಸಿದಜಗೆಟಕ ಸಮುದದಿಂ ಮಿಗಿಲಲ್ರೆ ॥ 


ರಾಚಮಲ್ಲನ ಪರೋಪಕಾರ ಘೋಷಣೆ 


ಸ್ಪಾತ್ಮಪರಾರ್ಸ್ಗಮೆಂಬ ನುಡಿ ಸಲ್ಲದಡೇನನೆ ಪುಣ್ಯಮೂರ್ತಿ ಧ- 
ರ್ಮ್ಮಾರ್ತಿ ಗುಣಾರ್ತಿ ವಿಶ್ವಜಗತೀತಳವರ್ತ್ರಿತ ಕೀರ್ತಿಯೆಂದು ದೀ 
ನಾರ್ತಜನಂ ವಿರಾಜಿಸೆ ಮಹಾಪುರುಷಾಗಮದಿಂ ಪರೋಪಕಾ 
ರಾರ್ತ್ಗಮಿದಂ ಶರೀರಮೆಸುತಿರ್ಪ್ಷುದು ಗೋಸನೆ ರಾಚಮಲ್ಲನಂ ॥ 


ಸಮಂತಭದ್ರ ಭಳಾರ (ಕ್ರಿಶ.೧೦೨೩) 


ಯಾಕೆಂದರೆ 


ಕೊಪ್ಪಳ ಜಿಲ್ಲೆಯ, ಕೊಪ್ಪಳ ತಾಲೂಕಿನ, ಕೊಪ್ಪಳ ಗ್ರಾಮದ ಶಾಸನದ" ಮುಂಭಾಗದ 


೧೫ನೇ ಸಾಲಿನಲ್ಲಿ ಶಾಸನಕವಿಯ ಬಗ್ಗೆ ಉಲ್ಲೇಖವಿದೆ. 


“ಶ್ರೀಮನ್ನರೇನ್ವಸೇನಪಣ್ಣಿತರಗೃಶಿಷ್ಯರ್ತಮನ್ನಭ 


ದ್ರಭಟಕಾರರ್ಕ್ಕಲ್ಲೊಳಕ್ಕರಂಮಂ ಬರೆದು ಕಲ್ಲನಿರಿಸಿದರ್‌” ಎಂದಿದೆ. 


ಸೇನ ಗಣಕ್ಕೆ ಸೇರಿದ ಅಜಿತಸೇನಾಚಾರ್ಯರನ್ನು ಹೆಸರಿಸಿ ಇವನಿಂದ ಭೂಮಿಯ 


ಮೇಲೆ ಪೆರ್ಮಳೆಗಳು ಸುರಿದವಂತೆ, ಹಸಿವು, ನೀರಡಿಕೆಗಳಿಲ್ಲವಾದುವೆಂದೂ ತನಗೆ ಗೌರವ 


ನೀಡಿದವರನ್ನೂ, ನಿಂದಿಸಿದವರನ್ನು ಸಮಾನವಾಗಿ ಕಾಣುತ್ತಿದ್ದನೆಂದು ಶಾಸನ ವರ್ಣಿಸುತ್ತದೆ. 


೭೬ 


ಬೆಳೆದ ಪುದಿನ್ನುಮುರ್ವಿಪದಪ್ಪದೆ ಪೆರ್ಮ್ವಳೆ 
ಕೊಳ್ಳುದಿನ್ನುಮಗ್ಗಳದ ಗುಣಂಗಳಂ 
ಮೆರೆವರಿನ್ನುಮಿಳೇಶ್ವರರಿನ್ನುಮಿಲ್ಲಣಂ 
ಕಳಮಳಿ ಪಾಯಿಲಂ ಪಸವುಬಚ್ಚಬಜಿಂ 
ಪೆಣವುಂ ಭಯಂಗಳಾಕುಲತೆಯುಮಿನ್ನು 
ಮಿಲ್ಲಜಿತ ಸೇನಮುನೀನ್ರ ತಪಟ್ರಭಾವದಿಂ l 


ಬನ್ನಿಸಿದವರುಂ ತಮ್ಮ ನಿನ್ನಿಸಿದವರುಂ 
ಸಮಾನಮೆಂಭೀ ಗುಣದೊಳ್ಳಿನ್ನರನಾ 
ರ್ಪೊಗಳರ್ಬ್ಟೂವನ್ನಿತರಪ್ಪಜಿತಸೇನ ಭಟ್ಟಾರಕಂ ॥ 


ಎಂದು ಬಸವಣ್ಣನವರ ವಚನಗಳನ್ನು ನೆನಪಿಗೆ ತರುತ್ತವೆ. 


“ಸ್ಪಸ್ತಿ ಗಂಗಮಂಡಳೇಶ್ವರ ಶ್ರೀರಾಜಮಲ್ಲದೇವನರಸಿ 
ಕಇ್ಲಿಯಬ್ಬರಸಿಯರ್ಪುಲಕಾಲಂ ತಪಂಗೆಯ್ದು... 
ಶ್ರೀಕುಪಣತೀರ್ತ್ವದೊಳ್ಳಮಾಧಿ ವಿಧಿಯಂ 
ರತ್ನತ್ರಯಮಂ ಸಾಧಿಸಿ ದೇವಲೋಕಕ್ಕೆ ಹೋದರ್‌” 
ಕಂಚಿಯಬ್ದರಸಿಯಾದವಳು ಅಜಿತಸೇನಮುನಿಗಳ ದೀಕ್ಷೆ ಪಡೆದು ರತ್ನತ್ರಯ ಸಾಧಿಸಿ 


ದೇವಲೋಕಕ್ಕೆ ಸಂದ ಬಗ್ಗೆ ಶಾಸನ ವರ್ಣಿಸಿದೆ. 
ದೋರಯ್ಯ (ಕ್ರಿಶ.೧೦೨೫) 


ಹಾಸನ ಜಿಲ್ಲೆಯ, ಆಲೂರು ತಾಲೂಕಿನ, ಕಣತೂರು ಗ್ರಾಮದ ಶಾಸನ"”ವನ್ನು 
ಶಾಸನದ ಹತ್ತೊಂಬತ್ತನೆಯ ಸಾಲಿನಲ್ಲಿ ಕಂಡುಬರುತ್ತದೆ. “ಇದ ಬರೆದ ಸೇನಬೋವ 
ಧೋರಯ್ಯ” ಎಂದು ದಾಖಲಿಸಿದೆ. ಶಾಸನವು ಕೆಲಭಾಗ ನಾಶವಾಗಿದ್ದು ಸಂಪೂರ್ಣ 
ಮಾಹಿತಿಯೊದಗಿಸದು. ಶಾಸನ ಕವಿಯ ಪ್ರತಿಭೆ ಮತ್ತು ಪಾಂಡಿತ್ಯದ ದ್ಯೋತಕವಾಗಿ ಈ ಕೆಳಗಿನ 


ಶಾಸನದ ಸಾಲುಗಳು ಸಾಕ್ಷಿಯಾಗಿವೆ. 


“ಸ್ಪಸಿದರಧರಣಿಸಂಭವ ಭೀಮವದಭಳಗ.... 
ಪಿತಾಷ್ಟದಶಾಶ್ವಮೇಧ ವಿದಿತ ಪೆರ್ಮಾಡಿಪರ 
ಪದುಮಾವತೀವರ ಪ್ರಸಾದ ಲಬ್ದ ಸಿಂಹಲಾಂಚನ 
ವನರಾಜ್ಯ ಸಮಸ್ತಪ್ರತಿರಾಜ್ಯ....... 

ಕುಲೋದಯಾದ್ರಿ ಪಮಾನಮಪ್ಪ ಶ್ರೀಮದ್‌ ಮಲಪರಾಜ..... 
ಮಲೆಪರಾದಿತ್ಯಂ ಬೇಹರಮರುತ್ತ ದಾಯಾದ ಸಂತೋಷ 
ಕಲಿಗಳಂಕುಶ ಪ್ರಹಾರಿ” 


೭೭ 


ಎಂದು ಮಲಪರಾಜ ಮಲೆಪರಾಧಿತ್ಯನನ್ನು ಕುರಿತಾಗಿ ಪೆರ್ಮಾಡಿಪರ ಪದುಮಾವತಿಯರ 
ವರ್ಣನೆ ಮಾಡಲಾಗಿದೆ. 


“ನಾಟಳ್ಗಾವುಂಡ ಕಣ್ನತೂರ ವಗವುಣ್ಣನ..ಮಹಾರಾಜಂ 
ಆನೆಯನೇಟೆಸಿ ಸೆಟ್ಟಿವಟ್ಟಿಯ ಕಟ್ಟಿಕೊಟ್ಟ .. ಭಟ್ನವರಿಗೆ 
ಇನಿತುವ ಕೊಟ್ಟ ಗುಡಗೆ.ಯ ಕದಬವಳ್ಳಿಯೊಳಗೆ 
ಅಬ್ಯನ್ನರ ಸಿದ್ದಿಯಾಗೆ ಕೊಟ ಗೆಯಿ ಇನ್ತಪ್ಪುದಕ್ಕೆ ಸಾಕ್ಷಿಗಳು. 
ಸುಂಕಜ್ಜನ ಮಾವ ಸೋವವರಸನು ಮನೆವೆರ್ಗೆ 
ಬಿಸಯ್ಯನು ಚೋಳಯರನ ಹೆರ್ಗ್ಗಡೆ ದಸಯ್ಯ 

ಸುಬಯ್ಯ ಸೆಟ್ಟಿಯು” 


ಎಂದು ಮುಂತಾದವರ ಸಾಕ್ಷಿಗಳನ್ನು ಭೂದಾನ ನೀಡಿದ ಬಗ್ಗೆ ಹೇಳಿದೆ. 
ಹೆಗ್ಗಡೆ ಬಾಸಯ್ಯ (ಕ್ರಿಶ.೧೦೨೯) 


ಮೈ 


ಪುಸುಗುಲಿ ಹಳ್ಳಿಯ ಮಂಲ್ನರನು ಕೊಟ್ಟ ದವಿಸಾಸೆಯಮ್ಮಣ ಕಾಡಮಾರಗಾವುಣ್ಣನ ಮಗನಾದ 


ಸೂರು ಜಿಲ್ಲೆಯ, ಗುಂಡ್ಲುಪೇಟೆ ತಾಲೂಕು, ಹಸುಗೂಲಿ"* ಶಾಸನವು ಕುಡುಗುವಾಡ 


ಆದವಗಾವುಂಡನಿಗೆ ಭೂದಾನದ ವಿವರವಿರುವ ಶಾಸನದ ಸಾಲುಗಳು ಇಂತಿವೆ. 


“ಕಾಡಮಾರಗಾವುಣ್ಣನ ಮಗಂ ಆದವಗಾವುಣ್ಣಂಗೆ 
ಇದನಣಿವ ಸಾಕ್ಷಿ ಕೆಲ್ಲಸೂರ ಹೊಲ್ಲಗಾವುಣ್ಣನುಂ 

ತುಪ್ಪೂರ ಕುನ್ನಗಾವುಣ್ಣನುಂ ಕನ್ನಮಂಗಲದ 
ಎಳವಮ್ಮಗಾವುಣ್ಣನುಂ ಹಂನಿಸೋಗೆ ಯಣಹಗಾವುಣ್ಣನುಂ 
ಕಲ್ಲೂರ ಬೀಚಗಾವುಣ್ಣನುಂ ಹದೆವಳಿ ಬೂತಯ್ಯನುಂ 
ಬಿಲ್ಲಾಪಯ್ಯನುಂ ನಿಟೆರೆಯ ಚಾವುಂಡಯ್ಯನುಂ ಇವರ್‌ 
ಹೇಜಕ ಬರೆದಂ ಹೆಗ್ಗಡೆ ಬಾಸಯ್ಯ. 


"ಹೆಗ್ಗಡೆ ಬಾಸಯ್ಯನು' ಬರೆದದ್ದು. ಹದೆವಳಿ ಭೂತಯ್ಯ, ಬಿಲ್ಲಾಪಯ್ಯ ನಿಟೆರೆಯ 


ಚಾವುಂಡರು ಸೇರಿ ಹೇಳಿ ಬರೆಸಿದರು ಎಂದಿದೆ. 


ಕಪ್ಪಣಭಟ್ಟ (ಕ್ರಿಶ.೧೦೩೭) 


ಶಿವಮೊಗ್ಗ ಜಿಲ್ಲೆಯ, ಸೊರಬ ತಾಲೂಕಿನ, ಕುಪ್ಪಗಡ್ನ್ಡೆಯ ನರಸಿಂಹಸ್ಥಾಮಿ 
ದೇವಾಲಯದ ಒಂದು ಶಾಸನವನ್ನು" ಕಪ್ಪಣಭಟ್ಟ ಕವಿ ರಚಿಸಿದನೆಂದು ತಿಳಿದುಬರುತ್ತದೆ. 
ಈತನಿಗೆ "ಕವಿರಾಜವಲ್ಲಭ' ಎಂಬ ಬಿರುದಿತ್ತೆಂದು ಶಾಸನದಿಂದ ತಿಳಿದುಬರುತ್ತದೆ. ಚಾಲುಕ್ಕ 


ಇಮ್ಮಡಿ ಜಯಸಿಂಹನ ಕಾಲಕ್ಕೆ ಸೇರಿದ ಈ ಶಾಸನ ಕಾಲ ಕ್ರಿ.ಶ.೧೦೩೭. 


20೮ 


ಜಯಸಿಂಹನ ಮಹಾಸಾಮಾಂತಾಧಿಪತಿ ಮಾಟೂರ ವಂಶಕ್ಕೆ ಸೇರಿದ್ದ ಬನವಾಸಿ 
ಪನ್ನಿರ್ಚ್ಸಾಸಿರ ಹಾಗೂ ಶಾಂತಳಿಗೆ ಸಾಸಿರ ಪ್ರದೇಶಗಳನ್ನಾಳುತ್ತಿದ್ದ. ಆಲಯ್ಯನಿಗೂ ಕುಂದಮ 
ಎಂಬ ಮಾಂಡಳಿಕನಿಗೂ ಕುಪ್ಪಗಡ್ನೆಯ ಬಯಲಲ್ಲಿ ಹೋರಾಟ ನಡೆಯಿತು. ಈ ಹೋರಾಟದಲ್ಲಿ 
ಆಲಯ್ಯನು ಹಲವು ಜನರನ್ನು ಕೊಂದು ವೀರಮರಣ ಹೊಂದಿದ. ಆಲಯ್ಯನ ಮಗನು 
ಕುಪ್ಪಗಡ್ಡೆಯಲ್ಲಿ ತನ್ನ ತಂದೆ ಹೆಸರಿನ ಆಲೇಶ್ವರ ದೇವಾಲಯ ನಿರ್ಮಿಸಿ ಪೂಜಾ ಕಾರ್ಯಗಳಿಗೆ 
ಹಲವಾರು ದತ್ತಿ ಬಿಟ್ಟಿದ್ದನ್ನು ಈ ಶಾಸನದಲ್ಲಿ ವರ್ಣಿಸಲಾಗಿದೆ. 


ಆಲಯ್ಯ ಮತ್ತು ಕುಂದಮರ ನಡುವಿನ ಹೋರಾಟವನ್ನು ಕವಿಯು ಹಲವಾರು 
ವೃತ್ತಗಳಲ್ಲಿ ಬಣ್ಣಿಸಿದ್ದಾರೆ. ಆ ಶಾಸನದ ಒಂದು ಪದ್ಯ ಈ ರೀತಿಯಿದೆ. 
“ಬಳವದರಾತಿಸೇನಿಕಿದೆ ವಾಜಿಬಳಂ ಹೆಐಪಿಂಗೆ ಹಸ್ತಿಸಂ 
ಕುಳಮಳಿರ್ವ್ಯಳ್ಳಿ ಬಳ್ಳಿ ತನಗಾಂತಧಿಕೋಗ್ರ ವಿರೋಧಿ ಸಾಧನಂ 


ವಳಿಕಿ ಬಳಳ್ಳಿ ನುರ್ಗಿ ಪಲರಂ ತವೆಕೊಂದು ಮಹಾರಾಜಿರಂಗದೊಳ್‌ 
ತೊಲಗದ ಗಂಡನಾಂತಿಟೆಯೆ ಭುಂಭುಕಮದ್ದ್ಭುತ ಮಾದೊಡೆತ್ತಲುಂ 


ಮೇಲಿನ ಪದ್ಯದಿಂದ ಪಂಪನ ಪ್ರಭಾವ ಕವಿಯ  ಮೇಲಾಗಿರಬಹುದು. 


[2 


ಸೂಲ್ಲಡೆಯಲಪುದು ಕಾಣಾ ಪುಹಾಜಿರಂಗದೊಳ್‌' ಎಂಬ ಪದವನ್ನು ಹೋಲುವ ಪದ ಈ 


ಪದ್ಯದಲ್ಲಿ ಬಳಕೆಗೊಂಡಿದೆ. ಇದು ಚಂಪಕ ಮಾಲಾವೃತ್ತದಲ್ಲಿದೆ. 


“ಕೆಡೆವ ಭಟರ್ಭಟಾಂತ್ರವೃತ್ತದಿಂದಮುರುಳ್ಳ ಹಯಂ ಹಯಾಳಿಯಂ 
ಹುಡಿಪುಡಿಯಾಗೆ ಮೆಟ್ಟುವ ಗಜಂ ಗಜಮಾಂಸಮನುರ್ಬಿ ತಿಂದು ಕೂ 
ಗಿಡುವ ಮರುಳ್ಳರುಳ್ಳಡೆಯನಟ್ಟುವ ಸಿದ್ಧಗಣಂ ಗಣಂಗಳಂ 

ಬಡಿವ ನಿಶಾಚರರ್ಸ್ಹಮರಧೀರಂರುತ್ತಿಮಿದಾಜಿರಂಗದೊಳ್‌” 


ಇದು ಕೂಡಾ ಚಂಪಕಮಾಲಾವೃತ್ತದಲ್ಲಿದೆ. ಮೊದಲನೆಯ ಪದ್ಯದಲ್ಲಿ ಕ್ಷಳ, ಕುಳ ಹಾಗೂ 
ಲಕಾರಗಳು ಪ್ರಾಸಸ್ಥಾನದಲ್ಲಿ ಬಂದಿರುವುದನ್ನು ಗಮನಿಸಬಹುದು. 


ನಾಗಮಯ್ಯ (ಕ್ರಿಶ.೧೦೪೫): 


ಈ ಶಾಸನ ಕವಿಯು ಧಾರವಾಡ ಜಿಲ್ಲೆ (ಅವಿಭಜಿತ) ನವಿಲುಗುಂದ ತಾಲೂಕಿನ 
ಅಣ್ಣಿಗೆರೆಯವನು. ಬಳ್ಳಾರಿ ಜಿಲ್ಲೆಯ ಹಡಗಲಿ ತಾಲೂಕಿನ ಗ್ರಾಮವಾದ ಮೋರಿಗೇರಿಯಲ್ಲಿರುವ 
ಚಾಳುಕ್ಯ ೧ನೇ ಸೋಮೇಶ್ವರನ ಕಾಲದ ಕ್ರಿಶ.೧೦೪೫ರ ಒಂದು ಶಿಲಾಶಾಸನ"”ವನ್ನು ಈತನು 


ಬರೆದಿದ್ದಾನೆ. ಶಿಲಾಲಿಪಿಯಲ್ಲಿ ೬೮ ಸಾಲುಗಳ ವ್ಯಾಪ್ತಿಯುಳ್ಳ ಶಾಸನದಲ್ಲಿ ಎರಡು ಪದ್ಯಗಳು 


೭೯ 


ಇವೆ. ಒಂದು ವೃತ್ತ ಹಾಗೂ ಕಂದ ಇವೆ. ಉಳಿದೆಲ್ಲ ಭಾಗ ಗದ್ಯಮಯ, ಗದ್ಯದ ಭಾಷೆ ಶುದ್ಧ 
ಹಾಗೂ ಸರಳ ಅರ್ಮೆಳೆ, ನೆಲ್ಲೆಕುದಿರು, ಸೊನ್ನ, ಪೊಳಲ್ಲುಂದೆ, ಸೂಗೂರು, ಮೋರಿಂಗೆಜ್‌ ಆರು 
ಬಾಡಗಳನ್ನು ಅಣುಗಜೀವಿತದಿಂದ ಆಳುತ್ತಲಿದ್ದ ದಂಡನಾಯಕ ತಶಿಕಣ್ಣ ಮೊದಲಾಗಿ 
ಲೆಂಕಸಾಸಿರ್ವರು ಅಗ್ರಹಾರ ಮೊರಿಂಗೆಜ್‌ಯಲ್ಲಿ ಇಪ್ಪತ್ತು ನಾಲ್ಪರಿಗೆ ಸತ್ತವನ್ನೂ 
ನೊಳಂಬೇಶ್ವರವನ್ನೂ ತಮ್ಮ ಹೆಸರ ಲೆಂಕೇಶ್ವರವನ್ನೂ ಮಾಡಿಸಿ ದತ್ತಿಗಳನ್ನು ಕೊಟ್ಟಂತೆ ಈ 
ಶಾಸನ ಹೇಳಿದೆ. 


ಶಾಸನದ ಕೊನೆಯಲ್ಲಿಯ “ಶ್ರೀಮದಣ್ಣಿಗೆಜಕ್‌ಯ ನಗರೇಶ್ವ್ಷರದ ವಿದ್ಯಾಭರಣಜೀಯಗಂ 
"ನಾಗಮಯ್ಯ ಬರೆದಂ' ಎಂಬ ಗದ್ಯದಿಂದ ಶಾಸನಕವಿ ನಾಗಮಯ್ಯನು ಅಣ್ಣಿಗೆರೆಯ 
ನಗರೇಶ್ವರದ ಸ್ಥಾನಾಚಾರ್ಯನಾಗಿದ್ದ, ವಿದ್ಯಾಭರಣಜಿಯರ ಮಗನೆಂದು ತಿಳಿಯುವುದು. 


ಶಾಸನದೊಳಗಣ ವೃತ್ತ ಪದ್ಯವೊಂದು ಹೀಗಿದೆ: 


ನುಡಿವುದು ನನ್ನಿ ಮಾಡುವುದು ಕೀರ್ತನಮೊೂವುದೆ ಸದ್ದಿನೋದಮೊ- 
ಯೃನೆ ಮಜಕ್‌ವೊಕ್ಕರನ್ನೆಣಯೆ ಕಾವ ಗುಣಂ ಬೆಸನಂ ಮಹಾಜಿಯೊಳ್‌ 
ಸೆಡೆಯದುದುಗ್ನಿಯೆಂದು ನುಡಿವೀ ನುಡಿ ಲೆಂಕರೊಳಾವ ಕಾಲಮುಂ 
ನಡೆವುದು ಪಂಡಿತರ್ಹೊಗಳೆ ಭೇರಿಯ ಗೋಸನೆ ಭೂತಳಾಗದೊಳ್‌ ॥ 


ಪದ್ಯದ ಭಾಷೆ ದೇಸಿಯಿಂದ ಕೂಡಿದ್ದು, ಮನೋಜ್ಞವಾಗಿದೆ. ಕಂದಪದ್ಯವೊಂದು ಹೀಗಿದೆ. 


ವಾರಿಧಿ ಪರಿವೃತ ಧಾತ್ರಿ 

ನಾರಿಯ ವದನದವೊಲೆಸೆವ ಕೆವಗಳಿನಾಡೊಳ್‌ 
ಮೋರಿಂಗೆಅತ ತಿಳಕಾಳಂ 
ಕಾರಮನನುಕರಿಪುದೆನೆ ಜನಂ ಬಣ್ಣಿಸದೇಂ l 


ನಾಗವಾರ (ಕ್ರಿಶ.೧೦೪೬) 


ಬಳ್ಳಾರಿ ಜಿಲ್ಲೆಯ, ಹಡಗಲಿ ತಾಲೂಕಿನ, ಮೈಲಾರದ ಸೋಮಲಿಂಗೇಶ್ವರ ದೇವಾಲಯದ 
ಬಳಿ ಇರುವ ಶಾಸನ ಕರ್ತ್ಕ"* ಚಾಲುಕ್ಕ ತೈಲೋಕ್ಕಮಲ್ಲನ ಕಾಲವನ್ನು ಉಲ್ಲೇಖಿಸುವ ಈ 
ಶಾಸನದ ಕಾಲ ಕ್ರಿಶ೧೦೪೦. ಮಹಾಮಂಡಳೇಶ್ವ್ಪರ ಗಂಡರಾದಿತ್ಯರಸನ ಆಶ್ರಿತನಾದ 
ಕಾಳಿದಾಸರಸನು ಚಿಲ್ಲುಕಾಚಾರ್ಯನಿಗೆ ಕ್ಷೇತ್ರದಾನ. ಗೃಹದಾನ ಮಾಡಿದ್ದನ್ನು ಹೇಳುವುದು ಈ 
ಶಾಸನದ ವಸ್ತು. ಕವಿಯ ಲಲಿತ ಶೈಲಿಗೆ ಒಂದು ಉದಾಹರಣೆಗೆ ಹೀಗಿದೆ. 


0 


“ಅಟೆದಾಗ ಮೋಕ್ತಿಯಿಂದಂ 

ನಿಟೆಸಿ ಶಿವಜ್ಯೋತಿಯಂ ಸ್ಪಚಿತ್ರದ ಗತಿಯಂ 
ಮೆಜ್‌ಯದೆ ಸಚ್ಚಾರಿತ್ರದೆ 

ಕುಖುವತ್ತಿಯ ಚಿಲ್ಲುಕಾರ್ಯಮುನಿ ಮನುಚರಿತಂ ॥ 

ಆ ವೂರಿನ ಇನ್ನೂರು ಜನರು ಆ ದೇವಾಲಯದಲ್ಲಿ ಬ್ರಹ್ಮಚಾರಿಯಾದ ತಪಸ್ಥಿಯನ್ನು 
ನಿಲ್ಲಿಸಬೇಕೆಂದು ಅಲ್ಲದವನನ್ನು ಓಡಿಸಬೇಕೆಂದೂ ಶಾಸನದಲ್ಲಿ ಹೇಳಿದೆ. ರಾಜನು ಉಪ್ಪು, ಸಕ್ಕರೆ 
ಮತ್ತು ಉಳಿದ ಮೂರು ರಸಗಳ ಮೇಲಿನ ಸುಂಕವನ್ನು ಬಿಡುತ್ತಾನೆ. ಬಯ್ದವನಿಗೆ ಒಂದು ಪಣ 
ದಂಡ, ಹೊಡದವನಿಗೆ ಆರುಪಣ ದಂಡ, ಇರಿವವನಿಗೆ ಹನ್ನೆರಡು ಪಣ, ಕತ್ತಿ ಹಿಡಿದು 
ಬೆದರಿಸಿದವನಿಗೆ ಎರಡು ಪಣವನ್ನು ದಂಡ  ವಿಧಿಸುತ್ತಿದ್ದುದ್ದನ್ನೂ ಈ ಶಾಸನದಲ್ಲಿ 
ವರ್ಣಿಸಲಾಗಿದೆ. ಕವಿಯ ಕಾವ್ಯ ಕೌಶಲವನ್ನು ಈ ಪದ್ಯದಿಂದ ತಿಳಿಯಬಹುದು. 


ವೇದವಿದವೈೈಷ್ಣವಧ 

ರ್ಮೊದಯರ ಕಳಂಕ ಚರಿತರಿನ್ನೂರ್ವರುಮ 
ತ್ಯಾದರದಿ ಶಿವಾಲಯದೀ 

ಮೇದಿನಿಯ ಸರ್ವ ಮಾನ್ಯದೀಂ ಪಾಲಿಸುವರ್‌ 


ಎಂದು ವರ್ಣಿಸಲಾಗಿದೆ. 


ಬಯ್ದಂಗೆ ಪಣಮುಮೊಂದುಂ 

ಹೊಯ್ದಂಗಾಲು ಪಣಮಿಣಕೆಯೆ ಪನ್ನೆರಡುಪಣಂ 
ಪಾಯ್ದಣದೆ ಸುರಿಗೆಗಿರ್ತಿರ 

ದೆಯ್ದಿದವಂಗೆಂಟು ಪಣಮೆೆ ದಂಡಂ ನಿರುತಂ ॥ 


ಆಣೆಯನೆ ಮಿಕ್ಕು ಹೋದಡೆ 

ಮಾಣದೆ ಕೊಟ್ಟೆರಡು ಪಣಮಿವಂ ಕೆಜ್‌ೆಗಿತ್ತಂ 
ಕ್ಲೋಣಿಪತಿ ಮಿಕ್ಕದಂಡಂ 
ಜಾಣೆನಲರಸಿಂಗಿದೂರ್ಗೆ ಮಾಡಿದ ಸಮೆಯಂ ॥ 


ಎಂದು ಹಲವಾರು ಬಗೆಯ ದಂಡವನ್ನು ಹೇಳಿವೆ. 
ವಿಷ್ಠಯ್ಯ (ಕ್ರಿಶ.೧೦೪೬) 


ಬಳ್ಳಾರಿ ಜಿಲ್ಲೆಯ, ಹಗರಿಬೊಮ್ಮನಹಳ್ಳಿ ತಾಲೂಕಿನ, ಮೋರಿಗೇರಿ ಶಾಸನದಲ್ಲಿ” 
ಕಲ್ಯಾಣದ ಚಾಲುಕ್ಕ ಅರಸ ತ್ರೈಲೋಕ್ಯಮಲ್ಲದೇವನು ಆಳುತ್ತಿದ್ದಾಗ ಇವನ ಸಾಮಂತನಾದ 
ತೈಲೋಕ್ಕಮಲ್ಲ ನನ್ನಿನೊಳಂಬಪಲ್ಲವ ಪೆರ್ಮಾನಡಿಯು ಬಲ್ಲಕುನ್ನೆ-೩೦೦, "ಕೋಗಳಿ-೫೦೦, 


ಕದಂಬಳಿಗೆ-೧೦೦೦, "ಕುದಿಯಹರವಿ-೭೦', ಕರಿವಿಡಿ-೩೦' ಐದು ಗ್ರಾಮಗಳು, ನೊಳಂಬವಾಡಿ 


೮೧ 


೩೨೦೦೦ವನ್ನು ಆಳುತ್ತಿದ್ದಾಗ ಇವನ ದಂಡನಾಯಕ ಶಿಕಣ್ಣನೇ ಮೊದಲಾಗಿ ಲೆಂಕಸಾಸಿರ್ವರು 
ಅರ್ಮ್ವಳೆ, ನೆಲ್ಬುದುರೆ, ಸೊನ್ನ ಪೊಳಲ್ಲುನ್ನೆ ಸೂಗೂರು, ಮೋಲ್‌ಂಗೆರೆ ಮೊದಲಾದ ಆರು 
ಊರುಗಳನ್ನೂ ಆಳುತ್ತಿದ್ದಾಗ "ಮೊರಿಂಗೆರೆಯನ್ನು'; "ಬಲ್ಲವರಸನ' ಕೈಯಲ್ಲಿ ಪಡೆದು 
ನೊಳಂಬೇಶ್ವರ ದೇವರಿಗೆ”, ವಿದ್ಯಾಭ್ಯಾಸಕ್ಕಾಗಿ ಪಾದಮೂಲ ಪರಿವಾರ ಮುಂತಾದವಕ್ಕೆ 
ಸೋಮೇಶ್ವರ ಪಂಡಿತರ ಕಾಲನ್ನು ತೊಳೆದು ವೀರುಪಾಕ್ಷದೇವರ ಸಮಕ್ಷಮದಲ್ಲಿ ದಾನ 


ನೀಡುತ್ತಾರೆ. ದಂಡನಾಯಕ ಸೋವಿಮಯ್ಯ ಬಾವಿಯನ್ನು ಕಟ್ಟಿಸಿ ಅದಕ್ಕೆ ಸೋಮತೀರ್ಥವೆಂದು 


ಹೆಸರಿಟ್ಟು ಕೆರೆ, ಬಾವಿ, ತೋಟವನ್ನು ದಾನ ನೀಡುತ್ತಾನೆ. 


ಶಾಸನದ ಕೊನೆಯ ೪೪ನೇ ಸಾಲಿನಲ್ಲಿ “ಊರೊಡೆಯ ನಾರಣಮಯನ ಮಗಂ 


ವಿಷ್ಠಯ್ಯ ಬರೆದಂ” ಎಂದಿದೆ. 


ಚಾಲುಕ್ಕ ತೈಲೋಕ್ಯಮಲ್ಲನ ವರ್ಣನೆ: 


ಸ್ಪಸ್ತ ಸಮಸ್ತಭುವನಾಶ್ರಯ ಶ್ರೀಪೃಥ್ಧೀವಲ್ಲಭ ಮಹಾರಾಜಾಧಿರಾಜ 
ಪರಮೇಶ್ವರಪರಮಭಟ್ಟಾರಕ ಸತ್ಯಾಶ್ರಯಕುಳತಿಳಕಂ 

ಚಾಲುಕ್ಯಾಭರಣಂ ತ್ರಿಮತ್ಸೈಲೋಕ್ಯಮಲ್ಲದೇವರ ವಿಜಯರಾಜ್ಯ 
ಮುತ್ತರೋತ್ತರಾಭಿವೃದ್ಧ್ದಿ ಪ್ರವರ್ದಮಾನಚನ್ಹಾರ್ಕತಾರಂ ಸಲುತ್ತಿರೆ 
ತತ್ಸಾದ ಪದ್ಮೋಷಪಜೀವಿ ಸಮದಿಗತಪಂಚಮಹಾಶಬ್ದ ಪಲ್ಲವಾನ್ವಯ 
ಕುಲತಿಳಕನಮೋಘವಾಕ್ಯಂ ಕಾಂಚೀಪುರವರೇಶ್ವರಂ ವೈರಿನಾರಾಯಣಂ 
ದ್ರೋಹಕಾಳಾನಳಂ ಮಣ್ಣಳಿಕತ್ರಿಣೇತ್ರಂ ರಾಜಮನೋಜ ಹಯವತ್ತ 
ರಾಜಂ ಚಿತ್ರವೆಡಂಗಂ ತ್ಯಾಗಚಿನ್ಹಾಮಣಿ ರಾಜಗಜಸರ್ವ್ವಜ್ನಂ 
ಶ್ರೀಮತ್ಯೈಲೋಕ್ಯಮಲ್ಲ ನನ್ನಿನೊಳಂಬ ಪಲ್ಲವಪೆರ್ಮಾನಡಿಗಳ್‌ 


ಎಂದು ವರ್ಣಿಸಿದ್ದಾರೆ. 


ಮಹಾಸಾಮನ್ತಾದಿಪತಿಯ ವರ್ಣನೆ ಮತ್ತು ದಾನದ ವಿವರಣೆ: 


“ಶ್ರೀಮದ್ದಣ್ಣನಾಯಕ ಸೋಮಿಮಯ್ಯಂ ಮೋರಿಂಗೆಜಿಯೂರೊಡೆಯರ್ಪನ್ನ 
ಲೆಂಕಸಾನಿರ್ವರ ಸನ್ನಿಧಾನದಲಿಯೂ.. ಮಾಕಿಮಯ್ಯಂಗಂ ಮಲ್ಲಿಪಯ್ಯಂಗಂ 
ಪೊನ್ನಕೊಟ್ಟು ಕೆಳಗೆಯ ಕೆಳ್‌ಯಂ ಕೆಲತಯ ಕೆಳಗಣ ಮೂಲು 
ಮತ್ತರ್ಕೈಯ್ಯುಮಂ ಸಹಿರಣ್ಯಂಗೊಟ್ಟು ಧಾರಾಪೂರ್ವಕಂ ಮಾಲುಗೊಂಡ 
ಕೆರೆಯೊಳಗೆ ಬಾವಿನಯಗಳಿಸಿ ಸೋಮತೀರ್ಥಮೆಂದು ಪೆಸರನಿಟ್ಟು 
ಪೂದೊಟಂ ನನ್ನಾನವನವನಿಟ್ಟು ಕೆರೆ ಬಾವಿ ತೋಟ ಕೆಬಿ... 
ಸೋಮೇಶ್ವರಪಣ್ಣಿತರ ಕಾಲಂ ಕರ್ಚಿ ನೊಳಂಬೇಶ್ವರದೇವರಿಗೆ ಕೊಟ್ಟರ್‌” 


ಎಂದು ವಿವರವಿದೆ. 


೮೨ 


ಬಮ್ಮಣಯ್ಯ (ಕ್ರಿಶ.೧೦೪೬) 


ರಾಯಚೂರು ಜಿಲ್ಲೆಯ, ಲಿಂಗಸೂರು ತಾಲೂಕಿನ, ಕೀಲಾರಟ್ಟಿಯ ಶಾಸನವನ್ನು?” 
ಶಾಸನಕವಿ ಬಮ್ಮಣಯ್ಯನೆಂಬುವವನು ಬರೆದಿದ್ದಾನೆ. ಶಾಸನದ ೩೦ನೇ ಸಾಲಿನಲ್ಲಿ “ಬರೆದಂ 
ಸೇನಬೋವ ಬಮ್ಮಣಯ್ಯ” ಎಂದಿದೆ. ಈ ಶಾಸನವು ಚಾಲುಕ್ಕ ತ್ರೈಲೋಕ್ಯಮಲ್ಲನ ಕಾಲದಲ್ಲಿ 
ಅವನ ಮಗ ಕುಮಾರ ಜಯಸಿಂಹದೇವನು ಕರಡಿಕಲ್ಲ-೩೦೦'ರ ಅಗಹಾರ ಬನ್ನಿಗೋಳವನ್ನು 
ಆಳುತ್ತಿದ್ದ ಆಗ ಪನ್ನಾಳಯದ ಕೋಟೆಯ ನೆಲೆವೀಡಿನಲ್ಲಿದ್ದಾಗ (ಬನ್ನಿಗೊಳದ) ಭೋಗೇಶ್ವರ 
ದೇವರಿಗೆ ಗ್ರಾಮದ ಪೂರ್ವ ದಿಕ್ಕಿನ ಡೊಂಕ ಹೊಲದಲ್ಲಿ ೧೦ ಮತ್ತರು ಭೂಮಿ ಬಿಡುತ್ತಾನೆ. 
ದಾನವನ್ನು ದೇವಸಿಂಘಬಳಾರನಿಗೆ ಧಾರೆಯೆರೆದು ಕೊಡುತ್ತಾನೆ. ಶಾಸನದಲ್ಲಿ ಜಯಸಿಂಹನನ್ನು 
ಸಮರೈಕಮಲ್ಲನೆಂದು ಕರೆಯಲಾಗಿದೆ. ಇದನ್ನು ಶಾಸನ ಕವಿಯು ಹೀಗೆ ಹೇಳಿದ್ದಾನೆ. 


ಚಾಲುಕ್ಯಾಭರಣಂ ಶ್ರೀಮತೈಲೋಕ್ಯಮಲ್ಲದೇವರ ವಿಜಯ 

ರಾಜ ಸಮುತ್ತರೊತ್ತರಾಭಿವೃದ್ಧಿ ಮ ಚಂದ್ರಾರ್ಕ 
ತಾರಖಬರಂ ಸಲುತ್ತಮಿರೆ ತಶ್ರಿಯಾನುಜಂ ಸ್ಥ 

ಶ್ರೀಮತ್ಕುಮಾರಂ ಜಯಸಿಂಘದೇವರ್‌ ದ ನೂಣಿರೊಳೆಗಣ 
ಕುತ್ತಂಬಿ್ತ ಅಗ್ರಹಾರಂ ಬನ್ನಿಗೊಳನಂ ತ್ರಿಜೋಗಾಬ್ಯ ೦ತರ 
ಸುದ್ದಿಯಿಂ ದುಷ್ನನಿಗ್ರಹ ವಿಶಿಷ್ಟ ಪ್ರಶಿಪಾಳನದಿಂದಾಳುತ್ತಮಿರೆ” 


ಎಂದು ಆಳ್ಗಿಕೆಯ ವಿವರವನ್ನು ಬಣ್ಣಿಸಿದ್ದಾನೆ. 
ಭೋಗೇಶ್ವರ ದೇವಾಲಯಕ್ಕೆ ದಾನ: 


“ಭೋಗೇಶ್ವರದೇವರ್ಗ್ಗೆ ಊರಿಂದ ಮೂಡಣ ಡೊಂಕಿವೊಲದಲ್ಲಿ 
ಬಿಟ್ಟ ಕರಿಯನೆಲಂ ಮತ್ತ ೫ ಕಿಸುಕಾಡು ಮತ್ತ ೫ ಅಂತು 
ಮತ್ತರು ೧೦ ಈಥಂ ಊರೊಡೆಯರೈವರುಂ ಪುರಸ್ತಹರಾಗಿ 
ಧರ್ಮ್ಯವಂ ಪ್ರತಿಪಾಳಿಸುವರು” 


ಎಂದಿದೆ. 
ಜಕ್ಕರಾಜ (ಕ್ರಿಶ.೧೦೪೬) 


ಆಂಧ್ರಪ್ರದೇಶದ ನೆಲ್ಲೊಂಡ ಜಿಲ್ಲೆಯ, ಭುವನಗಿರಿ ತಾಲೂಕಿನ, ಕೊನಲುಪಾಕ ಗ್ರಾಮದ 
ಶಾಸನ””ವನ್ನು ಶಾಸನದ ೬೯-೭೦ನೇ ಸಾಲಿನಲ್ಲಿ, ಬರೆದ ಶಾಸನ ಕವಿಯ ಉಲ್ಲೇಖವಿದೆ. 
'ಜಕ್ಕರಾಜಂ ಬರದಂ' ಎಂದಿದೆ. ಕ್ರಿಶ೧೦೪೬೭ಕ್ಕೆ ಸೇರಿದ ಶಾಸನ ಚಾಲುಕ್ಕ ದೊರೆ 


ತೈಲೋಕ್ಕಮಲ್ಲದೇವನು ಕೊಲ್ಲಾಪುರದಿಂದ ರಾಜ್ಯಭಾರ ಮಾಡುವಾಗ  ಕೊಳ್ಳಿಪಾಕೆ- 


೮೩ 


೭೦೦೦'ವನ್ನು ಆಳುತ್ತಿದ್ದ ಮಹಾಮಂಡಳೇಶ್ವರ ಕೊಮ್ಮಣಯ್ಯರಸನು ನಗರದ ನಕರರ, 
ಗಾವುಂಡರ ಅನುಮತದಿಂದ ಪಂಚಮಠಸ್ಸಾನಕ್ಕೆ ಶುಲ್ಕದತ್ತಿ ಬಿಟ್ಟಿದ್ದನ್ನು ದಾಖಲಿಸಿದೆ. 


ಶಾಸನ ಕವಿಯ ಕಾವ್ಯ ಕೌಶಲ್ಯಕ್ಕೆ ಮಹಾಮಂಡಳೇಶನ ವರ್ಣನೆ: 


ಮಹಾಮಂಡಳೇಶ್ವರ ವಿಮಣ್ಣಿತಂ ಚಲಮಲಟ್ಟೆ 
ವಾತಂ ಸುಜನ ಚೂಡಾಮಣಿ ಮಾರ್ಬ್ಯಲ 
ಗಣ್ಣನಯ್ಯನಗನ್ನವಾರಣ ನರಿಲ ಮ ಶ್ರೀ ಮನ್ಮಹಾ 
ಮಣ್ಣಳೇಶ್ವರ ಕೊಮ್ಮಣಯ್ಯರಸಂ ಕೊಳ್ಳಿಪಾಕೆ 
ಯೆಟಕ್ತಾಸಿರಮುಮನಾಳುತ್ತಮಿಲ್ಲು” 


“ಕೊಳ್ಳಿಪಾಕೆಯಂ ಚತ್ತುರ್ಪುರಕ್ಕಂ ಪಂಚಮಶಠಸ್ಥಾನಕ್ಕಂ 
ಅಲುವರ್ಸೆಟಿಯರ ನಗರಕ್ಕಂ ಪನ್ನಿರ್ಬೃರ್ಗ್ಗಮುಣ್ಣ 


ನಿ ಆ 
ಮೊದಲಾಗಿ ಸಮಸ್ತವಾದ ಪ್ರಜೆಗಳಿಗೆ ಆಚಂದ್ರಾರ್ಕ ಬಿಟ್ಟರ್‌” 


ಎಂದು ದಾನ ನೀಡಿದ ವಿವರವನ್ನು ಬಣ್ಣಿಸಿದ್ದಾರೆ. 
ರಾಜಮಲ್ಲದೇವ (ಕ್ರಿಶ.೧೦೫೦) 


ಶಿವಮೊಗ್ಗ ಜಿಲ್ಲೆಯ, ನಗರ ತಾಲೂಕಿನ, ಹುಂಚ ಗ್ರಾಮದ ಜೈನ ಶಾಸನವು" 
ರಾಜಮಲ್ಲದೇವ ಎಂಬುವನನ್ನು ಅತ್ಯಂತ ಶ್ರೇಷ್ಠನಾದ ಮಹಾಕವಿಯೆಂದು ಬಾಯ್ತುಂಬ 
ಹೊಗಳಿದೆ. ಈತನು ಬೂತುಗ ಪೆರ್ಮಾನಡಿಯ ಮಗನು. ಈತನ ತಾಯಿ ರೇವಕ್ಕ 
ಮರುಳದೇವ, ಗುತ್ತಿಯ ಗಂಗನೆಂದು ಹೆಸರಾದ ಮಾರಸಿಂಹ ಎಂಬುವರು ರಾಜಮಲ್ಲನ 
ಅಣ್ಣಂದಿರು; ಗೋವಿಂದರ, ಅರುಮುಳಿ ಎಂಬುವರ ತಮ್ಮಂದಿರು, ಗಂಗ ಅರಸು 
ಮನೆತನದವರೊಡನೆ ಇವನ ಮನೆತನದ ಶರೀರ ಸಂಬಂಧ ಬೆಳೆದಿತ್ತು ರಾಜಮಲ್ಲನ 
ದೊಡ್ಡಪ್ಪನಿಗೆ ಗಂಗಾನ್ವಯದ ಹೆಣ್ಣು ಕೊಟ್ಟಿತ್ತು ಕನಕಸೇನ ಭಟ್ಟಾರಕ ಎಂಬುವನು ಈತನ ಗುರು. 


ಶಾಸನ ಕವಿಯು ರಾಜಮಲ್ಲನನ್ನು ಕೊಂಡಾಡುವ ಕಂದಪದ್ಯ; 


“ಶ್ರೀರಾಜಮಲ್ಲದೇವಂ 

ಭಾರವಿ ಕೇಯೂರ ರಾಜಶೇಖರನಾತಂ 
ಭಾರವಿ ಸಾಕ್ಲಾದ್ದಾಣ ಮ 

ಯೂರಂ ವಾಲ್ಡೀಕಿ ಕಾಳಿದಾಸಂ ವ್ಯಾಸಂ” 


ಎಂದು ಪರಿಪರಿಯಾಗಿ ಪ್ರಶಂಸಿತನಾದ ರಾಜಮಲ್ಲನು ಒಂದಾದರೂ ಕಾವ್ಯ ಕೃತಿಯನ್ನೂ ಶಾಸನ 
ಕಾವ್ಯ ಕರ್ತೃವಿನ ದೃಷ್ಟಿಯಿಂದಲಾದರೂ ಅತ್ಯಂತ ಶ್ರೇಷ್ಠವಾದ ಕಾವ್ಯವನ್ನು ರಚಿಸದೇ ಇರಲಿಕ್ಕಿಲ್ಲ. 


೮೪ 


ಅದೂ ಮಹಾಕಾವ್ಯವೇ ಆಗಿರಬೇಕೆಂದೆನಿಸುತ್ತದೆ. ಆದರೆ ಈತನ ಹೆಸರಿನ ಯಾವ ಕಾವ್ಯವೂ 


ಉಪಲಬ್ದವಿಲ್ಲ. 
ಜಿನವರ್ಮ ಪಂಡಿತ (ಕ್ರಿ.ಶ.೧೦೫೦) 


ಬೆಳಗಾವಿ ಜಿಲ್ಲೆಯ, ಅಥಣಿ ತಾಲೂಕಿನ, "ಕೊಕಟನೂರು” ಶಾಸನವನ್ನು”” 
"ವಿದ್ದಜ್ಜನಾಂಭೋಜನೀವನ ಹಂಸ' ಎಂಬ ಬಿರುದಿನ ಕವಿಯಾದ ಜಿನವರ್ಮಪಂಡಿತ' 
ರಚಿಸಿದನೆಂದು ತಿಳಿದುಬರುವುದು. ಚಾಲುಕ್ಕ ಚಕ್ರವರ್ತಿ ತೈಲೋಕ್ಯ್ಕಮಲ್ಲನ ಮಹಾಮಂಡಳೇಶ್ವರ 
ಜೋಗಪಯ್ಯರಸನ ಹೇಳಿಕೆಯಂತೆ ಶಾಸನವನ್ನು ರಚಿಸಿದ್ದಾನೆಂದು ತಿಳಿದುಬರುವುದು. ಈ 


ಶಾಸನದ ಕಾಲ ಕ್ರಿ.ಶ.೧೦೫೦. 


ಈ ಶಾಸನದಲ್ಲಿ ಚಾಲುಕ್ಕ ತ್ರೈಲೋಕ್ಯ್ಕಮಲ್ಲನನ್ನು ಸೋಲಿಸಿದ ರಾಜಮನೆತನದ 
ಹೆಸರುಗಳಿದ್ದು ಇವನ ಮಹಾಮಂಡಳೇಶ್ವ್ಷರನಾದ  ಜೋಗಪಯ್ಯರಸನ ಮತ್ತು ಇವನ 
ಹೆಂಡತಿಯಾದ ಪೊಲ್ಲಕಬ್ಬೆಯನ್ನು ವರ್ಣಿಸಲಾಗಿದೆ. ಇವರ ಆಳ್ಗಿಕೆಯ ಕಾಲದಲ್ಲಿ ಕೂಚಸೆಟ್ಟಿ 
ಎಂಬುವನು ತೈಪುರುಷ ದೇವಾಲಯವನ್ನು ಕೊಕಟನೂರು ಗಾಮದಲ್ಲಿ ಕಟ್ಟಿಸಿದನು. ಈ 
ದೇವಾಲಯಕ್ಕೆ ಜೋಗಪಯ್ಯ ಮತ್ತು ಪೊಲ್ಲಿಕಬ್ದೆಯರು ತ್ರೈಪುರುಷದೇವನಿಗೆ ಪೂಜಾರ್ಥಕ್ಕಾಗಿ 
ಅಲ್ಲಿನ ಶಾಲೆಯ ಉಪಾಧ್ಯಾಯರಿಗೆ, ವಿದ್ಯಾರ್ಥಿಗಳಿಗೆ, ಊಟ-ಉಡಿಗೆಗಾಗಿ "'ಜನ್ನವಾಡ' 


ಗಾಮವನ್ನು ದಾನವಾಗಿ ಕೊಟ್ಟ ವಿವರಗಳಿವೆ. 


ಜಿನವರ್ಮನ ಕಾವ್ಯಶೈಲಿಗೆ ಒಂದು ಉದಾಹರಣೆ: 


“ಜನಿತೋತ್ಲಾಹದ ಮಂಡಳೇಶ ತಿಳಕಂ ಶ್ರೀಜೋಗಭೂಪಂ ಜಗ 
ಜ್ಞನ ಚಿಂತಾಮಣಿ ತಾನಿದಂ ಬೆಸಸಲೀ ತ್ರೈಮೂರ್ತಿದೇವರ್ಗೆಶಾ 
ಸನಮಂ ಶಾಸನ ಮಾಗಲೆಯ್ದೆ ಬರೆದಂ ವಿದ್ಧಜ್ಞನಾಂ ಭೋಜನೀ 
ವನ ಹಂಸಂ ಜಿನವರ್ಮಪಂಡಿತ ನಿಳಾಭಾಸ್ತದ್ಯಶೋಮಂಡಿತಂ” 


ಅಲ್ಲಲ್ಲಿ ನಶಿಸಿ ಹೋಗಿರುವ ಈ ಶಾಸನದಲ್ಲಿ ೧೭ ಕನ್ನಡ ಪದ್ಯಗಳಿವೆ. ಆರಂಭದಲ್ಲಿ 
ಹರಿ-ಹರ ಹಿರಣ್ಯಗರ್ಭ (ತೈಮೂರ್ತಿದೇವರ) ಸ್ತುತಿಯ ಒಂದು ಸಂಸ್ಕೃತ ಶ್ಲೋಕವೂ ಇದೆ. 
ಅದರಲ್ಲಿಯ ಕೆಲವು ಪದ್ಯಗಳನ್ನು ಇಲ್ಲಿ ನೋಡಬಹುದು. 


“ಅದಟಂ ಪಾಂಡ್ಯನ ಮೃತ್ಯುವಂ ಮಟಿದನಂ ಚೇರಮ್ಮನಿಲ್ಲಂ ಕಡ 
ಲ್ಲದನಾ ಸಿಂಹಳ ನಂ ತಡಂ ಕವಿದನಂ ಕಾಂಭೋಜನಂ ಸೂಲ್‌್‌ಮಾ 
ಡಿದನಂ ಕ್ಷತ್ರಿಯ ಕಾಳರಾತ್ರಿಯೆನಿಸಿರ್ದಾ ಚೋಳನಂ ದ್ವಂದ್ಭಯು 
ದ್ಲದೊಳಾಂತಿಕ್ಕಿದ ಜೆಟ್ಟಿಗರ್‌ ಜಗದೊಳಾರ್‌ ತೈಲೋಕ್ಯಮಲ್ಲಂಬರಂ ॥ 


೮೫ 


"ಜನಕಚೆ ಪಾಟಿ ಹೈಮವತಿ ರೋಹಿಣಿ ತತ್ತರೂಪೆ ವಾ 

ಗನಿತೆ ಸಮಂ ತಿಳೋತ್ತಮೆ ಸಮಾನಮರುಂಧತಿ ಮಿಕ್ಕಪೋಲಲ್ಲಿ ಗೋ 

ಮಿನಿ ದೊರೆ ಸತ್ಯಭಾಮೆ ಸರಿ ರೇಣುಕ ಮನ್ಮಥಪ್ರಿಯಾಂ 

ಗನೆ ದೊರೆಯೆಂಬುದೆಂಬುದು ಹಷೆಐಣರ್ದೊರೆಯೆಂಬುದೆ ಪೊಲ್ಲಿಕಬ್ಬೆಯೊಳ್‌ l 


ಗಂಗಯ್ಯ (ಕ್ರಿಶ.೧೦೫೧) 


ಆಂಧ್ರಪ್ರದೇಶದ ಮೆಹಬೂಬ್‌ನಗರ ಜಿಲ್ಲೆಯ, ಆಲಂಪುರ ಶಾಸನವನ್ನು ಗಂಗಯ್ಯ 
ಎಂಬುವನು ಈ ಶಾಸನವನ್ನು ಬರೆದಿದ್ದಾನೆ. ಶಾಸನದ ೩೫ನೇ ಸಾಲಿನಲ್ಲಿ "ಗಂಗಯ್ಯಂ ಬರೆದಂ' 
ಎಂದಿದೆ. ಈ ಶಾಸನವು ಚಾಲುಕ್ಕದೊರೆ ತೈಲೋಕ್ಯ್ಕಮಲ್ಲದೇವನ (ಸೋಮೇಶ್ವರ-೧) 
ಆಳ್ಳಿಕೆಯಲ್ಲಿ ಕ್ರಿಶ.೧೦೫೧ಕ್ಕೆ ಸೇರಿದೆ. ಆಲಂಪುರದ ಬ್ರಹ್ನೇಶ್ವರದೇವರ ಮಹಾಸ್ಸಾನಾಧಿಪತಿ 
ಪಂಚರಾಶಿಭಟಾರಕರ ಆಳ್ಗಿಕೆಯಲ್ಲಿ ಭೂಮಿ ಹಾಗೂ ಮನೆಯನ್ನು ದತ್ತಿಯಾಗಿ ಕೊಟ್ಟಿದ್ದನ್ನು 
ಇದು ದಾಖಲಿಸಿದೆ. ಈ ದತ್ತಿಗೆ ಕಾರಣ ತಿಳಿಯುವುದಿಲ್ಲ. ಶಾಸನಕವಿಯ ಕಾವ್ಯಕೌಶಲಕ್ಷೆ ಈ 
ಕೆಳಗಿನ ಸಾಲುಗಳನ್ನು ಗಮನಿಸಬಹುದು. 


“ಸ್ಪ ಹತಂಪುರವರ ಪ್ರತೀತ ಮಹೋದಯ 
ಸಕಳ ಭುವನೈಕನಾಥ ಶ್ರೀಬ್ರಹ್ನೇಶ್ಲರದೇವರು 
ಮಹಾಸ್ಥಾನಾಧಿಪತಿ ಶ್ರೀಮತ್ವಣ್ಲುರಾಶಿ 

ಭಟಾರಕರ ರಾಜ್ಯದನ್ನು ಸ್ವಸ್ತಿ ಸಮಸ್ತಭುವನಾಶ್ರಯ 
ಶ್ರೀಪೃಥ್ಧೀವಲ್ಲಭ ಮಹಾರಾಜಾಧಿರಾಜ ಪರಮೇಶ್ವರ 
ಪರಮಭಟಾರಕಂ ಸತ್ಯಾಶ್ರಯಕುಳತಿಳಕಂ 


ಎಂದು ಶಾಸನವು ಮುಂದುವರೆದು- 


ಶ್ರೀ ಮತೈಲೋಕ್ಯಮಲ್ಲದೇವರ ವಿಜಯರಾಜ್ಯಾಭಿವೃದ್ಧಿ 
ಪ್ರವರ್ಧನಮಾ ಚಂದ್ರಾರ್ಕತಾರಂಬರಂ ಸಲುತ್ತಮಿರೆ 

Oe ಚಾತುರ್ಜ್ಞಾತಕ ತಹೋಧನರ ಪಂಚರಾಶಿ 
ಪಾದಮೂಲ ಪರಿವಾರಮು ಸನ್ನಿದಾನದಲು ಜಾತಕ 
ತಹೋಧನಂ ಪಣ್ಣಿತಭಟಾರರ್ತ್ರ ಹ ತ್ತಿನಸ್ಟಾ ಕೆಯ್ಯುಮಂ 
ತಮ್ಮ ಮನೆಯುಮಂ ತಮ್ಮ ಮಕ್ಕಳ್ಗೆ ಪಂಚರಾಶಿಯೊಳಂ” 


ನಯಸೇನಸೂರಿ (ಕ್ರಿಶ.೧೦೫೩) 


ಅವಿಭಜಿತ ಧಾರವಾಡ ಜಿಲ್ಲೆಯ, ಗದಗ ತಾಲೂಕಿನ, ಮುಳಗುಂದ ಗ್ರಾಮದಲ್ಲಿ ಈ 
ನಯಸೇನಸೂರಿ ಎಂಬ ಘನಪಂಡಿತನು ಆಗ ಬಾಳಿಕೊಂಡಿದ್ದನು. ಕ್ರಿ.ಶ.೧೦೫೩ರಲ್ಲಿ 


ಕಂಡರಿಸರಾದ ಆ ಊರ ಒಂದು ಶಿಲಾಶಾಸನದಲ್ಲಿ”” ಈತನನ್ನು ಪ್ರಾಮುಖ್ಯವಾಗಿ 


೮೬ 


ಬಣ್ಣಿಸಲಾಗಿದೆ. ಈ ಸಂದರ್ಭದಲ್ಲಿ ಚಾಲುಕ್ಕ ಮೊದಲನೆಯ ಸೋಮೇಶ್ವರ ಆಳುತ್ತಿದ್ದನು. 
ಶಾಸನಕವಿಯು ವ್ಯಾಕರಣ ವಿಷಯದಲ್ಲಿ ಪಂಡಿತನಾಗಿದ್ದ ಬಗ್ಗೆ ಶಾಸನ ಹೀಗೆ ಹೇಳಿದೆ. 


ನಿನಗೇನೆಂಬೆನೊ ಶಾಕಟಾಯ ಮುನೀಶಂ ತಾನೆ ಶಬ್ದಾನುಶಾ 
ಸನದೊಳ್ಳಾಣಿನಿ ಪಾಣಿನೀಯದೊಳೆ ಚಂದ್ರಂ ಚಾಂದ್ರದೊಳಜ್ಜೀನೆಂ- 
ದನೆ ೈನೇಂದ್ರದೊಳಾ ಕುಮಾರನೆ ಗಡಂ ಕೌಮಾರದೊಳ್ಳೋಲ್ಲರೆಂ- 
ತೆನೆ ಪೋಲರ್ನಯಸೇನಪಂಡಿತರೊಳನ್ಯರ್ವಾರ್ದಿವೀತೋರ್ಮ್ವಿಯೊಳ್‌ l 


ಎಂಬ ಪದ್ಧದಲ್ಲಿ ಹೇಳಿರುವಂತೆ, ಪ್ರಾಚೀನ ವ್ಯಾಕರಣ ಶಾಸ ಸ್ತಗಳನ್ನೆಲ್ಲಾ ಆತ್ಮಸಾತ್‌ ಮಾಡಿಕೊಂಡು 
ಅವುಗಳ ಕರ್ತ್ವಗಳಷ್ಟೇ ಜ್ಞಾನಸಿದ್ದಿಯನ್ನು ಪಡೆದುಕೊಂಡವನಾಗಿ ಸಮಸ್ತ 


ಶಬ್ದಶಾಸ್ತಪಾರಗರ್ನಯಸೇನ ಪಂಡಿತದೇವರ್‌' ಎಂಬುದಾಗಿ ಆ ಕಾಲದಲ್ಲಿ ಪ್ರಖ್ಯಾತನಾಗಿದ್ದನು. 


ಈ ನಯಸೇನಪಂಡಿತನ ವಿದ್ದತದ ಪ್ರಭಾವ ಮುಳಗುಂದ ಸುತ್ತ ಹಬ್ಬಿತ್ತು. 
ಶ್ರೀಮದ್ದಂಡನಾಯಕ ಬಲದೇವಯ್ಯಂಗಳು ಈತನ ಶಿಷ್ಯರಾಗಿದ್ದರೆಂದು ಸೊರಟೂರು ಶಾಸನವು 
ಟ್ರಿಶ.೧೦೬೭೨) ತಿಳಿಸುವುದು; ಲಕ್ಷ್ಮೇಶ್ವರದ ಕ್ರಿಶ.೧೦೮೧ರ ಶಿಲಾಶಾಸನವೊಂದರಲ್ಲಿ”” ಈ 
ಪಂಡಿತೋತ್ತಮನ ಕೀರ್ತಿ ದಿಗಂತದಲ್ಲಿ ಹೇಗೆ ದುಮದುಮಿಸುತ್ತಿದ್ದಿತೆಂಬುದನ್ನು ಮನೋಜ್ಞವಾಗಿ 


ಹೀಗೆ ಚಿತ್ರಿಸಲಾಗಿದೆ. 


ಸರಸತಿಯ ಮನೋಮುದದೆ ತಾಳ್ಗಿದನೆನ್ನನವಜ್ಜೆಗೆಯ್ದ ನಾ- 
ನಿರೆನವಳಿರ್ಕೆ ಚಿಃ ಸವತಿಯೊಳ್ಳುದುವಾಳ್ಗುದು ಕಷ್ಟಮೆಂದು ನಿ 
ಷ್ಲುರವಚನಂಗಳಂ ನುಡಿದು ದಿಕ್ಕರಿಯಂ ಸರಿದೇಟಿ ಕೀರ್ತಿ ತಾಂ 
ಪುರುಡಿಸಿ ದೂಜೆಪಳ್ಳರತಹೋನಿಧಿಯಂ ನಯಸೇನಸೂರಿಯಂ ॥ 


“ಇದರಿಂದ ಕನ್ನಡ ವ್ಯಾಕರಣಗಂಥ (ಭಾಷಾಭೂಷಣ)ವನ್ನು ಬರೆದ ೨ನೇ 
ನಾಗವರ್ಮನು ಟ್ರಿಶ ಸು೧೧೪೫) ಆ ಗ್ರಂಥದ ೭೪ನೇ ಸೂತ್ರದಲ್ಲಿ 
"'ದೀರ್ಪೋಕ್ತಿರ್ನಯಸೇನಯ್ಯ' ನಯಸೇನನ ಮತದಂತೆ ಸಂಭೋಧನದ ಪ್ರತ್ಯಯವು 
ದೀರ್ಫಾಂತವಾಗಿರುವುದೆಂದು ಹೇಳಿದ್ದಾನೆ. ಶಬ್ಬಸಾಸ್ತ್ರ ಪಾರಾವಾರ ಖಪಾರಗನೆಂದು 
ಶಾಸನೋಕ್ತನಾಗಿರುವ ನಯಸೇನಸೂರಿಗೆ ಅನ್ನಯಿಸಿಯೇ ಈ ಸೂತ್ತವಿರಬೇಕೆಂದು ಹೇಳುವ 
ಅಗತ್ಯವಿಲ್ಲ. ಈ ನಯಸೇನನು ಕನ್ನಡ ವ್ಯಾಕರಣ ಗಂಥವನ್ನು ಬರೆದಿದ್ದನೆಂದು ಈ ಸೂತ್ರದಿಂದ 
ವ್ಯಕ್ತವಾಗುತ್ತದೆ. ಆದರೆ ಅಂಥ ಗ್ರಂಥವೊಂದು ಉಪಲಬ್ಧವಿಲ್ಲ” 


೮೭ 


ಮುಳಗುಂದ ಲಕ್ಷ್ಮೇಶ್ವರ ಶಾಸನಗಳಲ್ಲಿ ಪ್ರಶಂಸಿತನಾಗಿರುವ ಈ ನಯಸೇನಸೂರಿ ಅಥವಾ 
ನಯಸೇನಪಂಡಿತನೇ “ಧರ್ಮಾಮೃತ” ಕಾವ್ಯದಕರ್ತ್ಯ ಎಂಬುದಕ್ಕೆ ಆ ಕಾವ್ಯದಲ್ಲಿ ಪ್ರಮಾಣಭೂತ 


ಉಲ್ಲೇಖ ಉಂಟು. 


ಮುಳುಗುಂದದೊಳಿರ್ದ ಮಹೋ- 
ಜ್ಞಳಧರ್ಮಾಮೃತಮನ್ಟೆಯಿಂದಂ ಭವ್ಯಾ- 
ವಳಿಗಣಿಪಿದಂ ಧರತ್ರೀ 

ತಳಹೂಜ್ಯಂ ಸುಕವಿನಿಕರಪಿಮಾಕಂದಲಂ ॥ 


ಎಂಬ ಪದ್ಯದಲ್ಲಿ ತಾನು ಈ ಕಾವ್ಯವನ್ನು ಮುಳಗುಂದದಲ್ಲಿದ್ದು, ಬರೆದೆನೆಂದು 


ಸಷ್ಟಶಬ್ದಗಳಲ್ಲಿಯೇ ತಿಳಿಸಿದ್ದಾನೆ. ತಾನು ರಚಿಸಿದ "ಧರ್ಮಾಮೃತ'ವನ್ನು ಅವನು ಅಲ್ಲಿಯ ಜೈನ 


[Se (6) 


€ 
€ 
© 


ಸಂಘಕ್ಕೆ ಓದಿ ಹೇಳಿ ಶ್ರವಣ ಮಾಡಿಸುತ್ತಿದ್ದನೆಂಬುದೂ ಇಲ್ಲಿ ಗೊತ್ತಾಗುವುದು. ಈ ಗಂಥದ 
ರಚನೆ ಪೂರಯಿಸಿದ ಮಿತಿಯ ಉಲ್ಲೇಖವೂ ಒಂದು ಪದ್ಯದಲ್ಲಿದೆ. 


"ಧರ್ಮಾಮೃತ'ದ ಕತೃ ಆತ್ಮಪರಿಚಯವನ್ನು ಒಂದು ಪದ್ಯದಲ್ಲಿ ಮಾಡಿಕೊಟ್ಟದ್ದಾನೆ.”” 

ಮಾನಿತಶೀಲನಿಧಾನನ- 

ನೂನಗುಣಂ ಸಖಳಭವ್ಯಜನಬುಧಜನಚಿ- 

ತ್ಹಾನಂದಕರಂ ಕೇಳ್‌ ನಯ 

ಸೇನಬುಧಂ ಸುಕವಿನಿಕರಪಿಕುಮಾಕಂದಲಂ ॥ 

ಇಲ್ಲಿಯ "ಮಾನಿತಶೀಲನಿಧಾನಂ' ಎಂಬುದು ಲಕ್ಷ್ಮೇಶ್ವರ ಶಾಸನದಲ್ಲಿಯ ವರತಪೋನಿಧಿ' 

ಎಂಬ ನುಡಿಗೆ ಸರಿಹೊಂದಿಕೆಯಾಗುವಂತಿದೆ "ಧರ್ಮಾಮೃತ'ದ ನಯಸೇನನು ತನ್ನ ಗುರುವಿನ 
ಹೆಸರನ್ನು ತನ್ನ ಗಂಥದಲ್ಲಿ ಹೇಳಿಕೊಂಡಿರದಿದ್ದರೂ ಇತರ ಪ್ರಮಾಣಗಳಿಂದ ನರೇಂದ್ರಸೇನರೇ 
ಆತನ ಗುರುವಿರಬಹುದೆಂದು ಆರ್‌. ನರಸಿಂಹಾಚಾರ್ಯರು ಅಭಿಪ್ರಾಯಪಡುತ್ತಾರೆ.“ 
ನಯಸೇನಸೂರಿ ಮೂಲಸಂಘದ ಸೇನಗಣದ ಜೈನಯತಿ ನರೇಂದ್ರಸೇನ ತ್ರೈವಿದ್ಯರ 
ಅಗಶಿಷ್ಯನೆಂಬುದಕ್ಕೆ ಮೇಲೆ ಹೇಳಿದ ಲಕ್ಷ್ಮೇಶ್ವರದ ಕ್ರಿಶ೧೦೮೧ರ ಶಾಸನದಲ್ಲಿ ಸ್ಪಷ್ಟವಾದ 
ಉಲ್ಲೇಖವಿದೆ. ಆ ಗುರು ಕೂಡಾ ಶಬ್ದಶಾಸ್ತ್ರ ಪಾರಂಗತನೆಂದು ಅಲ್ಲಿಯ "ಕಂದ' ಪದ್ಯದಿಂದ 
ತಿಳಿಯುತ್ತದೆ. 

ಚಾಂದ್ರಂ ಕಾತಂತ್ರಂ ಜೈ- 

ನೇಂದಂ ಶಬ್ದಾನುಶಾಸನಂ ಪಾಣಿನಿ ಮ- 


ತೈಂದ್ರಂ ನರೇಂದ್ರಸೇನ ಮು- 
ನೀಂದ್ರಂಗೇಕಾಕ್ಷರಂ ಪೇಜಂಗಿವು ಮೊಗ್ಗೇ ॥ 


೮೮ 


ಅಂತೂ ಶಾಸನಗಳ ನಯಸೇನನೂ ಧರ್ಮಾಮೃತದ ನಯಸೇನನೂ 
ಅಭಿನ್ನರೆಂಬುದರಲ್ಲಿ ಸಂದೇಹವಿಲ್ಲ ಆ ಕಾಲದಲ್ಲಿ ಹೊಸಗನ್ನಡದಲ್ಲಿ ಕಾವ್ಯವನ್ನು 
ರಚಿಸುತ್ತೇನೆಂದು ಹೇಳಿ ಸಿಕ್ಕಾಪಟ್ಟೆ ಸಂಸ್ಕೃತವನ್ನು ಸೇರಿಸುವ ಪ್ರವೃತ್ತಿ ಕೆಲವು ಕವಿಗಳಲ್ಲಿ ಇತ್ತೆಂದು 
ಗೊತ್ತಾಗುತ್ತದೆ. ಹಾಗೆ ಹದಗೆಡಿಸಬಾರದೆಂದು ನಯಸೇನ ತನ್ನ ಗಂಥದಲ್ಲಿ ಎರಡು ಪದ್ಯಗಳಲ್ಲಿ 
ಅವರನ್ನು ಖಂಡಿಸಿದ್ದಾನೆ. 
ಪೊಸಗನ್ನಡದಿಂ ವ್ಯಾವ- 
ರ್ಣಿಸುವೆಂ ಸತ್ಮೃತಿಯನೆಂದು ಕನ್ನಡಮಂ ಚಿಂ 


ತಿಸಿ ಕೂಡಲಾಜಿದಕ್ಕಟ 
ಮಿಸುಕದ ಸಕ್ಕದಮನಿಕ್ಕುವವನುಂ ಕವಿಯೇ ॥ 


ಸಕ್ಕದಮಂ ಪೇಲ್ಬಡೆ ನೆಅಕಿ 


ಸಕ್ಕದಮಂ ಪೆಜಿ ಶುದ್ಧಕನ್ನಡದೊಳ್‌ ತಂ 
ದಿಕ್ಕುವುದೆ ಸಕ್ಕದಂಗಳ 
ತಕ್ಕುದೆ ಬೆರಸಲೈೆ ಫೃತಮುಮಂ ತೈಲಮುಮಂ l ಎಂದಿದ್ದಾರೆ”. 


ದೋಣಯ್ಯ (ಕ್ರಿಶ.೧೦೫೩) 


ಆಂಧ್ರಪ್ರದೇಶದ ಕರೀಂನಗರ ಜಿಲ್ಲೆಯ, ಸನಿಗರಂ ಗ್ರಾಮದ ಶಾಸನ"“'ವು ಚಾಲುಕ್ಯ 
ದೊರೆ ತೈಲೋಕ್ಯ್ಕಮಲ್ಲದೇವನ ಆಳ್ಗಿಕೆಯನ್ನು ಹೇಳಿದೆ. ಈ ಶಾಸನವನ್ನು ಬರೆದವನು 
"'ದೊಣಯ್ಯ' ಎಂಬುದು ತಿಳಿದುಬರುತ್ತದೆ. ತೈಲೋಕ್ಯ್ಕದೇವನ ಮಹಾಸಾಮಂತ ಕಾಕತೀಯ 
ಪೊಳಲರಸನು ಖಂಡಿಸಣಗರದಲ್ಲಿ ಪೆರ್ಗಡೆ ಮಧುವಪ್ಪಯ್ಯಗಳು ಮಾಡಿಸಿದ ಮಧುಪೇಶ್ವರ 
ದೇವರಿಗೆ ಅಲ್ಲಿಯ ಗಾವುಂಡರನ್ನು ಒಪ್ಪಿಸಿ ೧೨ ಮನೆ ನಿವೇಶನಗಳನ್ನು ೨೦ ಮತ್ತರು ಕರಿಯ 
ಭೂಮಿಯನ್ನು ಒಂದು ರಾಟಣವನ್ನು ಒಂದು ಗಾಣ, ೩೦ ಮತ್ತರು ಕಿಸುಕಾಡನ್ನು 
ಬೆಜವಾಂಕೆಯ ಕಾಟಿರೆಡ್ಡಿ ಮೊದಲಾದವರನ್ನು ಒಪ್ಪಿಸಿ ಒಂದು ಮತ್ತರು ನೀರ್ನೆಲವನ್ನು 
ದತ್ತಿಯಾಗಿ ಕೊಟ್ಟುದು ಈ ಶಾಸನದ ವಸುವಾಗಿದೆ. 


ಶಾಸನ ಕವಿ ದೊಣಯ್ಯನ ಶಾಸನ ಕೌಶಲ ಹೀಗಿದೆ: 


ಶ್ರೀಮತೈಳೋಕ್ಯ್ಕಮಲ್ಲದೇವರ ವಿಜಯರಾಮುತ್ತರಾಭಿವೃದ್ಧಿ 
ಪ್ರವರ್ದಮಾನಮಾ ಚಂದ್ರಾರ್ಕತಾರಂಬರಂ ಸಲುತ್ತಮಿರೆ 
ತತ್ಪಾದ ಪದ್ಧೋಪಜೀವಿ ಸಮಧಿಗತ ಪಂಚಮಹಾಶಬ್ದ 
ಮಹಾಸಾಮಂತಂ ಶ್ರೀಮತೈೈಲೋಕ್ಯಮಲ್ಲವಲ್ಲಭಪ್ರಸಾದಾಸಾದಿತ 
ಮಹಾಮಹಿಮಾಸ್ಪದ ಪರಮ ಮಾಹೇಶ್ವರ ಪತಿಹಿತಚರಿತಂ 
ವಿನಯವಿಭೂಷಣಂ ಶ್ರೀಮನ್ಮಹಾಸಾಮಂತ ಕಾಕತಿಯ 


೮೯ 


ಹೊಳಲರಸರ್‌” ಎಂದು ವರ್ಣಿಸಿದ್ದಾರೆ. 


ಕಾಟೆರಡ್ಡಿಯು೦ ದಂಡಮರಡ್ಡಿಯುಂ ಪ್ರಭು' 
ನಾಗರಾಜನುಮನೊಡಂಬಡಿಸಿ ಪಿರಿಯ ಕೆಐ್‌ಯ 
ಹೆಣಗೊಂದು ಮತ್ತನ್ನೀರ್ನೆಲನುಂ ಸರ್ವಾಬ್ಯನ್ತಕಸಿದ್ದಿ 

ಯಾಗೆ ಕೊಟ್ಟರ್‌” ಎಂದು ಬಹುವಿಧದಲ್ಲಿ ವಿವರಿಸಲಾಗಿದೆ. 


ಚಟ್ಟಪಯ್ಯ (ಕ್ರಿಶ.೧೦೫೩) 


ಬಾಗಲಕೋಟ ಜಿಲ್ಲೆಯ, ಬಾದಾಮಿ ತಾಲೂಕಿನ, ಕೆಳವಡಿ ಗ್ರಾಮದ ಶಾಸನ"”ವನ್ನು 
ಶಾಸನ ಕವಿ "ಚಟ್ಟಪಯ್ಯ'ನೆಂಬುವನು ಬರೆದಿದ್ದಾನೆ. ಈ ಶಾಸನವು ಕ್ರಿಶ೧೦೫೩ರ ಕಾಲಕ್ಕೆ 
ಸೇರಿದ ಶಾಸನವು ಕಲ್ಯಾಣ ಚಾಲುಕ್ಕ ಅರಸ ತ್ರೈಲೋಕ್ಕಮಲ್ಲದೇವನು. ಆಳುತ್ತಿರುವಾಗ ಇವನ 
ಮಹಾಸಾಮನ್ರಾಧಿಪತಿ ಭೋಗದೇವರಸನು ಪಂಗರಗಿ ಹನ್ನೆರಡು ಆಳುತ್ತಿರುತ್ತಾನೆ. ಇವನ 
ಮೈದುನ "ಸುಪ್ತರಸನು' ಕೆಳವಾಡಿಯ ಕೆರೆಗೆ ೩೦ ಮತ್ತರು ಭೂಮಿಯನ್ನು ಮತ್ತು ಒಂದು 
ಮನೆಯ ನಿವೇಶನವನ್ನು ದಾನ ಮಾಡಿದ ವಿಷಯ ಈ ಶಾಸನದಲ್ಲಿದೆ. ಸುಪ್ಪರಸನನ್ನು 
ಶಾಸನದಲ್ಲಿ "ಸರಸ್ಪತಿ ಕರ್ಣಾವತಂಸಂ', "ಕರ್ನಾಟಕ ನಾಟ್ಕಕರ್ನಾಪೂರಂ' "ವಾಚಕಾಭರಣಂ' 
ವಿದಗ್ಗ ಮುಗ್ದ ಯುವತೀಜನ ಸ್ಪಿಗ್ಗನೇತಾಂಜನಂ, ಸುಕವಿಜನ ಮನೋರಂಜನಂ', ಬಂಧು 
ಚಿಂತಾಮಣಿ ಶಿಷ್ಠರಕ್ತಾಮಣಿ ಮುಂತಾಗಿ ಹೊಗಳಲಾಗಿದೆ. ಒಂದು ಕೆರೆಯ ದಾನಕ್ಕಾಗಿಯೇ 


ಹಾಕಿಸಿದಂತಹ ವಿಶೇಷ ಶಾಸನವಿದು. ಇದನ್ನು ಶಾಸನಕವಿ ಹೀಗೆ ಬರೆದಿದ್ದಾನೆ. 


"ನಾಮಾದಿ ಪ್ರಶಸ್ತಿ ಸಹಿತಂ ಶ್ರೀಮದಾನಂದನಾಯಕಂ ಭೋಗದೇವರಸಂ 
ಪಂಗರಗಿ ಪಂನೆರಡುಮನಾಳುತ್ತಮಿರೆ ಆತನ ಮೈದುನಂ | 
ಸಮಸ್ತ ರಾಜ್ಯಭಾರ ನಿರೂಪಿತ ಮಹಾಮಾತ್ಯ ಪದವೀ ವಿರಾಜಮಾನ 
ಮಾನ್ನೋನ್ನತ ಪ್ರಭುತ್ವ ಮಂತ್ರೋತ್ಸಾಹ ಶಕ್ತಿತ್ರಯಸಂಪನ್ನಂ | 
ವಿಭುದ ಪ್ರಸನ್ನಂ | ಸಕಳವಿಭುರಾಜ ಸರೋಜನೀ ರಾಜದ್ರಾಜಹಂಸಂ 
ಸರಸ್ಪತಿ ಕರ್ಣಾವತಂಸಂ | ಪೀವರ ಸುಭಗ ಕಾಮಿನೀಜಘನ 
ನಿಬಿಡ ಕಟಿನೋತ್ತುಂಗತ್ರಿತ್ತಸ್ತನಶ್ನಾರ್ಪಿತಾಸ್ಪಾರಹಾರರಂ | 
ಕರ್ನಾಟಕನಾಟ್ಕ್ಯಕರ್ನಾಪೂರಂ ಹರಚರಣಕಮಲಯುಗಳ ಮದ 
ಮುದಿತಮತ್ತಷಟ್ಲರಣಂ | ವಾಕಾಭರಣರಂ | ವಿದಗ್ಗ 
ಮುಗ್ಗಯುವತೀಜನ ಸ್ಲಿಗ್ಗನೇತ್ರಾಂಜನಂ ಸುಕವಿಜನ 
ಮನೋರಂಜನಂ | ಬಂಧು ಚಿಂತಾಮಣಿ | ಶಿಷ್ಟರಕ್ಷಾ ಮಣಿ । 
ಆಶೇಷ ಸಕಳಜನಸ್ತುತ್ಯಂ ನಾಮಾದಿ ಸಮಸ್ತ ಪ್ರಶಸ್ತಿ 
ಸಹಿತಂ ಶ್ರೀಮತ್‌ ಸುಪ್ಪರಸರ್‌ ॥ 

ಎಂದು ಶಾಸನವು ಸುಪ್ಪಸನ್ನಗುಣವಿಶೇಷಣಗಳನ್ನು ವರ್ಣಿಸಿದೆ. 


ಲು 


೯೦ 


ಕವಿರಾಜವಲ್ಲಭ ಗೋವಿಂದ (ಕ್ರಿಶ.೧೦೫೩) 


ಶಿವಮೊಗ್ಗ ಜಿಲ್ಲೆಯ, ಹೊಸನಗರ ತಾಲೂಕಿನ, ಹೆಬ್ಬೈಲು ಗಾಮದ ಸಮೀಪದ ಕಾಡಿನಲ್ಲಿ 
ದೊರಕಿದ ಶಾಸನವನ್ನು*" ಈತನು ರಚಿಸಿದ್ದಾನೆ. ಈತನು ಶ್ರೀಪ್ರತಿಮೆಯ ಮಾರಸಿಂಗನ ಮಗ, 
ವಿದ್ದಾಂಸನಾದ ಬ್ರಾಹ್ಮಣ, ಗಂಗದೊರೆಯಾಶ್ರಯದ ನಿಯೋಗ ಪ್ರಭು ಎಂದು ಶಾಸನದಿಂದಲೇ 
ತಿಳಿದುಬರುತ್ತದೆ. ಚಚ್ಲೌಕ ಸ್ತಂಭದ ನಾಲ್ಕು ಮಗ್ಗುಲಲ್ಲಿ ೧೦೮ ಸಾಲುಗಳಲ್ಲಿ ಈ ಶಾಸನ 
ರಚಿತವಾಗಿದೆ. ಈ ಶಾಸನವನ್ನು ಕೆತ್ತಿದವನು ಬಡಗಿ ಅಯ್ಯೋಜ. 


ಶಾಸನದಲ್ಲಿ ಉಕ್ತನಾದ ವೀರಶಾಂತದೇವನ ಆಳ್ಲಿಕೆಯ ಕಾಲಾಧಾರದಿಂದ ಈ ಶಾಸನ 
ಕಾಲ ೧೦೫೩, ಸಾನ್ನಳಿಗೆ ಸಾಸಿರನಾಡಿನ ದೊರೆ ವೀರಶಾಂತರದೇವ ತನ್ನ ನೆಚ್ಚಿನ ಮಂತ್ರಿಯಾದ 
ನಗುಲರಸನಿಗೆ ಕಲ್ದಾಡನ್ನು ಕರರಹಿತ ಬಳುವಳಿಯಾಗಿ ಕೊಟ್ಟು ಪೆರ್ವಯಲ್‌ ಹನ್ನೆರಡರಿಂದ 
ಕಿರುದೆರೆಯನ್ನೂ ಬಿಟ್ಟಿಯನ್ನೂ, ಸಂಗಹಿಸಿಕೊಳ್ಳುವ ಅವಕಾಶವಿತ್ತು ಜೊತೆಗೆ ೧೦೦೦ 
ಗದ್ಮಾಣವನ್ನೂ ಕೊಟ್ಟ ಸಂಗತಿ ಇಲ್ಲಿ ಉಲ್ಲೇಖವಾಗಿದೆ. ೪೦ ಸಾಲುಗಳುದ್ದಕ್ಕೆ ನಗುರಸ 
ಅಮಾತ್ಯನ ವರ್ಣನೆ ಬರುತ್ತದೆ. ಜೈನ ಅಮಾತ್ಯನಾದ ಈತ ತನ್ನ ಮಗನನ್ನು ದೊರೆಗೆ ಅರ್ಪಣೆ 
ಮಾಡಿದ ಸುದ್ದಿಯೂ ಉಕ್ತವಾಗಿದೆ. ಆದರೆ ಅಲ್ಲಿ ವಿಷಯ ಸ್ಪಷ್ಟವಾಗದು. ಶಾಸನದ ಬಹುಭಾಗ 


ಗದ್ಯವಿದೆ. 
ಮಾದರಿಗೆ ಒಂದು ಪದ್ಯ: 


ಕೆಡೆಯದಪಂ ಮಹಾಮಹಿಮ ರಾಜಸುತ ಪ್ರತಿಪತ್ತಿಯೆಂಬವಂ 

ತಡೆಯದೆ ವೀರಸಾನ್ನ್ಷರಮಹೀಪತಿ ತಾ ದಯೆಗೆಯ್ದು ಕೊಲ್ಲೊಡಂ 

ಬಿಡೆ ನಿಜಪುತ್ತನಿಂ ಬರಿಸೆನಿಪಿ ನೆಗಟಿಕಿಯನೆಯ್ಲೆ ಕೊಟ್ಟನೆ 

ನ್ನರೆ ದೊರೆಯಾರ್ಪರಾರ್‌ ನಗುಲ ಭೂಪನೊಳೀ ವಸುಧಾತಳಾಗ್ರದೊಳ್‌॥ 


ಚಾಮುಂಡರಾಯ (ಕ್ರಿಶ. ೧೦೫೪) 


ಅವಿಭಜಿತ ಧಾರವಾಡ ಜಿಲ್ಲೆಯ ತಾಂಬಗುಂಡಿಯ ಶಾಸನ ಚಾಮುಂಡರಾಯನು 
ರಚಿಸಿದ್ದಾನೆ. ಈ ಶಾಸನದ ಕಾಲ ಕ್ರಿಶ೧೦೫೪ ಈ ಶಾಸನದಲ್ಲಿ ಯಾದವ ಮಾಧವರಸನ 
ಸಾಮಂತನಾದ ದಾಸಿಮಯ್ಯನು ಕಲಿದೇವಸ್ಥಾಮಿ ಮತ್ತು ವಿಷ್ಣುದೇವರ ನಂದಾದೀವಿಗೆಗೆ ನೀಡಿದ 
ದಾನವನ್ನು ಉಲ್ಲೇಖಸಿದೆ. ತ್ರಿಷಷ್ಪಿ ಪುರಾಣದ ಕರ್ತ್ವ ಚಾಮುಂಡರಾಯನಿಗೂ ಈ ಶಾಸನ ಕವಿ 
ಚಾಮುಂಡರಾಯನಿಗೂ ಯಾವುದೇ ಸಂಬಂಧವಿಲ್ಲ. ಇಬ್ಬರೂ ಭಿನ್ನರು ಚಾಮುಂಡರಾಯನದು 
ಲಲಿತವಾದ ಸ್ಪುಟಶೈಲಿ. 


೯೧ 


ಮಾಧವನ ದಾನಶೀಲತೆಗೆ ಉದಾಹರಣೆಗಾಗಿ ಕವಿ ಕಾವ್ಯ ಕೌಶಲ್ಯಕ್ಕೆ ಈ ಪದ್ಯ: 


ಕವಿಗಮಕಿ ವಾದಿ ವಾಗ್ಗಿಗೆ 

ರವಿಸುತ ಬಲಿ ಶಿಬಿ ದಧೀಚಿಯಿಂ ಮಿಗಿಲೆನೆ ಬೇ 

ಡುವುದಂ ಕುಡುತಿರ್ಧಂ ಮಾ 

ಧವಾರನೆಂದು ದಧಿಪರಿವೃತೋರ್ದರೆ ಹೊಗಲ್ಲುಂ ॥ 

ಇದು ಮುಂದೆ ಹನ್ನೆರಡನೆ ಶತಮಾನದ ಕವಿಯಾದ ಹರಿಹರನ ಮೇಲೆಯೂ ಪ್ರಭಾವ 
ಬೀರಿದೆ. ಇದನ್ನೇ ಹೋಲುವ ಹರಿಹರನ ಪಂಪಾಶತಕ'ದ ಪದ್ಯದ ನಿದರ್ಶನ ನೋಡಬಹುದು. 

"ಮನುಜರ ಮೇಲೆ ಸಾವವರ ಮೇಲೆ 

ತನಗೀಂದ್ರ ಚಂದ್ರ ಬಲಿ ಕರ್ಣ 


ದಧೀಚಿ ಎಂದು ಅಹರ್ನಿಶಿ ಅನವರತಂ ಹೊಗಳಿ ಕೆಡಬೇಡಲೋ 
ಮಾನವ” ಎಂಬ ಪದ್ಯದಲ್ಲಿ ಹೊಗಳಲು ಬಳಸಿದ ಹೆಸರುಗಳು ಸಾಮ್ಮತೆಯನ್ನು 


ಕಾಣಬಹುದಾಗಿದೆ. 
ವಾವಣಯ್ಯ (ಕ್ರಿಶ.೧೦೫೪) 


ಬಳ್ಳಾರಿ ಜಿಲ್ಲೆಯ, ಹರಪನಹಳ್ಳಿ ತಾಲೂಕಿನ, ನಂದಿಬೇವೂರ ಶಾಸನ” ಚಾಲುಕ್ಯ 
ತೈಲೋಕ್ಯ್ಕಮಲ್ಲನ ಆಳ್ಗಿಕೆಯಲ್ಲಿ ಅವನ ಮಾಂಡಳಿಕ ತ್ರೈಲೋಕ್ಕಮಲ್ಲ ನೊಳಂಬಪಲ್ಲವ 
ಪೆರ್ಮಾಡಿದೇವನು ಕೋಗಳಿ-೫೦೦, "ಕದಂಬಳಿಗೆ-೧೦೦೦” ಬಲ್ಲಕುಂದೆ-೫೦೦, "ಕಣಿಕಲ್ಲು- 
೩೦೦”, ನೊಳಂಬವಾಡಿ-೩೨೦೦೦'ನ್ನು ಆಳುತ್ತಿರಲು ಊರೊಡೆಯ ಶಿವಮಯ್ಯ ಮೊದಲಾದ 
ನೂರ ಇಪ್ಪುತ್ತು ಜನರು ಸೇರಿ ಇಜೆವನೊಳಂಬ ನಾರಸಿಂಹದೇವರ ಪಂಚಪ್ರಧಾನರ 
ಅನುಮತದಂತೆ ದೇಸಿಗಣದ ಅಷ್ಟೋಪವಾಸಿಬಳಾರರು' ಮಾಡಿಸಿದ ಬಸದಿಗೆ ಭೂದಾನ 
ನೀಡುತ್ತಾರೆ. 


ಶಾಸನದ ಇನ್ನೊಂದು ಬದಿಯಲ್ಲಿ ಬೇಹೂರಿನಲ್ಲಿ ಈ ಮೊದಲು ಯಾರೂ 
ದೇಹಾರವನ್ನು ಮಾಡಿಸಿರಲಿಲ್ಲ ಅಂಥ ಕಾರ್ಯವನ್ನು ಅಷ್ಟೋಪವಾಸಿಮುನಿ ಮಾಡಿಸಿದ 
ನಾರಸಿಂಹದೇವ ಅದಕ್ಕೆ ದತ್ತಿ ನೀಡಿದ. ಇದು ಇದರ ವಸ್ತು ಇದನ್ನು ವಾವಣಯ್ಯ ಶಾಸನಕವಿ' 
ರಾಜೋಜನೆಂಬುವವನು ಇದನ್ನು ಕೆತ್ತಿದನು. 


೯೨ 


ಶಾಸನಕವಿಯ ಕೌಶಲಕ್ಕೆ ಶಾಸನದ ಕೆಲ ಸಾಲುಗಳನ್ನು ಹೀಗೆ ಕಾಣಬಹುದಾಗಿದೆ. 


ಇನಿತುಂ ಬಾಧಾವಿರಹಿತಮೆನಿಶಿರೆ ಬೆಹೂರ ವಿಪ್ರಮುಖ್ಯರ್ಕ್ಕೊ 
ಟ್ಪರ್ಜಿನಪೂಜೆಗಷ್ಟು ಪಾಸದಮನಿಗೆ ಮಹಾಗುಣಿಗೆ 

ಚಂದ್ರ ತಾರಂಬರೆಗಂ ॥ ಪ್ರಿಯದಿಂದಿನ್ರಿದನೆಯ್ದೆ ಕಾವ 
ಪುರುಷಂಗಾಯುಂ ಮಹಾಶ್ರೀಯುಮಕ್ಕೆ ಇದಂ ಕಾಯದೆ ಕಾಯ್ದ 
ಪಾಪಿಗೆ ಕುರುಕ್ಸೇತ್ರಂಗಳೊಳ್‌ ವಾರಣಾಸಿಯೊಳೆಳ್ಕೋಟಿ 
ಮುನೀಂದ್ರರಂ ಕವಿಲೆಯಂ ವೇದಾಡ್ಯರಂ ಕೊಂದದೊಂದಯಸಂ 
ಸಾರ್ಗ್ಗುಮೆನುತ್ತ ಸಾಜೆದಷು ದೀ ಶೈಳಾಕ್ಷರಂ ಬ್ರಾಜಿಯೊಳ್‌ ॥ 


ಸರ್ವೃದೇವಯ್ಯ (ಕ್ರಿ.ಶ.೧೦೫೫) 


ಆಂಧ್ರಪ್ರದೇಶದ, ಮೆಹಬೂಬನಗರ ಜಿಲ್ಲೆಯ, ಆಲಂಪುರ ಗ್ರಾಮದ ಶಾಸನವು” 
ಬ್ರಹ್ನೇಶ್ವ್ರರದೇವರ ಮಹಾಸ್ಥಾನಾಧಿಪತಿಗಳಾದ ಸೋಮೇಶ್ವರರಾಸಿ ಭಟ್ಟಾರಕರು ಪುಚರಾಸಿ 
ಮೂಲದ ಶ್ರೀ ಪರಿವಾರದವರು ಕಾಂಸಿಗ ನಾಚೋಜನಿಗೆ ಭೂಮಿಯನ್ನು ದತ್ತಿಯಾಗಿ 
ಕೊಟ್ಟದ್ದನ್ನು ಇದು ದಾಖಲಿಸುತ್ತದೆ. ಇದನ್ನು ಶಾಸನ ಹೀಗೆ ಹೇಳಿದೆ. 

“ಸ್ಪ ಹತಂಪುರವರ ಪ್ರತೀತ ಮಹೋದಯ 

ಸಕಳಭುವನೈಕನಾಥ ಶ್ರೀಬ್ರಹ್ಮೇಶ್ವರದೇವರ 

ಮಹಾಸ್ಥಾನಾಧಿಪತಿಗಳಪ್ಪ ಸೋಮೇಶ್ವರರಾಸಿ 

ಭಟ್ಟಾರಕರುಂ ಪಜ್ಞರಾಶಿ ಪಾದಮೂಲ... 

ಕಾಂಸಿಗ ನಾಚೋಜಂಗೆ ತಮ್ಮೊಡನೆಯ 


ಸಾಸನ ಮರ್ಯಾದೆಯಿಂ ಕೊಟ್ಟ 
ಕರಿಯ ನೆಲಂ ಮತ್ತನೂಜು ಅಂಕದೊಳಂ” 


ಎಂದು ಶಾಸನ ಸಾಲುಗಳಲ್ಲಿ ಕೌಶಲ ವ್ಯಕ್ತವಾಗಿದೆ. 
ಗಿರಿವಜಂ ನಾಗದೇವ (ಕ್ರಿಶ.೧೦೫೬) 


ನಿಜಾಮಾಬಾದ ಜಿಲ್ಲೆಯ, ಬೋಧನ್‌ ತಾಲೂಕಿನ, ಬೋಧನ ಗ್ರಾಮದ ಶಾಸನವನ್ನು" 
ಬಿರುದಲೇಖಕ ಗಿರಿವಜಂ ನಾಗದೇವನ ಲಿಖಿತಂ' ಎಂದಿದೆ. ಇದರಲ್ಲಿ ಚಾಲುಕ್ಕ ದೊರೆ 
ತೈಲೋಕ್ಯಮಲ್ಲದೇವನ (ಸೋಮೇಶ್ವರ-೧) ಆಳ್ವಿಕೆ ಹೇಳಿದೆ. ರಾಷ್ಟಕೂಟ ದೊರೆ ಇಂದ್ರವಲ್ಲಭನು 
ರಾಜಧಾನಿ ಬೋಧನದಲ್ಲಿ ಮಾಡಿಸಿದ ಇಂದನಾರಾಯಣ ದೇವಾಲಯ ಜೀರ್ಣವಾಗಿ 
ಶಿಧಿಲವಾಗಿತ್ತು ಅದನ್ನು ತೈಲೋಕ್ಯ್ಕಮಲ್ಲನ ಪೆರ್ಗಡೆ ಜೋಗಪಯ್ಯನು ಜೀರ್ಣೋದ್ದಾರ 
ಮಾಡಿಸಿ ಅಲ್ಲಿ ವಿಷ್ಣುದೇವರನ್ನು ಪ್ರತಿಷ್ಟೆ ಮಾಡಿಸಿ ಗರುಡ ಮಾನಸ್ತಂಭವನ್ನು ನಿಲ್ಲಿಸಿದರ ಬಗ್ಗೆ 
ಹೇಳಿದೆ. ದೇವರ ಸೇವೆಗೆ ಮನೆ ನಿವೇಶನ ಗಾಣ ಒಂದು ಹೂದೋಟ, ಪಿರಿಯ ಮಾವುಡಗೆ 


೯೩ 


ಮತ್ತು ಕಿರಿಯ ಮಾವುಡಗೆ ಎಂಬ ಎರಡು ಗ್ರಾಮಗಳನ್ನು ದತ್ತಿಯಾಗಿ ಕೊಡಲಾಯಿತೆಂದು 


ಹೇಳಿದೆ. ಜೋಗಪಯ್ಯನ ಸಾಧನೆಗಳನ್ನು ಇಲ್ಲಿ ವಿಶೇಷವಾಗಿ ವರ್ಣಿಸಿದ್ದಾನೆ. 


ಭೂಮ್ಯಮ್ಸು ತೇಜೋನಿಳಾಕಾಶಾ ನಿಯುಕ್ತ 


ಸ್ಥಾನಮೀಪನ್ನಗ ರಿಷುಗಿದೆ ದೈತ್ಯಾ...ಕ್ಕ 


ತಾಂ ಶಾಸನ ದಿನ್ನಂ ಸಾರಮೆಂಬಂತಿರೆ ನಿಲಿಸಿದ... 


ಸ್ಥಾನದೊಳ್‌ ಜೋಗಪಾರ್ಯಂ ॥ 


ದ್ವಿಜ ಕೀರ್ಣ್ಣಂ ಬನದಂತೆ ಭೋ 

ಗ ನಿಳಯಂ ನಾಗೇನ್ನನಂ 

ತಾತ್ರ ವಾರಿಜಾಮಬ್ದಾ. ರದಂತೆ 
ಧರ್ಮಯುತಮದ್ಯದ್ಯೋಧನನ್ರಾನತ 
ತ್ರಿಜಗಂ ದಾನಿಗಳನ್ತೆ ತಾನೆಸೆವುದೀಂ 
ಶ್ರೀ ಜೋಗ ದ್ಯೋಗದಿಂ ವಿಜಿತೋರ್ಲೀ 


ಹುಟ ಭೇದನಂ ಸಕಳ ಸೌಖ್ಯೋದ್ಧಾದನಂ I 


ಎಂದು ವರ್ಣಿಸಲಾಗಿದೆ. 
ಕವಿಮಲ್ಲ (ಕ್ರಿ.ಶ.೧೦೫೭) 


ಮೈ 


ಸೂರು ಜಿಲ್ಲೆಯ, ಹೆಗ್ಗಡದೇವನಕೋಟೆ ತಾಲೂಕಿನ, ಬೆಳತೂರು ಗ್ರಾಮದ" 


ಹೊಲದಲ್ಲಿ ಬಿನಕಲಮ್ಮನಗುಡಿಯ ಶಾಸನವನ್ನು "ಮಲ್ಲ? ಎಂಬ ಶಾಸನ ಕವಿಯು ರಚಿಸಿದನೆಂದು 


ತಿಳಿದುಬರುತ್ತದೆ. ಚೋಳರ ಇಮ್ಮಡಿ ರಾಜೇಂದಚೋಳನ ಕಾಲದಲ್ಲಿ ರಚಿತವಾಗಿರುವ ಈ 


ಶಾಸನದ ಕಾಲ ಕ್ರಿಶ.೧೦೫೭. ಸಂಪೂರ್ಣ ಕಾವ್ಯದಿಂದ ಕೂಡಿದ ಈ ಶಾಸನದಲ್ಲಿ ಒಟ್ಟು ೨೨ 


ಪದ್ಯಗಳಿವೆ. 


ಕವಿಮಲ್ಲನು ಒಂದು ಕಂದಪದ್ಯದಲ್ಲಿ ತನ್ನನ್ನು ಹೀಗೆ ಹೊಗಳಿಕೊಂಡಿದ್ದಾನೆ. 


ಮಲುಪರ ಚಕ್ರಂ ದ್ವಿಜರೊಳ್‌ 


ಕಅಕಿಮಕೆಯಿಲ್ಲೆನಿಪ ಕುಟೆಪಿನಾದಿತ್ಯಂ ಸ 


ನ್ದ ಅಕೆಯವಗಾದ ಮಲ್ಲಂ 


ಜಲುಚದ ಕವಿರಾಜ ಬಾಂಧವಂ ಬರೆದನಿದಂ 


ಈ ಶಾಸನದಿಂದ ಈತನಿಗೆ "ಕವಿರಾಜಬಾಂಧವ” ಎಂಬ ಬಿರುದಿತ್ತೆಂಬುದು ಶಾಸನದಿಂದ 


ತಿಳಿದುಬರುವುದು. ಈ ಕವಿಯ ಯಾವುದೇ ಸಾಹಿತ್ಯಕೃತಿಗಳು 


ಉಲ್ಲೇಖಗಳಿಲ್ಲ. 


೯೪ 


ಇದ್ದ ಬಗ್ಗೆ ಎಲ್ಲಿಯೂ 


ಈ ಶಾಸನದಲ್ಲಿ ದೇಕಬ್ಬೆ ಎಂಬ ಮಹಾಸತಿಯು ಅನುಗಮನವಾದ ವಿಷಯವನ್ನು 
ಕಾವ್ಯಾತ್ಮಕವಾಗಿ ವರ್ಣಿಸಲಾಗಿದೆ. ಈ ಸಂದರ್ಭದಲ್ಲಿ ದೇಕಬ್ಬೆ, ಅವಳ ತಂದೆಯಾದ "ರವಿಗ' 
ದೇಕಬ್ಬೆಯ ಗಂಡನಾದ "ಏಚ”ನನ್ನು ವರ್ಣಿಸಲು ಹಲವಾರು ವೃತ್ತಗಳನ್ನು ಬಳಸಿಕೊಂಡಿದ್ದಾನೆ. 
ಒಂದು ಪದ್ಯ ಹೀಗಿದೆ: 

ಕುಡಿಯರ ವಲ್ಲಭಂ ಕುಡಿಯರರಾಭರಣಂ ನುಗುನಾಡ ರಾಮನೆ 
ನ್ಲೊಡೆ ಕಲಿಕಾಲ ಕರ್ಣನ ವಿನೋದದ ಚಾಗದ ಬೀರದಾಪ್ಪನೀ 
ಗಡಿನ ನಿಕೃಷ್ಟ ನಿರ್ಗುಣ ನಿಕೃತ್ಯ ನಿರಾಚರಣೋಟವೀಟರಂ 
ಕಡು ಜಡರೆನ್ರು ಹೋಲಿಪರೆ ಧನ್ಯನೆನಪ್ಪ ವಚೋಗ್ರಗನ್ಯನ 

ಚಾರಿತ್ರಿಕವಾಗಿ ಇದೊಂದು ಮುಖ್ಯ ಶಾಸನ. ಆದರೆ ಅದಕ್ಕಿಂತ ಮಿಗಿಲಾಗಿ ಸಾಹಿತ್ಯಿಕ 
ದೃಷ್ಠಿಯಿಂದ ಇದು ಅಪೂರ್ವವಾದದ್ದು ತಿ.ತಾ. ಶರ್ಮರು ಇದನ್ನು ಮಹಾಸಶಿಯ 


ಮಹಾಕಾವ್ಯರೂಪದ ಶಾಸನ ಹಾಗೂ ವೀರಕರುಣಾದ್ದುತರಸಗಳ ತೊರೆ' ಎಂದು ಕರೆದಿರುವುದು 
ಸಮಂಜಸವಾಗಿದೆ. ಸರಳ ನಿರೂಪಣೆಯೇ ಈ ಶಾಸನ ಕಾವ್ಯದ ಸೊಬಗು. 


ಶಾಸನದಲ್ಲಿ ಬಳಸಿರುವ ವೃತ್ತಗಳೆಂದರೆ ಕಂದ, ಚಂಪಕಮಾಲೆ, ಪಿರಿಯಕ್ಕರ, ಸದ್ಗರೆ, 


ಮಹಾಸ್ತದರೆ. ಹಾಗೂ ವಿರಳವಾದ ಲಲಿತವೃತ್ತ, ದೇಕಬ್ದೆಯ ವರ್ಣನೆಯನ್ನು ಮಾಡಿರುವ 
ಲಲಿತವೃತ್ತಃ 


ಶ್ರೀರಮಣೀ ಗೌರಿ ಶಚಿಧರೀಕೆಯ ಪುತ್ರಿ ರತಿ ಭೂರಮಣಿಯನ್ನದ ಸ್ಪರೂಪವಣಿವೊಳ್ತಾ 
ದಾರೆ ಜಯಧಾರೆ ಜಸಧಾರೆ ಭಯಹಾರೆ ಪತಿಭಕ್ಕೆ ದೃತಶಕ್ಷೆಯೆನೆ ಸಂಧೀ ವೀರನಿಧಿಯಂ ಚಲದ 
ವಾರಿನಿಧಿಯಂ ಗುಣದ ಚಾರುನಿಧಿಯಂ ನೆಗಳ್ಳ ದೇಕಲೆಯನಿನ್ನಿ ನಾರಿಜನರನ್ನಮನದಾರೊ 
ಮಳೆವರ್‌ ಸಕಳಧಾರಿಣಿಯೊಳಿನ್ನು ವರಕಾನ್ವೆ ದೊರೆಯಾವಳ್‌ ॥ 


ದಾನವಿಷಯವನ್ನು ಬಿಟ್ಟರೆ ಉಳಿದ ವಿವರ ಸದ್ಯದಲ್ಲಿರುವ ಈ ಶಾಸನದಿಂದ ಕವಿಯ 
ಶೈಲಿಗೆ ಇದೊಂದು ಉತ್ತಮ ನಿದರ್ಶನವನ್ನಾಗಿ ಗಮನಿಸಬಹುದು. 


ಕೊಂಡಪಯ್ಯ (ಕ್ರಿಶ.೧೦೫೭) 


ಆಂಧ್ರಪ್ರದೇಶದ,  ಮೆಹಬೂಬನಗರ ತಾಲೂಕಿನ, ಆಲಂಪುರ"” ಶಾಸನವನ್ನು 


ಕೊಂಡಪಯ್ಯ ಎಂಬ ಶಾಸನಕವಿ ಇದನ್ನು ಬರೆದಿದ್ದಾನೆ. 


೯೫ 


ಸ್ಪಸ್ತಿ ಚರಣಸರೋರುಹ ವಿಹಿತ ವಿಳೋಚನ 
ತ್ರಿಳೋಚನ ಪ್ರಮುಖಾಖಿಳ ಪೃಥ್ಧಿಸ್ತರಕಾರಿತ 
ಕಾವೇರಿ ತೀರ ಕರಿಕಾಲಕುಲರತ್ನಪ್ರದೀಪ 
ಕುಮಾರಾಂಕುಸ ಕಾಂಚೀಪುರ ತೃಪುರ ಸಂಹರಣ 
ಮಹೇಶ್ವರಂ ಶ್ರೀಮನ್ಮಹಾಮಣ್ಣಲೇಸ್ಪರ 
ಇರುಗಣಚೋಳಮಹಾರಾಜರ್ಬೆಸಸಿ ಸಮಸ್ತರಾಜ್ಯ 
ಭರ ನಿರೂಪಿತ ಮಹಾಮಾತ್ಯಪದವೀ 
ವಿರಾಜಮಾನಮಾನೋನ್ನತಪ್ರಭು ಮಂತ್ರೋತ್ಸ್ಲಾಹ 
ಸಕ್ತಿತ್ರಯ ಸಂ ವಿಬುಧ ಪ್ರಸನ್ನ... ಸು ಗಣ್ಣ 
ಸುಜನ ಮೀರ್ತಾಣ್ಣ ಸಿವಪಾದಪಂಕಜಭ್ರಮರರಪ್ಪ 
ಶ್ರೀಮತ್ತುಂಕವೆರ್ಗಡೆ ಲೋಕಮಾಣಿಕಸೆಟ್ಟಿಯರ್‌” 


ಎಂದು ಶಾಸನ ಕವಿಯ ಕೌಶಲಕ್ಕೆ ಉದಾಹರಣೆಯಾಗಿದೆ. 
ಬರ್ಮದೇವ (ಕ್ರಿಶ.೧೦೬೧) 


ಬಳ್ಳಾರಿ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಹಿರೇಮಾಗಳಗೇರಿ ಗ್ರಾಮದ ೧೯ ಸಾಲುಗಳ 
ಶಾಸನವು” ಬಹಳ ನಷ್ಟವಾಗಿವೆ. ಈ ಶಾಸನವನ್ನು "ಬರ್ಮದೇವ' ಎಂಬುವನು ಬರೆದಿದ್ದಾನೆ. 

“ಶ್ರೀಮತೈೈಳೋಕ್ಯಮಲ್ಲದೇವರಲ್ಲಿ ಪರಮೇಶ್ವರದತ್ತಿಯಾಗಿ ಪಡೆದು 

ಸಖವರ್ಷ.. ಕೊಟ್ಟರೀ ಧರ್ಮವನಾವನೋರಂ ಪ್ರತಿಪಾಳಿಪಿದಂ 

ವಾರಣಾಸಿ ಪ್ರಯಾಗೆ ಕುರುಕ್ಷೇತ್ರಮೆಂಬೀ ಪುಣ್ಯತೀರ್ಥಂಗಳೊಳ್‌ 

ಸಾವಿರ ಕವಿಲೆಯಂ ಕೋಡುಮಂ ಕೊಳಗುಮಂ ಹೊನ್ನಲು ಕಟ್ಟಿಸಿ 

ದಾನಂಗೆ.. ಫಲಮಕ್ಕುವಿದನಳಿದನಾ ಕವಿಲೆಯಂ ತಪೋಧನರುಮಾ 

ತೀರ್ತ್ವದಲ್ಲಳಿದ ಮಹಾಪಾತಕನಕ್ಕು | ಬಹುಭಿರ್ವಸುಧಾ ದತ್ತಾ 

ರಾಜಸ್ಪಗರಾದಿಭಿಃ | ಯಸ್ಯ ಯಸ್ಯ ಯದಾ ಭೂಮಿಸ್ತಸ್ಯ ತಸ್ಯ 

ತದಾ ಫಲಂ | ಅಹಿಪತಿಂಕಣಂಗೆ ಕಲಿದೇವಸ್ವಯಂಭುಗೆ . ಕೊಟ್ಡನಾಗಹಾ ॥ 
ಎಂದು ವಿವರವಾಗಿ ಬರೆದಿದ್ದಾನೆ. ಶಾಸನದ ಕೊನೆಗೆ ಕೇಶವದಣ್ಣಾಯಕ ಶ್ರೀ 


ಕವಿಮುಖದರ್ಪಣಂ ಬರ್ಮ್ವೃದೇವಂ ಬರೆದಂ ॥ ಎಂದಿದೆ. 
ಕರುವರ ಬರ್ಮ (ಕ್ರಿ.ಶ.೧೦೬೧) 


ಕೊಪ್ಪಳ ಜಿಲ್ಲೆಯ, ಕೊಪ್ಪಳ ತಾಲೂಕಿನ, ಅಳವಂಡಿ ಗ್ರಾಮದ ಶಾಸನ"”ವನ್ನು 
"ಕರುವರಬರ್ಮ” ಬರೆಸಿದ ಶಾಸನದಲ್ಲಿ ತೈಲೋಕ್ಕಮಲ್ಲದೇವನು ಕಲ್ಯಾಣದಿಂದ ಆಳುತ್ತಿದ್ದಾಗ 
ಅಳವಿಂದಿಯ ನಾನೂರು ಮಹಾಜನರ ಸನ್ನಿಧಿಯಲ್ಲಿ ಕರುವಗುಲ್ಲಿಮಯ್ಯನು ಊರ ಪಶ್ಚಿಮಕ್ಕೆ 
ತೋಟವನ್ನು ಪೂರ್ವಕ್ಕೆ ಬಾವಿ, ಕಲ್ಲದೇಗುಲ ಸತ್ರ, ಸತ್ರದ ಮನೆ ಹಾಗೂ ಊರ ನಡುವೆ ಶ್ರೀ 


೯೬ 


ಬಾಗಿಲನ್ನು ಮಾಡಿಸುತ್ತಾನೆ. ಈ ರಚನೆಗಳಿಗೆ ಗುಲ್ಲಿಮಯ್ಯನ ಮಗ ಬರ್ಮಯ್ಯ ವಸತಿ ಸತ್ರಕ್ಕೆ 
೧೮ ಮತ್ತರು ದೇವರಿಗೆ ಐದು ಮತ್ತರು ಮಠಕ್ಕೆ ಎರೆಮತ್ತರು ಐದು ಹೀಗೆ ದಾನಗಳನ್ನು 
ನೀಡಿರುತ್ತಾನೆ. ಈ ಶಾಸನವನ್ನು ಕರುವರ ಬರ್ಮ” ಬರೆದ ಶಾಸನದ ಮುಂದಿನ ಭಾಗದಲ್ಲಿ 
ಕರುವ ಗುಲ್ಲಿಮಯ್ಯನು ಕನ್ಯಾದಾನ ಕವಿಲೆದಾನ, ಪಾದರಕ್ಷೆ ದಾನಗಳನ್ನು ಮಾಡಿ, ಅನೇಕ 
ತೀರ್ಥಗಳಲ್ಲಿ ಸ್ನಾನಮಾಡಿ ದಾನ ಧರ್ಮಗಳನ್ನು ಮಾಡಿ ಮಹಾಪುರುಷ ಮೋಕ್ಷವನ್ನು 
ಪಡೆಯುತ್ತಾನೆ. ಕರುವರ ಹೋಚಿಮಯ್ಯನ ಮಗ ಮಾಕಿಮಯ್ಯನ ಅಳವಿಂಡಿಯ ಮಹಾಜನರಿಗೆ 
ಪಾದಪೂಜೆ ಮಾಡಿ ಭೂದಾನ ನೀಡುತ್ತಾನೆ. ಈತನ ಶಾಸನ ಕೌಶಲಕ್ಕೆ ಉದಾಹರಣೆ. 

ಕರುವ ಬರ್ಮ್ವಯ್ಯ ನಾಲ್ಲೂರ್ವ್ಯರ ದಾಸಿ 

ಪರನಾರಿ ಪುತ್ರ ಗೋತ್ರ ಪವಿತ್ರ ಸಿವನದಾಸಿ 

ಸುಪುತ್ತಂ ಕುಳದೀಪಕನೆನಿಸಿ ನೆಗಟ್ಲಂ” 

ಇಂತೀ ಧರ್ಮಮಂ ರಕ್ಷಿ ಸಿದಾತಂಗೆ ಪನ್ನಿರ್ಚ್ಸಾಸಿರ 

ಕವಿಲೆಯಂ ಕೋಡುಂ ಕೊಳುಗುಮ ಹೊನ್ನೊಳ್‌ ಕಟ್ಟಿಸಿ 


ಕುರುಕ್ಷೇತ್ರದೊಳ್‌ ದಾನಂಗೆಯ್ದ ಫಳಂ ಈ ಧರ್ಮಮನಳಿದಾತಂ 
ಬಾಣರಾಸಿಯೊಳ್ಳೊಟಿ ತಹೋಧನರ ನಳಿದ ಪಂಚಮಹಾಪಾತಕ್ಕಂ 


ಶಾಸನದ ಕೊನೆಯಲ್ಲಿ ಕರುವ ಗುಲುಗನಣುಗಿರ ಪುತ್ರಂ ನಿರುತಂ ಕರುವರ ಬರ್ಮ 
ಬರೆಯಿಸಿದಂ ಬರೆದ ಮಲ್ಲನೀ ಶಾಸನಮಂ ॥ ಎಂದು ಹೇಳಿದೆ. 


ಬಸವಣಯ್ಯ (ಕ್ರಿ.ಶ.೧೦೬೨) 

ಅವಿಭಜಿತ ಧಾರವಾಡ ಜಿಲ್ಲೆ, ಇಂದಿನ ಗದಗ ಜಿಲ್ಲೆಯ ಮುಳಗುಂದ ಗ್ರಾಮದ" 
ನಗರೇಶ್ವರ ದೇವಾಲಯದಲ್ಲಿರುವ ಶಾಸನವನ್ನು ಮನ್ನೆಯರ ಬಸವಣ್ಣಯ್ಯ ರಚಿಸಿದನೆಂದು 
ತಿಳಿದುಬರುತ್ತದೆ. ಕಲ್ಯಾಣ ಚಾಲುಕ್ಕರ ಒಂದನೇ ಸೋಮೇಶ್ವರನ ಕಾಲಘಟ್ಟಕ್ಕೆ ಸೇರಿದ ಈ 
ಶಾಸನದ ಕಾಲ ಕ್ರಿಶ೧೦೬೨ ಈ ಶಾಸನದಲ್ಲಿ ಬಸವಣ್ಣಯ್ಯ ಕವಿಯು ತನ್ನನ್ನು "ಸಕಲ 
ವಿದ್ಯಾನಿಲಯ'ವೆಂದು ಬಣ್ಣಿಸಿಕೊಂಡಿದ್ದಾನೆ. "ಮನುಮುನಿಚರಿತ್ರ'ನೆಂದು ಗೌರವಿಸಲ್ಲಟ್ಟು ತಮಗೆ 
ವಂಶಪಾರಂಪರ್ಯವಾಗಿ ಬಂದಿದ್ದ ಮುಳಗುಂದದ ಹನ್ನೆರಡಕ್ಕೆ ಮನ್ನೆಯನಾಗಿ ಆಳುತ್ತಿದ್ದನೆಂದು 
ತಿಳಿದುಬರುತ್ತದೆ. 


ಶಾಸನದ ಕೊನೆಯ ಕಂದಪದ್ಯವೊಂದು ಬಸವಣಯ್ಕನ ಕುರಿತು ಹೀಗೆ ಹೇಳಿದೆ: 


ಆನುಪಮತರಾಕ್ಷ ರಂ ಬುಧ 

ಜನಮಂ ಜೀಯೆನಿಸೆ ಸಕಳವಿದ್ಯಾನಿಳಯಂ 
ಮನುಮುನಿ ಚರಿತ್ರನಿಶಾ 

ಸನಮಂ ಮನ್ನೆಯರ ಬಸವಣಯ್ಯಂ ಬರೆದಂ” 


೯೭ 


"ಮನ್ನೆಯರ ಬಸವಣಯ್ಯ ಎಂದು ಮೆರೆಯುತ್ತಿದ್ದ ಮುಳುಗುಂದದ ಭಾಗದಲ್ಲಿ 
ಶ್ರೀಮನ್ನಹಾ ಸಾಮಂತ ಆಯ್ದರಸರು ನಿರಾಬಾಧೆಯಿಂದ ಆಳುತ್ತಿದ್ದುದರಿಂದಲೂ ಅದೇ ವಂಶಕ್ಕೆ 
ಸೇರಿದದವನಾದ ಈ ಕವಿಯೂ ಅಧಿಕಾರ ನಡೆಸಿರಬಹುದು"” ಆದರೆ ಬಸವಣ್ಣಯ್ಸನು 
ಆಯ್ದರಸನ ವಂಶಕ್ಕೆ ಸೇರಿದವನೆಂಬುದಕ್ಕೆ ಯಾವ ಆಧಾರಗಳಿಲ್ಲ. 


ಮುಳಗುಂದದ ಒಡೆಯನಾದ ಭೀಮರಸನು ಪಂಚಮರಠಾಧೀಶರು ಮುಂತಾದವರ 
ಸಮ್ಮುಖದಲ್ಲಿ ದಾನಕೊಟ್ಟ ವಿವರಗಳುಳ್ಳ ಶಾಸನವನ್ನು ಬಸವಣ್ಣಯ್ಯ ಬರೆದಿದ್ದಾನೆ. ಈ 
ದಾನವನ್ನು ಸ್ಲೀಕರಿಸಿದವರು ಮಹಾಮುನಿಯಾದ ಧುವೇಶ್ವರಪಂಡಿತ ಶಾಸನದಲ್ಲಿ ಧುವೇಶ್ವರ 
ಪಂಡಿತರನ್ನು ವರ್ಣಿಸುವ ಭಾಗ ಕಾವ್ಯಮಯವಾಗಿದೆ. 


ಮಲ್ಲಿನಾಥ (ಕ್ರಿಶ.೧೦೬೨): 


ಶಿವಮೊಗ್ಗ ಜಿಲ್ಲೆಯ, ಹೊಸನಗರ ತಾಲೂಕಿನ, ಹುಂಚದಲ್ಲಿ ಸೂಳೆಯ ಬಸದಿಯ 
ಎದುರಿನ ಮಾನಸ್ತಂಭದ ಮೇಲಿನ ಶಾಸನ ಹಾಗೂ ಅದೇ ಬಸದಿಯ ಎದುರು ನಿಂತಿರುವ 
ಶಿಲಾಶಾಸನಗಳನ್ನು" ಈತ ಬರೆದನೆಂದು ತಿಳಿದುಬರುವುದು. ಕವಿ ತನ್ನ ಬಗ್ಗೆ ಹೀಗೆ 
ಹೇಳಿಕೊಂಡಿದ್ದಾನೆ. 
ಸುಜನಜನಕುಮುದಚಂದನ 
ಸುಜನಜನಾನನ ವಿಲೋಕಮಣಿಮುಕುರನನಾ 


ಸುಜನಜನವನಜಹಂಸನ 
ಸುಜನಜನಂ ಹೊಗಟೆ ಮಲ್ಲಿನಾಥ ನೆಗಟ್ಲಂ l 


ಪಣ್ಣಸ್ಪಾಮಿ ನೊಕ್ಕಯ್ಯನೆಟ್ಟಿ ಈತನ ತಂದೆ, ದಿವಾಕರಣಂದಿಯ ಶಿಷ್ಠನಾದ ಸಕಳ 
ಚಂದಮುನಿನಾಥ ಈತನ ಗುರು.ಈ ಶಾಸನಗಳೊಂದರಲ್ಲಿ ಕಾಲ ವಿವರ ದೊರೆಯುತ್ತದೆ. 


ಕ್ರಿ.ಶ.೧೦೬೨ ಇದರ ಕಾಲವಾಗಿದೆ. 


ಈ ಶಾಸನದಲ್ಲಿ ಕಲ್ಯಾಣ ಚಾಲುಕ್ಕರಸ ತೈಲೋಕ್ಯ್ಕಮಲ್ಲನ ಆಳ್ಳಿಕೆಯ ಉಲ್ಲೇಖವಿದೆ. 
ಚಾಲುಕ್ಕರ ಸಾಮಂತರಾಗಿ ಶಾಂತರರು  ಹೊಂಬುಚದಿಂದ ಶಾಂತಳಿಗೆ ಸಾವಿರ 
ಪ್ರದೇಶವನ್ನಾಳುತ್ತಿದ್ದರು. ವೀರಶಾಂತರದೇವನು ಆಳುತ್ತಿದ್ದಾಗ. ಪಟ್ಟಣಸ್ಪಾಮಿ ನೊಕ್ಕಯ್ಯಸೆಟ್ಟ 
ಅನೇಕ ಧರ್ಮಕಾರ್ಯ ಮಾಡಿದುದನ್ನು ಇವೆರಡು ಶಾಸನಗಳಲ್ಲಿ ಹೇಳಿದೆ. ಅಲ್ಲದೆ, ಒಂದು 
ಶಾಸನ ವೀರಶಾಂತದೇವನ ಮಗ ತೈಲಪದೇವಭುಜಬಳ ಶಾಂತರನೆಂದು ಪಟ್ಟ ಕಟ್ಟಿಸಿಕೊಂಡು 
ತೀರ್ಥದ ಬಸದಿಗೆ ಬಿಜಾನಕ ಬಯಲನ್ನು ದಾನವಾಗಿತ್ತ ಸಂಗತಿಯನ್ನು ನಿರೂಪಿಸುತ್ತದೆ. 


೯೮ 


ಎರಡನೆಯ ಶಾಸನದಿಂದ ನೊಕ್ಕ ಪಟ್ಟಣಸ್ವಾಮಿ ಜಿನಾಲಯವನ್ನು ಕಟ್ಟಿಸಿ, ಶಾಂತರ 
ಅರಸನಿಂದ ಮೂಲಕೆರೆ ಎಂಬ ಗ್ರಾಮವನ್ನು ಪಡೆದು ದಾನವಿತ್ತ ವಿಷಯ ತಿಳಿದುಬರುತ್ತದೆ. 
ಹಾಗೆಯೇ ತನ್ನ ಸಹದರ್ಮಿ ಸಕಲಚಂದ್ರ ಪಂಡಿತನಿಗೆ ಕುಕ್ಕುಡವಳ್ಳಿ ಎಂಬ ಗ್ರಾಮವನ್ನಿತ್ತ ವಿಚಾರ 
ತಿಳಿಯುತ್ತದೆ. ಶಾಸನಗಳಿಂದ ಈ ಬಸದಿಯನ್ನು "ತೀರ್ಥದ ಬಸದಿ” ಅಥವಾ "ಪಟ್ಟಣಸ್ತಾಮಿ 


ಜಿನಾಲಯ'ವೆಂದು ಕರೆಯಲಾಗುತ್ತಿತ್ತು. 


ಶ್ಲೋಕ ಕಂದ, ಗೀತೆ, ಮಣಿಭೂಷಣ ಅಥವಾ ಮಣಿವಿಭೂಷಣ ಅಥವಾ ಪಿಂಗಳ 
ಹೇಳುವ ಉತ್ಸವ ಪಿರಿಯಕ್ಕರ ಸ್ರಗ್ಗರೆ ಮಹಾಸಗ್ಗರೆ, ಉತ್ಸಲಮಾಲೆ, ಚೆಂಪಕಮಾಲೆ, 
ಮಲ್ಲಿಕಾಮಾಲೆ, ಮತ್ತೇಭವಿಕ್ರೀಡಿತ ಹಾಗೂ ಮತ್ತು ಕೋಕಿಲ ಮುಂತಾದ ವೃತ್ತಗಳನ್ನು ಕವಿ 
ಮಲ್ಲಿನಾಥ ಈ ಶಾಸನಗಳ ರಚನೆಯಲ್ಲಿ ಬಳಸಿದ್ದಾನೆ. ಕವಿಯ ಶಾಸನ ಕಾವ್ಯಶೈೈಲಿಗೆ 


ಉದಾಹರಣೆಗಳು ಇಂತಿದೆ: 

"ತತ್ಲಾರ್ಥಸೂತ್ತಕ್ಕೆ ಕನ್ನಡ ವೃತ್ತಿಯನ್ನು ಬರೆದ ದಿವಾಕರಣಂದಿಸೂರಿಯ ವರ್ಣನೆ: 
ಚಾರುಚರಿತ್ರರೀ ದೊರೆಯರಾರೆನಿಷೊಳ್ಳಿನ ಚಂದ್ರಕೀರ್ತಿಪ್ರಭ 
ಟ್ಹಾರಕರಗೃಶಿಷ್ಯರಫಿಹಾರಿಗಳಾರ್ಹತತತ್ತ್ವವಸ್ತುವಿ 
ಸ್ಪಾರಕಂಗಜಾರಿಗಳಶೇಷ ವಿಶೇಷ ಗುಣಾವಳೀ ಮನೋ 
ಹಾರಿಗಳೆಂಬಿನಂ ನೆಗಲ್ಲರಲ್ತೆ ದಿವಾಕರಣಂದಿಸೂರಿಗಳ್‌ ॥ 

ಪಟ್ಟಣಸ್ವಾಮಿ ನೊಕ್ಕನ ಪ್ರಶಂಸೆ: 

ಪುದಿದ ತಮಸ್ತಮ:ಪಟಲವೊಂದಿದ ಚಿಂತೆ ತಗುಳ್ನು ತಳ್ತು ಪ 

ತ್ತಿದ ರುಜೆಪೆರ್ಚಿಸಾರ್ಚಿದ ದರಿದ್ರತೆ ಬಟ್ಟೆಯೊಳಾದಿ ಸೇದೆ ಪಂ 

ಗಿದಪುದು ಕಂಡ ಕಾಣ್ಕೆಯೊಳೆ ತಪ್ಪದು ಪಟ್ಟಣಸ್ಥಾಮಿ ನೊಕ್ಕನಿ 

ಲ್ಲದೊಡೆ ಬಟಲ್ಲು ಬಂದ ಬುಧಮಂಡಳಗೀ ಮಲೆ ಶೂನ್ಯಮಾಗದೇ l 
ಗದ್ಯದಲ್ಲಿ ನೊಕ್ಕನ ವರ್ಣನೆ: 

ಸಮ್ಯಕ್ಷ್ಯವಾರಾಸಿಯುಮೆನಿಸಿದ ಪಟ್ಟಣಸ್ಟಾಮಿ ನೊಕ್ಕಯ್ಯಂ ಮಾರುಹದೊಳು 

ದೇವರವಲ್ಲಭರನೆಜಗಿಸಿ ರತ್ನಂಗಳಂ ಖಚಿಯಿಸಿ ಹೊನ್ನಬೆಳ್ಳಿಯ ಪವಳದ 

ಮಹಾಮಣಿಯ ಪಂಚಲೋಹದೊಳಂ ಪ್ರತಿಮೆಗಳಂ ಮಾಡಿಸಿದಂ 


ಎಂದು ಮುಂತಾಗಿ ಗದ್ಯದಲ್ಲಿಯೂ ನೊಕ್ಕನ ಧರ್ಮಕಾರ್ಯಗಳನ್ನು ವಿವರಿಸಿದೆ. 


೯೯ 


ರಾಜವಲ್ಲಭ (ಕ್ರಿಶ.೧೦೬೭) 


ಧಾರವಾಡ ಜಿಲ್ಲೆಯ, ಶಿಗ್ಗಾವಿ ತಾಲೂಕಿನ, ಹೊಟ್ಟೂರ ಗ್ರಾಮದ ಕೆರೆಯ ಬಳಿ ಇರುವ 
ಶಾಸನವನ್ನು" ರಾಜವಲ್ಲಭ ಕವಿಯು ರಚಿಸಿದ್ದಾನೆ. ಕಲ್ಯಾಣ ಚಾಲುಕ್ಕರ ೧ನೇ ಸೋಮೇಶ್ವರನ 
ಕಾಲದ ಈ ಶಾಸನವು ಕ್ರಿಶ.೧೦೬೭ ರಲ್ಲಿ ರಚನೆಯಾಗಿದೆ. ಈ ಶಾಸನದಲ್ಲಿ ರಾಜವಲ್ಲಭನನ್ನು 
"ಸುರಿತ ವಜೋವಿಭಾಸಿ ಚಟುವಾಣಿಯ ಸತ್ಸವಿ ರಾಜವಲ್ಲಭ' ಎಂದು ಕವಿ ತನ್ನನ್ನು 


ವರ್ಣಿಸಿಕೊಂಡಿದ್ದಾನೆ. 


ರಾಜವಲ್ಲಭ ಕವಿ ರಚಿಸಿರುವ ಈ ಕಾವ್ಯವನ್ನು "ವಿವೇಕನಿಧಿ' ಎಂಬುವನು ವಿಸ್ತರಿಸಿ 

ರಚಿಸಿದನೆಂದು ಈ ಶಾಸನದಲ್ಲಿ ಹೇಳಿದೆ. ವಿವೇಕನಿಧಿ ಎಂಬುದು ರಾಜವಲ್ಲಭನ 
ಬಿರುದಾಗಿರಬಹುದು. "ವಾಕ್ಷತಿ' ಎಂಬ ಬಿರುದುಳ್ಳ ಚಂದ್ರಭಟ್ಟ ಮತ್ತು ಬಡಭದ್ರದೇವರು ಅದನ್ನು 
ತಿದ್ದಿದರು ಎಂದು ಶಾಸನದಲ್ಲಿ ಹೇಳಿದೆ. ಈ ಶಾಸನ ರಚನೆಯಾಗಲು ಮೇಲಿನ ನಾಲ್ಕು ಜನರ 
ಪ್ರಭಾವವಿರುವುದನ್ನು ತಿಳಿಸುವ ಪದ್ಯ ಈ ರೀತಿಯಾಗಿದೆ. 

ಸರಿತವಚೋವಿಳಾಸಿ ಚಡುಟವಾಣಿಯ ಸತ್ಕವಿ ರಾಜವಲ್ಲಭಂ 

ವಿರಚಿಸಿದಂ ವಿವೇಕ ನಿಧಿ ಪಟ್ನಲ..೦ಗಿ ಯಿಂ 

ಬರೆದನಿದಂ ಸವಿಸ್ತರಿಸಿ ತಿರ್ದಿದ ವಾಕೃತಿ ಚಂದಭಟ್ಟರುಂ 

ಗುರು ಬಲಭದ್ರದೇವರುವಿದೇಂ ತ್ರಿಜಗದ್ದುರು ವಾಯ್ತೋಶಾಸನಂ” 

ಶಾಸನ ಕಲ್ಯಾಣಚಾಲುಕ್ಕ ಅರಸ ತ್ರೈಲೋಕ್ಯ್ಕಮಲ್ಲ ಆಹವಮಲ್ಲ ೧ನೇ ಸೋಮೇಶ್ವರನ 

ಆಳ್ಗಿಕೆಗೆ ಸೇರಿದುದಾಗಿದೆ. ಚಾಲುಕ್ಕ ಮಹಾಸಾಮಂತ ಜೋಯಿಯಸರಸರ "ಆ ನಾಡೋಳ್‌ 
ಅಖಿಳ ಘಟಿಕಾಸ್ಥಾನ'ವೆನಿಸಿದ ಪೊಟ್ಟಿಯೂರನ್ನು ಕುಮಾರ ವೃತ್ತಿಯಾಗಿ ಆಳುತ್ತಿದ್ದ. ಕದಂಬ 
ಮಹಾಮಂಡಳೇಶ್ವರನಾದ ತೋಯಿಮದೇವ ಬನವಾಸಿ ಪನ್ನಿರ್ಚ್ಸಾಸಿರ ಹಾಗೂ 
ಪಾನುಂಗಲ್ಲಯ್ದೂರು ಪ್ರದೇಶಗಳನ್ನಾಳುತ್ತಿದ್ದ ಈ ಕಾಲದಲ್ಲಿ, ಪೊಟ್ಟಿಯೂರಿನ ಗೋಡುವರ 
ಮಾರಗಾವುಂಡನ ಮಗ ಚಾಲುಕ್ಕ ಗಂಗವೆರ್ಮಾಡಿ ಕೇಶವ ಅಥವಾ ಕೇಶಿರಾಜ ಗಾವುಂಡ 
ಕೇಶವೇಶ್ವರ ಎಂಬ ಹೆಸರಿನಲ್ಲಿ ಶಿವಾಲಯವೊಂದನ್ನು ಕಟ್ಟಿಸಿದ ಈ ದೇವಾಲಯಕ್ಕೆ 
ಜೋಯಿಯರಸ,  ತೋಯಿಮದೇವ ಹಾಗೂ ಮೈಳಲದೇವಿಯರು ಕೆಲವು ದತ್ತಿಗಳನ್ನು 
ನೀಡಿದರು. ಈ ದತ್ತಿಗಳಿಗೆ ಇನ್ನೊಂದು ಸೇರ್ಪಡೆಯಾಗಿ ತೋಯಿಮದೇವನ ತಾಯಿ 
ಅಕ್ಕಾದೇವಿಯು ಮಠದ ವಿದ್ಯಾದಾನದ ಸಲುವಾಗಿ ತನಗೆ ನಡೆದುಬರುತ್ತಿದ್ದ 
"ಅಂದಿಗರ್ಚುಕಾಣಿಕ'ಯ ಎರಡು ಗದ್ಯಾಣದ ತೆರೆಯನ್ನು '"ತಹೋನಿಯನು ಜಪ 


೧೦೦ 


ಸಮಾಧೀಶೀಲಸಂಪನ್ನೆಯರಪ್ಪ ತಪಸ್ಥಿ' ಗಂಗಿಕಬ್ಬೆಗೆ ಕಾಲ್ಲೊಳೆದು ಕೊಟ್ಟಳೆಂಬುದನ್ನು ಶಾಸನ 


ತಿಳಿಸುತ್ತದೆ. 


ಕವಿಯು ಬಳಸಿರುವ ಪದ್ಯಗಳೆಂದರೆ ಕಂದ, ಮತ್ತೇಭವಿಕ್ರೀಡಿತ, ಮಹಾಸದ್ದರೆ, ಶಾಲಿನಿ, 
ಅನುಷ್ಟುಪ್‌ ಹಾಗೂ ಚಂಪಕಮಾಲೆ, ಕವಿಯ ಪದ್ಯ ಹಾಗೂ ಗದ್ಯ ಶೈಲಿಗೆ ಠೂ ಕೆಳಕಂಡ 
ಉದಾಹರಣೆಗಳನ್ನು ಗಮನಿಸಬಹುದಾಗಿದೆ. 


ಮಾರಗಾವುಂಡನ ವರ್ಣನೆ: 


ಕುಡುವವರ್ವೆಡಿದೊಡರ್ತಿಗರ್ತ್ಗಚಯಮಂ ಶ್ರೀಮಂತರುಂತೇನುಮಂ 
ಕುಡರೀಲೋಕದೊಳೊನ್ನಪೂರ್ವವೆನಿಸಲ್ಯಾಲಿಲ್ಲದರ್ವೆಡಿ ಬಂದಡೆ ಕಾಲಂ 
ನಿಜಶಕ್ತಿಯಿಂ ಪಲರ್ಗೆಗೊಟ್ಟಂ ಮಾರಗಾವುಣ್ಣನೆಂದಪೆ ತ್ತತ್ವದ 
ತತ್ವದುಂನತಿಯನಂತಿತುಂತೆನಲ್ಪರ್ಕುಮೆ l 


ಕೇಶಿಗಾವುಂಡನ ಪ್ರಶಂಸೆ: 


ಉದಕಸ್ಪರ್ಣಚಯಾನ್ನದಾನಗುಣದಿಂ ಗೋದಾನದಿಂ ಭೂಮಿದಾ 
ನದಿನುಕ್ಷಬ್ರಜದಾನದಿಂ ವಿವಿಧ ವಿದ್ಯಾದಾನದಿಂ ನಿತ್ಯದಾ 
ನದಿನುದ್ಯತ್ತಿಳದಾನದಿಂ ನಿಖಿಳ ಕನ್ಯಾದಾನದಿಂ ತುಷ್ಲಿಮಾ 
ಡಿದನುತ್ನಷ್ನ ಜನಕ್ಕೆ ಕೇಶವನಿದೇಂ ಸಚ್ಚಿತ್ತಸಂಪನ್ನನೋ l 


ಕವಿಯ ಗದ್ಯಶೈಲಿಗೆ ಒಂದು ಉದಾಹರಣೆ: 


ಇನು ಹೊಟ್ಟಿಯೂರ ಪೆರ್ಮಾಡಿ ಕೇಸಿಗಾವುಣ್ಣನುಂ ಮೂವದಿಂಬರುಂ 
ಸುಖದಿನಿರೆ. ಮಹಾಸಾಮನ್ತ ಜೊಯಿಯರಸರುಂ ಮಹಾಮಣ್ಣಲೇಶ್ವರಂ 
ತೋಯಿಮದೇವನುಂ ಮೈಲಲದೇವಿಯರುವಿಬ್ಬು ಹೊಟ್ಟಿಯೂರ ಪೆರ್ಮಾಡಿ 
ಕೇಸಿಗಾವುಣ್ಣನು ಮಾಡಿಸಿದ ಕೆಣ್‌ಯೇರಿಯ ಮೇಗಣ ಕೇಶವೇಶ್ವರದೇವರ್ಗೆ 
ಬಿಟ್ಟ ಧರ್ಮವೆನ್ನೆಂದಡೆ.. 


ಎಂದು ಮುಂದುವರೆದಿದೆ. 
ನಾಗಚಂದ್ರ (ಕ್ರಿ.ಶ.೧೦೬೮) 


ಆಂಧ್ರಪ್ರದೇಶದ ಕರ್ನೂಲ ಜಿಲ್ಲೆಯ, ಕರ್ನೂಲ ತಾಲೂಕಿನ, ಪಂಚಲಿಂಗಾಲ ಗ್ರಾಮದ 
ಶಾಸನ""ವನ್ನು ನಾಗಚಂದ್ರ ಕವೀಂದ್ರ ಎಂಬುವನು "ಅಭಿನವ ಪಂಪ”ನೆಂದು ಪ್ರಸಿದ್ಧನಾದ 
"'ರಾಮಚಂದಚರಿತ ಪುರಾಣ'ದ ಕರ್ತೃವೇ ಆಗಿರಬಹುದು. ಈ ಶಾಸನದಲ್ಲಿ ಕಲ್ಯಾಣಪುರದ 
ನೆಲೆವೀಡಿನಿಂದ ಆಳುತ್ತಿದ್ದ ಚಾಲುಕ್ಕ ದೊರೆ ಭುವನೈಕ್ಕಮಲ್ಲ ಸೋಮೇಶ್ವರ-೨ನ ರಾಜ್ಯಭಾರವನ್ನು 


೧೦೧ 


ಹೇಳುತ್ತದೆ. ದೊರೆಯು ದಿಗ್ನಿಜಯಕ್ಕೆಂದು ಹೊರಟಿದ್ದಾಗ, ಕಂದೂರು ನಾಡಿನ ಕೃಷ್ಣವೆಣ್ಣಾನದಿಯ 
ಉತ್ತರದಿಕ್ಕಿನ ಅಪ್ಪಯಣವೀಡಿನ ರಾಮೇಶ್ವರತೀರ್ಥದಲ್ಲಿ ಸ್ಥಾನ ಮಾಡಿ ಪಂಚಲಿಂಗದ 
ಮಹಾಸ್ಥಾನಾಧಿಪತಿ ಕಾಶ್ಮೀರ ಪಂಡಿತ ದೇವರ ಕೈಯಲ್ಲಿ ತುಂಗಭದ್ರಾನದಿಯ ದಕ್ಷಿಣದಡದ 
ನಳವಾಡಿನಾಡಿನ ಚೆರುವುಂಬಾಡು ಸಮೀಪದ ಗುಡಿಗೇರಿ ಗ್ರಾಮವನ್ನು ದೇವಾಲಯದ 
ಜೀರ್ಣೋದ್ದಾರಕ್ಕಾಗಿ ದತ್ತಿ ಕೊಡುತ್ತಾನೆಂದು ಇದರಲ್ಲಿ ದಾಖಲಿಸಿದೆ. "ವಿನಯ ಸತ್ಕಾಶ್ರಯದೇವ' 
ಎಂಬುವವನು ಈ ಹಿಂದೆಯೇ ಪಂಚಲಿಂಗದೇವರಿಗೆ ಕೊಟ್ಟಿದ್ದ ತಾಮಶಾಸನದಲ್ಲಿರುವಂತೆಯೇ 
ಮತ್ತೆ ದಾನವನ್ನು ಕೊಡಲಾಯಿತು ಎಂದೂ ಹೇಳಿದೆ. 

ಪ್ರತ್ಯಕ್ಷರುದನೆನಿಸಿದ ಶ್ರೀಮತ್ತಣ್ಣುಲಿನ್ನ ಮಹಾಸ್ಥಾನಾಧಿಪತಿ 

ಕಾಶ್ಮೀರಪ ಪಂಡಿತದೇವರಂ ಪಿರಿಯ ರಾಜಾದೇಸ ಮನಟ್ಟಿ 

ಬರಿಸಿ ಕ್ರಿಷ್ಟ ಷ್ಲವೆನ್ನ ನದೀಹದಾ ದಿಬ್ಯ ತೀರ್ತ್ಫೋದಕಮ ತರಿಸಿ ಪಾದ 

ಪ್ರಕ್ಷಾ. ಛನಂ ಗೆಯ್ತು ಮುನ್ನಂ ವಿನಯ ಸತ್ಯಾಶ್ರ ಶ್ರಯದೇವರಂ 

ಪಂಚಲಿಂಗದೇವಂಗೆ ಬಿಟ್ಟ ತಾಂಬ್ರಶಾಸನದ ತುಂಗಭದ್ರಾನದಿಯ 

ತೆಂಕದಡಿಯ ನಳವಾಡಿನಾಡೊಳಗಣಾಲುಂಬಾಡದೊಳಂ 

ಬಡಗದಡಿಯ ಯೆಡೆನಾಡೊಳಗಣಾಜುಂಬಾಳದೊಳವನ್ನು ಪನ್ನೆಸ್‌ 

ರಡು ಬಾಡದ ಮೊದಲ ಪಂಚಲಿಂಗಗ್ರಾಮದ ತಳವ್ರಿತ್ತಿಯ 

ಸಾಸಿರದ ನಾಲ್ಲೂಯುಮತ್ತರೊಳಗಣ ಕಾಲ್ಪಳ್ಳಿಯ ಗುಡಿಗೇರಿಯಂ 

ಪಂಚಲಿಂಗದೇವರ ಗೋಪಹುರದೊಳಗಣ ದೇವಾಳಯಂಗಳ 

ಖಂಡಸ್ಸುಟಿತ ಜೀಣ್ಣೊ ೯ದ್ದಾರಣ ದೇವಬೋಗಾನ್ನ; ದಾನ ನಿಮಿತ್ತದಿಂ 


ಧಾರಾಪೂರ್ವಕಂಮ್ಮಾಡ ತ್ರಿಜೋಗ್ರೋಭ್ಯ ನರ ೩ದಿಯಿನ್ನದರ ಚತುಸಿಮೆನ್ನೊಳಗೆ 
ಹುಟ್ಟಿದ ನಿಧಿ ನಿಧಾನನಿಕ್ಷೆಪ ಪಂಗಳೊ ದಲಾಗೆಲ್ಲಂ ದೇವರ್ತ್ಯಮಾಗಿ ಬಿಟ್ಟು” 


ಎಂದು ವಿವರವಾಗಿ ದಾಖಲಿಸಿದ್ದಾನೆ. 
ಕನ್ನಪ್ಪಯ್ಯ (ಕ್ರಿಶ.೧೦೭೧) 


ಗದಗ ಜಿಲ್ಲೆಯ, ಸೊರಟೂರು*” ಗ್ರಾಮದ ಶಾಸನವನ್ನು ಕನ್ನಪ್ಪುಯ್ಯ ಎಂಬುವನು 
ಕ್ರಿಶ.೧೦೭೧ರಲ್ಲಿ ರಚಿಸಿದ್ದಾನೆ. 

ಸರಸತರ ಮಾದುದೆಂದ 

ಕೃರಿಗರ್ಬಣ್ಣಿಪಿನ ಮೊಶಿಲಾಶಾಸನಮಂ 

ಸ.. ..ಮುತ್ತಿನ 

ಸೆರಿಗೆಯನನು ಕರಿಸೆ ಕನ್ನಪಯ್ಯಂ ಬರೆದಂ 

ಅಕ್ಕರಿಗರು (ಪಂಡಿತರು) ಸರಸತರವಾದುದು ಎಂದು ಕೊಂಡಾಡುವಂತೆ ಈ 
ಶಾಸನವನ್ನು ಬರೆದಂ ಎಂದಿರುವುದು ಕಾವ್ಯದ ರಚನೆಯನ್ನು ಕುರಿತು ಮಾತೇ ನಿಸ್ಪಂದೇಹ, 


೧೦೨ 


ಅಲ್ಲದೆ ಈ ಪದ್ಯದ ೩ ನೇ ಪಾದದಲ್ಲಿ ನಷ್ಟವಾದ ಅಕ್ಷರಗಳು ಕನ್ನಪಯ್ಮನ ಕಾವ್ಯಕರ್ತ್ಯತ್ನವನ್ನು 
ಬೆಂಬಲಿಸುವಂಥ ಮಾತುಗಳಿರಬೇಕು. ಕವಿಯ ಅಕ್ಷರಗಳು ಸರಿಗೆಯಂತ (ಮುತ್ತಿನ) 
ಅಂದವಾಗಿದ್ದುದರಿಂದ ಆತನೂ ಕಲ್ಲ ಮೇಲೆ ಬರೆದಿರಬಹುದು. ಅಂತೂ ಶಾಸನದ ಕಬ್ಬಿಗನೂ 
ಬರಹಗಾರನೂ ಒಬ್ಬನೇ ಕನ್ನಪಯ್ಯನೇ"". ಇದರಲ್ಲಿ ಒಟ್ಟು ೪೦ ಸಾಲುಗಳಿದ್ದು ಆರಂಭದ ೨೬ 
ಸಾಲುಗಳು ಮಾತ್ರ ಚೆನ್ನಾಗಿದ್ದು ಉಳಿದ ಸಾಲುಗಳಲ್ಲಿ ಕೆಲವು ಭಾಗಗಳು ಅಳಿಸಿಹೋಗಿವೆ. ೧೩ 
ಪದ್ಯಗಳಲ್ಲಿ ೫ ಶ್ಲೋಕಗಳು ೨ ಕಂದಪದ್ಯಗಳು ಮತ್ತು ೬ ವೃತ್ತಗಳಿವೆ. 


ಕಲ್ಯಾಣ ಚಾಲುಕ್ಕರ ಭುವನೈಕಮಲ್ಲ ಇಮ್ಮಡಿ ಸೋಮೇಶ್ವರನ ಸೇನಾಪತಿ 
ಬಲದೇವಯ್ಮನು ಜೈನದೇವಾಲಯಕ್ಕೆ ದಾನಕೊಟ್ಟಿದ್ದನ್ನು ಹಾಗೂ ಇದರೊಡನೆ ಎರಡು ಮನೆಯ 
ನಿವೇಶನವನ್ನು ದಾನ ನೀಡಿದ ಅಂಶಗಳನ್ನು ಪ್ರಕಟಿಸಿದೆ. ಆಹವಮಲ್ಲನ ಮಗನಾದ 
ಭುವನೈಕಮಲ್ಲದೇವನ ಸೇನಾಪತಿ "ಹಿತೋಪದೇಶಧುರಂಧರಚನ್ನನಬಹಳಪರಿಮಳಾಮೋದಂ 
ಜಿನೇಂದ್ರ ಚರಣಾರ್ಚ್ಜನ ವಿನೋದಂ ದಾನಹೀನನಾನಾಮನುಜಪರಿಪೋಷಣಂ' ಎನಿಸಿದ 


ಬಲದೇವಯ್ಯನೇ ಪ್ರಸ್ತುತ ಶಾಸನದಲ್ಲಿ ಉಕ್ತನಾದ ದಾತೃ. 


ಆ ಕಾಲದಲ್ಲಿ ಚಿತ್ರಕೂಟದಲ್ಲಿ ಹೆಸರು ಗಳಿಸಿದ್ದ ಚನ್ನನಂದಿ ಸಿದ್ದಾಂತ ಮುನಿಯ 
ಶಿಷ್ಯಸಂತತಿಯಲ್ಲಿ ಬಂದ ಹುಳಿಯಬ್ಬಾಜ್ಜಿಕೆಯರಿಗೆ ಬಲದೇವಯ್ಯನು ದಾನನೀಡಿದನೆಂದಿದೆ. 


ದಂಡನಾಯಕ ಬಲದೇವಯ್ಯನ ಹಿರಿಮೆ: 


ಪರಮಜೆನಂ ತನಗಾಪ್ಪಂ 

ಗುರುಗಳು ನಯಸೇನದೇವರೂರ್ಜಿತ ಧರ್ಮಂ 
ಪಿರಿದಪ್ಪ ಬಸನಮೆಂದೊಡೆ 

ಧರೆಯೊಳು ಬಲದೇವನಂತು ನೊಂತರುಮೊಳರೇ ॥ 


ಚಿತಕೂಟ ಮಹತ್ವ 
ಇದು ಧರ್ಮಾಮೃತಸಿಂಧು ಸುಶ್ರತಫಲತಾಸಂದೋಹಕಂದಂ ದಯಾ 
ನದಿಗುತ್ಪತ್ತಿಯ ಬೆಟ್ಟು ತತ್ನ್ಸದ ತವರ್‌ ಸಂಸಾರ ವಾರಾಸಿಗಿ 


ಕೈದ ಚೈತ್ರಂ ತೊಡವಾರ್ಹತಕ್ಕೆನೆ ಜನಂ ಭೂಭಾಗದೊಳ್ಳೆಂಪುವೆ 
ತ್ತುದು ಸೂರಸ್ಥಗಣಂ ಪ್ರಸಿದ್ದಮದಜಕೊಳ್‌ ಶ್ರೀಚಿತ್ರಕೂಟಾನ್ವಯಂ ॥ 


೧೦೩ 


ರುದ್ರಭಟ್ಟ (ಕಿ.ಶ.೧೦೭೪) 


ಅವಭಜಿತ ಧಾರವಾಡ ಜಿಲ್ಲೆಯ, ನರಗುಂದ ತಾಲೂಕಿನ, ನರಗುಂದ” ಗ್ರಾಮದ 
ಶಾಸನವನ್ನು ಕೊನೆಯಲ್ಲಿ “ಚತುರ್ಮುಖ ರುದ್ರಭಟ್ಟರ ಕಾವ್ಯಂ” ಎಂಬ ಉಲ್ಲೇಖದಿಂದ 
ಶಾಸನವನ್ನು ರುದ್ರಭಟ್ಟಕವಿಯು ರಚಿಸಿದನೆಂದು ತಿಳಿದುಬರುವುದು. ಇವನ ಬಿರುದಿನ 
“ಚತುರ್ಮುಖ” ಎಂಬುದರ ಹಿಂದೆ ಕಾವ್ಯ, ಕವಿತ್ವ, ಸಾಹಿತ್ಯ ಇತ್ಯಾದಿಗಳಲ್ಲಿ ಯಾವುದಾದರೊಂದು 
ಇರಬಹುದೆಂದು "ಮೇವುಂಡಿಯವರು””” ಅಭಿಪ್ರಾಯಪಡುತ್ತಾರೆ. ಆದರೆ “ಚತುರ್ಮುಖ” ಎಂಬ 
ಬಿರುದಿರುವುದನ್ನು ನೋಡಿದರೆ ನಾಲ್ಕು ವಿದ್ಯೆಗಳಲ್ಲಿ ಪಾರಂಗತನಾಗಿದ್ದ ಎಂದು ತೋರುತ್ತದೆ. 


ಹಾಗೆಯೇ ಕಾಲ ಕೂಡಾ ಕ್ರಿಶ. ೧೦೭೪ ಎಂದು ಅವರು ಕೊಟ್ಟಿದ್ದಾರೆ. 


ಈ ಶಾಸನವು ಮೆಕ್ಕೆಗೇರಿಯ ಮಹಾಜನಗಳ ಸಮ್ಮುಖದಲ್ಲಿ ಅಜವರ್ಮಸೆಟ್ಟಿಯು ಬಸದಿ 
ಸತ್ರಗಳಿಗೆ ಕೊಟ್ರ ಭೂದಾನವನ್ನು ತಿಳಿಸುತ್ತದೆ. ೪೪ ಸಾಲುಗಳುಳ್ಳ ಈ ಶಾಸನದ ಆರಂಭದ ೬ 


ಸಾಲುಗಳು ಮಾತ್ರ ಸಷ್ಟವಾಗಿವೆ; ಉಳಿದ ಭಾಗ ಅಲ್ಲಲ್ಲಿ ಅಳಿಸಿಹೋಗಿವೆ. 


90) 


"'ಜಗನ್ನಾಥವಿಜಯ' ಎಂಬ ಕಾವ್ಯವನ್ನು ಬರೆದ ರುದಭಟ್ಟನಿಗೂ ಈ ಶಾಸನಕವಿಯಾದ 
ರುದ್ರಭಟ್ಟನಿಗೂ ಹೆಸರಿನ ಸಾಮೃತೆ ಬಿಟ್ಟರೆ ಬೇರೆ ಯಾವ ಸಂಬಂಧವೂ ಇಲ್ಲ. ಇಬ್ಬರೂ ಭಿನ್ನರು. 
ಇಬ್ಬರ ಕಾಲವು ಬೇರೆ ಎಂಬುದು ಗಮನಾರ್ಹ. "ಜಗನ್ನಾಥವಿಜಯ'ದ ಕರ್ತೃವಾದ ರುದ್ರಭಟ್ಟನ 
ಕಾಲ ಕ್ರಿಶ.೧೨೦೦. ಆದರೆ ಈ ಶಾಸನ ಕವಿಯ ಕ್ರಿಶ.೧೦೭೪ ಎಂಬುದನ್ನು ಗಮನಿಸಬಹುದು. 


ಈತನ ಕಾವ್ಯ ರಚನಾ ಪ್ರೌಢಿಮೆಗೆ ಈ ಕೆಳಗಿನ ಪದ್ಯವನ್ನು ಗಮನಿಸಬಹುದು. 


ಪ್ರಕಟಿತ ಧರ್ಮನಿರ್ಮಳರುದಾರಗುಣರ್‌ವರ ವೀರವಿಕ್ರಮರ್‌ 
ಸುಕವಿಗಳುದ್ದಚಾರುಚರಿತರ್ಮನಹಿ...ಸೇವಾಪವಿತ್ರರಾಯಾ 

ಜಿಕರುಚಿತ ಪ್ರಸಂಗರಭಿಮಾನಿಗಳಪ್ಪ ವಿಶಿಷ್ಠದಾನಿಗಳ್‌ 
ಸಕಳಕಳಾಗಮಜ್ಯಥತಿ ಧರ್ಮರತರ್ನಲುಗುಂದದ ದಿಜರ್‌ ॥ ಎಂದಿದೆ. 


ಹರಿಯಣ್ಣ (ಕ್ರಿಶ.೧೦೭೫) 


ಶಿವಮೊಗ್ಗ ಜಿಲ್ಲೆಯ, ಸೊರಬ ತಾಲೂಕಿನ, ಕುಪ್ಪಟೂರು ಗ್ರಾಮದ ಜೈನಬಸದಿಯ 
ಶಾಸನವನ್ನು” ಹರಿಯಣ್ಣ ಕವಿ ರಚಿಸಿದ್ದಾನೆ. ಹಾನಗಲ್ಲು ಕದಂಬರ ಅರಸನಾದ ಕೀರ್ತಿದೇವನ 
ಉಲ್ಲೇಖವಿರುವ ಈ ಶಾಶನದ ಕಾಲ ಕ್ರಿ.ಶ.೧೦೭೫. ಹರಿಯಣ್ಣನು ಒಬ್ಬ ಜೈನ ಕವಿಯಾಗಿದ್ದು 
ಉಭಯ ಭಾಷಾ ಪಂಡಿತನಾಗಿದ್ದನೆಂದು ಈ ಶಾಸನದಿಂದಲೇ ತಿಳಿಯುತ್ತದೆ. 


೧೦೪ 


ಅರಸನಾದ ಕೀರ್ತಿದೇವನ ಪಟ್ಟಮಹಾದೇವಿಯು ಕುಪ್ಪಟೂರಿನಲ್ಲಿ ಪಾರ್ಶನಾಥನ 
ಬಸದಿಯನ್ನು ನಿರ್ಮಿಸಿ ಎಡೆನಾಡಿಗೆ ಸೇರಿದ ಸಿಡ್ಡಣಿವಳ್ಳಿಯನ್ನು ತನ್ನ ಪತಿಯಿಂದ ಪಡೆದು, ಈ 
ದೇವಸ್ಥಾನದ ಪೂಜಾಕಾರ್ಯಗಳಿಗೆ ದತ್ತಿಬಿಟ್ಟಿದ್ದನ್ನು ಈ ಶಾಸನದಲ್ಲಿ ವರ್ಣಿಸಲಾಗಿದೆ. ಈ 
ದಾನವನ್ನು ಸ್ಪೀಕರಿಸಿದವನು ಪದ್ಮಣಂದಿ ಸಿದ್ಧಾಂತಿ ಚಕ್ರವರ್ತಿ. ಕದಂಬ ವಂಶದ ಸ್ಥಾಪಕನಾದ 
ಮಯೂರವರ್ಮನ ಪ್ರಸ್ತಾಪವೂ ಶಾಸನದಲ್ಲಿ ಬಂದಿದೆ. 


ಕವಿಯು ಗದ್ಯಪದ್ಯಮಯವಾದ ತನ್ನ 


ಮತ್ತೇಭವಿಕ್ರೀಡಿತ, ಕಂದ, ಸಗ್ಗರೆ., ಚಂಪಕಮಾಲೆ, ಶಾರ್ದೂಲವಿಕ್ರೀಡಿತ ಇಂದ್ರವಜ ಹಾಗೂ 


ರಚನೆಯಲ್ಲಿ ಶ್ಲೋಕ, ಉತ್ತಲಮಾಲೆ, 


ಶಾಲಿನೀ ವೃತ್ತಗಳನ್ನು ಬಳಸಿದ್ದಾನೆ. ಸಂಸ್ಕೃತದಲ್ಲಿಯೂ ಇವನು ಪರಿಣತನಾಗಿದ್ದನೆಂದು ಕೆಲವು 
ಸಂಸ್ಕತ ಪದ್ಯಗಳ ರಚನೆಯಿಂದ ಸ್ಪಷ್ಟಪಡುತ್ತದೆ. ಕವಿಯಶೈಲಿಯ ಬಗ್ಗೆ ಒಂದೆರೆಡು 


ಬಲ 


ಉದಾಹರಣೆಗಳನ್ನು ಗಮನಿಸಬಹುದು. 
ಬನವಾಸಿ ನಾಡಿನ ಕುಪಟೂರಿನ ವರ್ಣನೆ: 


ಬಳೆದ ಸುಗಂಧಿಶಾಳಿವನದಿಂದೊಳಗೊಪುುವ ನಾಳಿಕೇರಕಾ 
ದಳನವಪಹೂಗ ನಾಗಲತಿಕಾವನದಿಂ..ಳದಿಂ 

ವಳಯಿತಮಾಗಿ ವಿಪ್ರಸುರಚಿತ್ರಾನಿಕೇತನ ಮಾಳಿಯಿಂದೆ ಕ 
ಣೊಳಿಪುದು ಕುಪ್ಪಟೂರ್ಸಕಳವಿದ್ಯೆಗೆ ತಾನೆನೆ ಜನ್ಮಭೂತಳಂ l 


ದಾನವನ್ನು ಸ್ಪೀಕರಿಸಿದ ಪದ್ಮನಂದಿಯ ವರ್ಣನೆ: 


ಶಾಂತರಸಂ ಹೊನಲ್ಪರಿದು ಸಂಯಮವಲ್ಲಿ ಮಡಲ್ತು ಪರ್ಬಿತೋ 
ರ್ಪಂತೆ ಚರಾಚರಬ್ರಜಮನಾತ್ಮವಚೋಮೃತದಿಂ ವಿನೇಯರ 
ಸ್ವಾಂತರಜೋಮಳಂ ತೊಳೆದು ಹೋಯ್ತೆನೆ ಪೇಟ್‌ ಬುಧ ಪದ್ಮನನ್ನಿ ಸೈ 
ದ್ದಾಂತಿಕ ಚಕ್ರವರ್ತಿಯನದಾರ್ಹೊಗಳರ್ಗುಣಶೀಲ ಮೂರ್ತಿಯ ॥ 


ವೈಜನಾಥ (ಕ್ರಿಶ.೧೦೭೫): 


ಅವಿಭಜಿತ ಬಿಜಾಪುರ ಜಿಲ್ಲೆ, (ಇಂದಿನ ಬಾಗಲಕೋಟೆ ಜಿಲ್ಲೆಯ) ಬೀಳಗಿ ತಾಲೂಕಿನ, 
ಎಸ್‌.ಕೆ. ಕೊಪ್ಪ" ಗ್ರಾಮದ ದುರಗವ್ಪನ ಗುಡಿಯ ಹಿಂಬಾಗದಲ್ಲಿ ದೊರೆವ ಶಾಸನದ ಕರ್ತ. 
ವೈಜನಾಥ. ಕಲ್ಯಾಣಚಾಲುಕ್ಕರ ೨ನೇ ಸೋಮೆಶ್ವರನನ್ನು ಉಲ್ಲೇಖಿಸುವ ಈ ಶಾಸನದ ಕಾಲ 


ಕ್ರಿಶ೧೦೭೫. "ಕವಿವೈಜನಾಥಂ ಬರೆದಂ' ಎಂದು ಯಾವ ಬಿರುದು, ಸ್ಪಪ್ರಶಂಶೆಯ ಯಾವ 


೧೦೫ 


ಮಾತುಗಳು ಇಲ್ಲದೆ ಕವಿಯು ನಿರಾಡಂಬರವಾಗಿ ತನ್ನ ಹೆಸರನ್ನು ಮಾತ್ರ ಜೋಡಿಸಿ ಜನಗಳು 
ಅವನನ್ನು ಕರೆಯುತ್ತಿದ್ದರು ಎಂದು ಇದರಿಂದ ದ್ದನಿತವಾಗುತ್ತದೆ.”” 


೫೪ ಸಾಲುಗಳುಳ್ಳ ಗದ್ಯಪದ್ಯಾತ್ಸಕವಾದ ಈ ಶಾಸನದಲ್ಲಿ ಒಟ್ಟು ವೃತ್ತ ಕಂದಗಳ ಸಂಖ್ಯೆ 
೧೨. ಈ ಶಾಸನದ ೫೧ನೇ ಸಾಲಿನಲ್ಲಿ "ಕವಿವೈಜನಾಥಂ ಬರೆದಂ' ಎಂದಿದೆ. ಶಾಸನವನ್ನು 
ರಚಿಸಿದವನೂ, ಲಿಖಿಸಿದವನೂ ಒಬ್ಬನೇ ಆಗಿರಬೇಕೆಂಬ ಊಹೆಗೆ ಅವಕಾಶವಿದೆ. ಆರಂಭದ 
ಕೆಲವು ಸಾಲುಗಳು ನಷ್ಟವಾಗಿರುವ ಈ ಶಾಸನ, ದಂಡನಾಯಕ ನಿಂಬನಯ್ಕನ ಕೋರಿಕೆಯಂತೆ, 
ಕಾಳಾಮುಖ ಪಂಥದ ತ್ರಿಭುವನಶಕ್ತಿಪಂಡಿತದೇವನ ಶಿಷ್ಠನಾದ ತತ್ಪುರುಷ ಮುನೀಶ್ಪರನಿಗೆ 
ಕಿಸುಕಾಡು ಎಪ್ಪತ್ತರ ಬಾದುಬ್ದೆಯ ಪಾಯಿ ಎಂಬ ಗ್ರಾಮವನ್ನು, ಬಲ್ಲವರಸ ದಾನ ಮಾಡಿದ್ದನ್ನು 
ತಿಳಿಸುತ್ತದೆ. ಈ ದಾನ ವಿಕ್ರಮಪುರದ ಸ್ವಯಂಭು ನಗರೇಶ್ವರ ದೇವಸ್ಥಾನದ ಖರ್ಚುವೆಚ್ಚಗಳಿಗೂ 
ಅದರ ಮಠದಲ್ಲಿದ್ದ ವಿದ್ಯಾರ್ಥಿಗಳ ಹಾಗೂ ಮುನಿಗಳ ಆಹಾರದ ಸಲುವಾಗಿಯೂ ಬಿಟ್ಟದ್ದು. 


ನಿಂಬ ದಂಡಾಧಿಪತಿಯನ್ನೂ, ಸೋಮೇಶ್ವರನನ್ನೂ ವರ್ಣಿಸುವ ಎರಡು ವೃತ್ತಗಳು: 


ಎನಿತಂ ಚಾಳುಕ್ಕಚಕ್ರೇಶ್ಲರ ನಿಜವಿಜಗೀಷು ಪ್ರಭಾತೋಪಮಾಯ್ತ 


ರದ 


ನನಿತರ್ಕಂ ಮಂತ್ರ ಸಂಪಾದನದ ಪದಕೆ ತಾಂ ಮಂತ್ರಿ ಯುದ್ಧಕ್ಕದೇವ 
ಚ್ಚಿನ ದಂಡಾಧೀಶ್ವರಂ ತಾನೆನೆ ಚತುರುಪಧಾಶುದ್ಧಿಯಂ ತಾಳ್ಗಿದಂ ನೂ 
ತನ ಮುದ್ರಾರಾಕ್ಷ ಸಂ ನೂತನ ಕಮಳಭವಂ ನಿಂಬ ದಂಡಾಧಿನಾಥಂ ॥ 


ಧರೆಯಂ ತೈಳೋಖ್ಯಮಲ್ಲ ಕ್ಲಿತಿಪತಿ ಕುಡೆ ಕಯ್ಕೊಂಡು ಮತ್ತತ್ತ ರತ್ನಾ 
ಕರಮದ್ಯದ್ದೀಪ ನಾನಾ ವಿಷಯತತಿಗೆ ತನ್ನಾಣೆ ತನ್ನಚ್ಚು ತನ್ನಿ 
ಟ್ನರಸರ್ತನ್ನೊಲೆ ತನ್ನುಂಡಿಗೆಯನೆ ವಿದಿತಾಜ್ಞಾನ್ಸಿತಂ ಮಾಡಿದಂ ಬಾ 
ಪುರೆ ಪದ್ಮಾನಂದತೇಜಂ ನೃಗನಳಚರಿತಂ ಮೂರ್ತಿಮಾರ್ತಾಂಡದೇವಂ ॥ 


ಚಾಕರಾಜು (ಕ್ರಿಶ.೧೦೭೬) 


ಆಂಧ್ರಪ್ರದೇಶದ ಮೆಹಬೂಬ್‌ನಗರ ಜಿಲ್ಲೆಯ, ಆಲಂಪುರ ತಾಲೂಕಿನ, 
ಆಲಂಪುರಗ್ರಾಮದ ಶಾಸನ"”ವನ್ನು ಎಂಬುವವನು ರಚಿಸಿದ್ದಾನೆ. ಈ ಶಾಸನವು ಚಾಲುಕ್ಕ ದೊರೆ 
ಭುವನೈಕಮಲ್ಲದೇವನ ಆಳ್ಗಿಕೆಯನ್ನು ಹೇಳುತ್ತದೆ. ಶಾಸನದ ಕಾಲ ಕ್ರಿ.ಶ.೧೦೭೬ ಭುವನೈಕಮಲ್ಲನ 
ಮಹಾಮಾತ್ಯ ವಡ್ಡರಾವುಳ ದಂಡನಾಯಕ ನಾರಣಮಯ್ಯ ಎಂಬುವವನು ಅಲಂಪುರದ 
ಬ್ರಹ್ನೇಶ್ವ್ಷರದೇವರ ಸೇವೆಗೆ ನಾಲ್ಕು ನಾಡಿನ ವಡ್ಡರಾವುಳವನ್ನು ಪರಮೇಶ್ವರ ದತ್ತಿಯಾಗಿ 
ನೀಡುತ್ತಾನೆ. ವಡ್ಡರಾವುಳದ ವಿವರಗಳನ್ನು ನೋಡಿದರೆ ಅದು ಅನೇಕ ಮಾರಾಟ ವಸ್ತುಗಳ 
ಮೇಲೆ ವಿಧಿಸಿದ ಸುಂಕದಂತೆ ತೋರುವುದು. 


೧೦೬ 


ಶಾಸನಕವಿಯ ಶಾಸನ ಕೌಶಲಕ್ಕೆ ಉದಾಹರಣೆಗೆ ಈ ಕೆಳಗಿನ ಸಾಲುಗಳು 
ನಿದರ್ಶನವೆನಿಸಿವೆ. 


ಸ್ಪಸ್ತಿ ಹತಂಪುರ ಪ್ರಶೀತ ಮಹೋದಯ 

ಸಕಳ ಭುವನೈಕನಾಥ ಶ್ರೀಬಹ್ಮೇಶ್ವರದೇವರು 

ಸಮಸ್ತಭುವನಾಶ್ರಯ ಶ್ರೀ ಪೃಥ್ವೀವಲ್ಲಭ ಮಹಾ 

ರಾಜಾಧಿರಾಜ ಪರಮೇಶ್ವರ ಪರಮಭಟ್ನಾರಕಂ 

ಸತ್ಯಾಶ್ರಯ ಕುಳತಿಳಕಂ ಚಾಳುಕ್ಯಾಭರಣಂ 

ಶ್ರೀಮತು ಭುವನೈಕಮಲ್ಲದೇವ ವಿಜಯರಾಜ್ಯಮುತ್ತರೋತ್ತರಾಭಿವಿ 
ದ್ದಿ ಪ್ರವರ್ಧಮಾನಮಾಚಂದ್ರಾರ್ಕ್ಯ ತಾರಾಂಬರಂ ಸಲುತ್ತಮಿರೆ 

ತತ್ಪಾದ ಪದ್ಮೋಷಜೇವಿ ಸಮಸ್ತರಾಜ್ಯಭರನಿರೂಪಿತ 
ಮಹಾಮಾತ್ಯಪದವೀವಿರಾಜಮಾನ ಮನೋನ್ನತ 

ಪ್ರಭುಮಂತ್ರೋತ್ಲಾಹ ಸಕ್ತಿತ್ರಯ ಸಂಪನ್ನ ಬಂಧುಜನ 
ಮನೋಹ್ಹಾದೋನ್ನತ್ಪನ್ನ ದ್ವಿಜಕುಳಾಂಬರವಿರಾಜಿತನಿಸಾಕರ 
ವತ್ತಕುಳಮಳನೀದಿವಾಕರಂ ದಿಸಾವಳಯ ಪೂರಿತೋಜ್ಜಳಕೀರ್ತ್ರಿ 

ವಿಧಾನ ನಿಯೋಗಿನಿಧಾನಂ ಉಭಯದೇಸಿಮನೋರಂಜನಂ 
ರಿಪುಕುಳಜಲಧರ ಪ್ರಬಂಜನ ನಾಮಾದಿ ಸಮಸ್ತ ಪ್ರಶಸ್ತಿ 

ಸಹಿತಂ ಶ್ರೀಮತ್‌ ವಡ್ಗ್ಡಾರಾವುಳದ ದಂಡನಾಯಕಂ ನಾರಣಮಯ್ಯಂಗಳ್‌ ॥ 


ಎಂದಿದೆ. 
ಅಗ್ಗಳಯ್ಯ (ಕ್ರಿಶ.೧೦೭೭): 


ಬೀದರ ಜಿಲ್ಲೆಯ, ಬಾಲ್ವಿ ತಾಲೂಕಿನ, ಅಳವಾಯಿ*" ಗ್ರಾಮದ ಶಾಸನದ ಕರ್ತೃವಾದ 
ಅಗ್ಗಳಯ್ಕನು ಈ ಶಾಸನವನ್ನು ರಚಿಸಿದನು. ಭಮ್ಮೋಜ ಕೆತ್ತಿದದು. ಕಮಳಸಿರಿ ಕಂತಿಯರಿಗೆ 
ಪಲುಗೆರೆ ೬೦ರ ಮನ್ನೆಯದ ಎಡೆಯರಸರಿಗೆ ತೂವಗಾವೆಯಲ್ಲಿ ತಮಗೆ ಸೇರಿದ್ದ ಕಮ್ಮತದಲ್ಲಿ 
೪೦ ಮತ್ತರು ಹೊಲವನ್ನು ಕಾಲುತೊಳೆದು ಬಿಟ್ಟಂತೆ ಹೇಳಿದೆ. ಇದಕ್ಕೆ ಸಾಕ್ಷಿಯಾಗಿ ಪ್ರಬುವೆಜರಸ, 
ಬಾಚರಸ, ಚಿಲ್ಲಗಾವುಂಡ, ಹಳ್ಳಗಾವುಂಡ, ಸೋಮದೇವರ ಗೊರವ, ಚಮುಂಡಯ್ಯ್ಕ, 
ಪೊಲ್ಲಮ್ಮಯ್ಯ ಮುಂತಾದವರನ್ನು ಹೆಸರಿಸಲಾಗಿದೆ. 


ಶಾಸನದ ಸಾಲುಗಳು ಇದಕ್ಕೆ ನಿದರ್ಶನವೆನಿಸಿದೆ. 


ಪಲುಗೆಳಕಿಯುವತ್ತಳ ಮನ್ನೆಯ ಎಡೆಯರಸರ್ಗೆ 
ತೂವಗಾವೆಯ ತಮ್ಮ ಕಮ್ಮತದೊಳಗೆ ೪೦ ಮತ್ತರು 
ಕೆಯ್ಯಂ ಧಾರಾಪೂರ್ವಕಂ ಮಾಡಿ 

ಕಾಲುಗಚ್ಚಿ ಕೊಟ್ಟ ಇನ್ತಷ್ಟುದಕ್ಕೆ 

ಪ್ರಭುವೈಜರಸನು ಬಾಚರಸನು 


೧೦೭ 


ಚಿಲ್ಲಗಾವುಂಡನು ಸೋಮದೇವರ್ಗೆ 
ಗೊರವಯ್ಯನು ತಮುಣ್ಣನು 

ನಿಮಯ್ಯನು ಹೊಲ್ಲಮಯ್ಯ ಪ್ರಭು 
ಮಟಸ್ಥಾನ ಮಣಿಯಕಲ್ಲ 
ಚಂದ್ರಾರ್ಕೃನುಳ್ಳನ್ನಕ ಧರ್ಮಮುತ್ತರೋತ್ತರ 
ಪ್ರವಿದ್ಧಿಸಲು | 


ಎಂದು ದಾಖಿಲಿಸಿದ್ದಾ. ನೆ. 
ನಾಗದೇವ (ಕ್ರಿಶ.೧೦೭೮) 


ಅವಿಭಜಿತ ಧಾರವಾಡ ಜಿಲ್ಲೆಯ, (ಇಂದಿನ ಗದಗ ಜಿಲ್ಲೆಯ) ನರಗುಂದ ತಾಲೂಕಿನ, 
ನರಗುಂದ ಗ್ರಾಮದ ಶಾಸನ""ವನ್ನು "ನಾಗದೇವ' ಎಂಬ ಶಾಸನಕವಿ ಈ ಶಾಸನವನ್ನು 
ಬರೆದಿದ್ದಾನೆ. ಎರಡು ದಾನಗಳನ್ನು ಉಲ್ಲೇಖಿಸುವ ಮಿತಿ ವರ್ಷಗಳಲ್ಲಿ ಹುಟ್ಟಿದ ಶಾಸನ. 
ಮೊದಲನೆಯ ದಾನೋಲ್ಲೆಖವು ಮುಗಿದ ಮೇಲೆ ಫಲಶುತಿ ಶ್ಲೋಕಗಳ ತರುವಾಯ 
ಶಾಸನಕವಿಯ ಹೆಸರು ಕಂಡುಬರುತ್ತದೆ. 

ಪರಮಗುಣಗಣಕೆ ನಿಳಯಂ 

ಪರಿಣತನೂರೊಡೆಯ ನಾಗದೇವಂ ಪೇಲ್ಲಂ 


ಧರೆ ಬಣ್ಣಿಸಲರ್ಧಿಯಿನಾ 
ದರದಿಂದೆಲನಸಿಯರ ಕೇಸಿಮಯ್ಯಂ ಬರೆದಂ ॥ 


ಎಂಬ ಕಂದ ಪದ್ಯವಿದೆ. ಬಳಿಕ ಎರಡನೆಯ ದಾನೋಲ್ಲೇಖವೂ ಕೊನೆಯಲ್ಲಿ ಫಲಶುುತಿಯ 
ಕನ್ನಡ ಪದ್ಯವೂ ಇವೆ. ಮೊದಲ ದಾನೋಲ್ಲೇಖವನ್ನು ಹೇಳಿದ ನಂತರ ತನ್ನ ಹೆಸರು 
ಹೇಳಿಕೊಂಡ ಕವಿ; ನಂತರ ಅಂದೇ ಜರುಗಿದ ಎರಡನೆಯ ದಾನದ ಉಲ್ಲೇಖವನ್ನು 
ಪ್ರತ್ಯೇಕವೆಂಬಂತೆ, ಅದೇ ಶಾಸನದಲ್ಲಿ ಮುಂದೆ ಹೇಳಿದ್ದಾನೆ. ಇಡೀ ಶಾಸನ ನರಗುಂದದ 
ಊರೊಡೆಯನಾದ ನಾಗದೇವನದೆ. ಅರ್ಕದೇವರಿಗೆ ಅಲಂಕಾರ ಪೂಜೋಪಕರಣಗಳನ್ನು ಸತ್ರಕ್ಕೆ 
ಭೂಮಿಯನ್ನು ನರಗುಂದದ ಪಡುವಗೇರಿಯ ಮಹಾಜನರು ಪಡೆದುಕೊಟ್ಟರೆಂದು ಶಾಸನವು 
ವಿವರಿಸುತ್ತದೆ. 


ಅಲ್ಲಿಯ ಕೆಲ ಪದ್ಯಗಳನ್ನು ಇಲ್ಲಿ ನೀಡಲಾಗಿದೆ. 


ತೆಅತಿಭಾಗವಳತೆಯಸತೆಂ 

ಬಜೆಕೆಯ ತೆಜ್‌ಗಳೊಳಮೇನುಮಂ ಶತ್ರಕ್ಕಿ 
ತ್ರೆಜದಂತಿರೆ ನಡೆಯಿಸುವ 

ರ್ಣ್ಣಲುಗುಂದದ ಪಡುವಗೇರಿಯಯ್ಸತ್ತಯ್ಬರ್‌ l 


೧೦೮ 


ಪ್ರಿಯದಿಂದಂ ನಣುಗುಂದದೊಳ್ಳೆಗಜ್ಬಿ ಮೂಲಸ್ಥಾನದರ್ಕಂಗೆ ಬೆ 

ಳ್ಳಿಯ ಕಣ್ತಾಂಬದ ಭಾಜನಂ ತೊಳಪಪಟ್ಟಂ ಬೊಟ್ಟು ಘಂಟಾಚತುಷ್ಪ 
ಮೆಂದಿಂತಿವನಿತ್ತನುತ್ತಮ ಚರಿತ್ರಂ ವಂದಿವಿದ್ವಜ್‌ ಜನಾ 
ಶ್ರಯನುರ್ವಿಜನಮರ್ಕಣಿಂ ಪೊಗಳ್ಲಿನಂ ಮಮ್ಮುಂ ಯಶೋಮಂಡನಂ ॥ 


ಶ್ರೀಮನ್ನಕುಳಾರ್ಯ್ಯ (ಕ್ರಿಶ.೧೦೭೯-೮೦) 


ಹಾಸನ ಜಿಲ್ಲೆಯ, ಅರಕಲಗೂಡು ತಾಲೂಕಿನ, ಸುಳಗೋಡು”” ಶಾಸನವನ್ನು 
'ಚತುರ್ಬ್ಸಾಷಾಲಿಖಿತ್ಥಕವಿದ್ಯಾಧರಂ ಸನ್ನಿವಿಗ್ರಹಿ ಶ್ರೀಮನ್ನಕುಳಾರ್ಯಂ ಬರೆದಂ” ಎಂದು ಶಾಸನ 
ಕವಿ ನಕುಳಾಚಾರ್ಯ್ಯನು ಈ ಶಾಸನ ಕಾವ್ಯವನ್ನು ರಚಿಸಿದ್ದಾನೆಂದು ತಿಳಿದುಬರುವುದು. ಈ 
ಶಾಸನವು ಜೈನ ಬಸದಿಯ ನಿರ್ಮಾಣ ಗನ್ನವಿಮುಕ್ತ ಸಿದ್ದ್ಧಾಂತದೇವ, ಮೂಲಸಂಫ, 
ಕಾನೂರಗಣ, ತಗರಿಗಲ್ಲ ಗಚ್ಛ ಕೈ ಭೂದಾನ ನೀಡಿದ ವಿವರ ರಾಜೇಂದ್ರ ಪೃಥ್ದಿಕೊಂಗಾಳ್ಸ 
ಮುಖ್ಯಸ್ಥನ ಕಾಲಾವಧಿಯನ್ನು ಸೂಚಿಸುತ್ತದೆ. ಇದೊಂದು ಜೈನಶಾಸನವಾಗಿದ್ದು ಇದರಲ್ಲಿ 
ಶ್ಲೋಕ, ಮಹಾಸ್ಪಗ್ದರೆ. ಮತ್ತೇಭವಿಕ್ರೀಡಿತ, ಮಹಾಸಗ್ಗರೆ ಮುಂತಾದ ವೃತ್ತಗಳಲ್ಲಿ ಇಲ್ಲಿನ 
ಪದ್ಯಗಳಿವೆ. 


ಜೈನ ಶ್ಲೋಕ ಪದ್ಯವೊಂದು ಹೀಗಿದೆ: 


ಶ್ರೀಮತ್ಸರಮಗಂಭೀರಸ್ಯಾದ್ದಾದಾಮೋಘಲಾಂಛನಂ 
ಜೆಯಾತ್ಮೈಳೋಕ್ಯನಾಥಸ್ಯ ಶಾಸನ ಜಿನಶಾಸನಂ ॥ 


ಎಂದು ಜೈನಪರಂಪರೆಯಲ್ಲಿ "ಸ್ಕಾದ್ವಾದ' ಅಥವಾ "ಅನೇಕಾಂತವಾದ'ವನ್ನು ಸ್ಮರಿಸಲಾಗಿದೆ. 


ಅಶುದ್ದ ಮಹಾಸ್ಕಗ್ಗರೆಗೆ ಒಂದು ಉದಾಹರಣ ಪದ್ಯವೊಂದು ಹೀಗಿದೆ: 
ಅವನೀ ಚಕ್ರಕ್ಕೆ ಹೂಜ್ಯಂ ನಿಜಪದಮೆನಿಸತ್ತೆಯ್ದೆ 
ಸನ್ಮಾರ್ಗ್ಗಗಣ್ಣ ವಿಮುಕ್ತೋಪಾತ್ತಸೈದ್ದಾನ್ತಿಕನೆಸೆದಪನಮ್ಮಮ್ಮ 
ನ್ವ.ಚಾರಾಂಬೋದಿ ಜೈನಾಮಲಲಿತಸಿತೇಜನಿ ರಾಜಹಂಸಂ ॥ 


ಮತ್ತೇಭವಿಕ್ರೀಡಿತಕ್ಕೆ ಒಂದು ಉದಾಹರಣ ಪದ್ಯ: 


ಜಗದಾಶ್ನ್ಚರ್ಯಮಿದತ್ಯಪೂರ್ವಮಿದಜಂದಕ್ಕಬ್ಬಜಂ 
ಕೂಡಬಟ್ಟಿಗೆಯಂ ತಿಟ್ಟುಮಿಡಲ್ಪಿದೇನ್ನೆಣ್‌ದನೇ ಪೇಳೆಂಬ 
ಕೊಂಗಾಳ್ಸಚೈನಗೃಹಂ ನಾಡೆ ಬೆಡಂಗುವೆತ್ತದಟರಾದಿತ್ಯಾ 
ವನೀನಾಥಕೀರ್ತಿಗಡರ್ಪಿರ್ಪವೊಲಾರ್ಪು ತೋರ್ಪುದೆನೆ 
ಮತ್ತೇವಣ್ಣಿಪಂ ಬಣ್ಣಿಪಂ l 


೧೦೯ 


ಮಹಾಸ್ಕದ್ಧರೆಗೆ ಒಂದು ಉದಾಹರಣ ಪದ್ಯವೊಂದು ಇಂತಿದೆ: 


ಇನಿತಂ ಸಿದ್ದಾನ್ಷದೇವರ್ಗ್ಗನುನಯದಣಿದಾಚಂದ್ರತಾರಂ 
ಸಲುತ್ತೆನ್ನೆನೆ ಧಾರಾಪೂರ್ವಕಂ ಕೊಟ್ಟುದನುಧಿ 
ಜಳಸ್ನೂಳಕಲ್ಲೋಳಲೀಳಾವನಿಚಕಕ್ಕೆಯ್ದೆ ಪರ್ಬಿತ್ತದನಿ 
ದನುದನೇನೆಂದಪೈ ದಾನದೊಳ್ಳಾವನುಮಂ ಮಿಕ್ಕಿರ್ಪನಂ 
ಮಾಡಿಸಿದನೆಸೆಯೆ ಸದ್ದರ್ಮಿ ಕೊಂಗಾಳ್ಸಭೂಪರಂ ॥ 


ಮಂಗಿಮಯ (ಕ್ರಿಶ.೧೦೭೯) 


ಆಂಧ್ರಪ್ರದೇಶದ ಅನಂಪುರ ಜಿಲ್ಲೆಯ, ಗುತ್ತಿ ತಾಲೂಕಿನ, ಹಾವಲಗಿ ಗ್ರಾಮದ 

ಕ್ರಿಶ.೧೦೭೯ರ ಶಾಸನವನ್ನು" “ಮಂಗಿಮಯ ಬರೆದಂ' ಎಂದು ಶಾಸನಕವಿಯ ಹೆಸರ 
ಉಲ್ಲೇಖವಿದೆ. ಚಾಳುಕ್ಕದೊರೆ ತ್ರಿಭುವನಮಲ್ಲದೇವನ ರಾಜ್ಯಭಾರದ ಈ ಶಾಸನದಲ್ಲಿ 
ಮಹಾಮಂಡಳೇಶ್ವರ ಚೋಳವಂಶದ ಮಂಗರಸನು ರೊದ್ದ-೩೦೦ ಕಣಿಯಕಲ್ಲು-೩೦೦ ಈ 
ಎರಡು ನೂರನ್ನು ಆಳುತ್ತಿದ್ದಾಗ "ಪಂಚಲಿಂಗಸಿದ್ದೇಶ್ವರದೇವರ' ಆಚಾರ್ಯ "ಬೇವಿನಜೀಯ” 
ಎಂಬುವವನಿಗೆ ದೇವರ ಸೇವೆಗಾಗಿ ಭೂಮಿ, ತೋಟ, ಗಾಣಗಳನ್ನು ದತ್ತಿಯಾಗಿ ಕೊಟ್ಟದ್ದನ್ನು 
ಇದು ದಾಖಲಿಸುತ್ತದೆ. 

ಕಾಸ್ಕಪ ಕುಳ ಪವಿತ್ರ ಸುಜನಯ್ಯಮಿತ್ರಂ ಕಂಬಳಪಣಜ್‌ 

ಘೋಶಣಂ ಮಣ್ಣಲಿಕ ಭೂಶಣಂ ರಾಜಮಾನ್ನಾತ 

ನಿನ್ನಿಜೆವಾತ ವೀರನಾರಾಯಣ ಚತುರ್ಭಾರಾಯಣ 

ರಿಪುನ್ರಿಪಕಾಳದಣ್ಣ ಸಿಖಿ ಸಿಖಧ್ವಜ ಶಿಂಘಲಾಂಛನ 

ಬ್ರಾಜಿತ ಮಂಡಳಿಕ ..ಬಂಟರ ಭಾವ ಗಣ್ಣರ 

ಚೋಳೇಸ್ಸರದೇವ ಲಬ್ಲವರಪ್ರಸಾದಂ ಮ್ರಿಗಮದಾಮೋದ 

ಶ್ರೀಮನ್ನಹಾಮಣ್ಣಳೇಶ್ನರ ಮಂಗರಸರು ರೊದ್ದ ಮೂನೂಯು 


ಕಣಿಯಕಲ್ಲು ಮೂನೂರುಂ ಅನ್ಹು ಎರಡನೂರುಂ 
ಸುಖಸಂಕಥಾ ರಾಜ್ಯಂಗೆಯ್ಯುತ್ತಮಿರೆ l 


ಎಂದು ದಾನದ ವಿವರಗಳಿಂದ ಕೂಡಿದೆ. 
ಮಲ್ಲಿಕಾರ್ಜುನ (ಕ್ರಿ.ಶ.೧೦೮೦): 


ಧಾರವಾಡ ಜಿಲ್ಲೆಯ (ಅವಿಭಜಿತ) ಇಂದಿನ ಗದಗ ಜಿಲ್ಲೆಯ, ನರಗುಂದ ತಾಲೂಕಿನ, 
ನರಗುಂದ ಶಾಸನವನ್ನು" ಮಲ್ಲಿಕಾರ್ಜುನ ಕವಿಯು ರಚಿಸಿದ್ದಾನೆ. ಕವಿಯ ಬಗ್ಗೆ ಈ 
ರೀತಿಯಾಗಿ ಹೇಳಿಕೊಂಡಿದ್ದಾನೆ. 


೧೧0 


ಬರೆದಂ ರಾವುರಸುತ ನಾ 

ದರದಿಂದಂ ಮಲ್ಲಿಕಾರ್ಜುನಂ ಶಾಸನಮಂ 

ie ತಿರ್ದಿ ಬರೆಸಿದಂ ಸಾ 

ಕ್ಲರಿಕ ಕೊಲ್ಲರವು ನಾಗವಾರ ಕವೀಂದ್ರ 

ಈ ಮೇಲಿನ ಕಂದಪದ್ಯದಿಂದ ರಾಮನ ಮಗನಾದ ಮಲ್ಲಿಕಾರ್ಜುನ ಕವಿಯು 

ಬರೆದಿದ್ದು, ಕೊಲ್ಲೂರಿನ ಸಾಕ್ಷರಿಕನಾದ (ಅಕ್ಷರಸ್ಥ) ನಾಗವಾರ ಕವೀಂದನು. ತಿದ್ದಿ ಬರೆಸಿಹನೆಂದು 
ತಿಳಿದುಬರುತ್ತದೆ. ಈ ಶಾಸನದಲ್ಲಿ "ನಾಗವಾರ' ಎಂಬ ಶಾಸನೋಕ್ತ ಕವಿಯು ಮಲ್ಲಿಕಾರ್ಜುನ 
ಕವಿಗಿಂತ ಪ್ರಬುದ್ಧ ಕವಿಯಾಗಿರಬಹುದಾಗಿದೆ. ೬ನೇ ವಿಕ್ರಮಾದಿತ್ಯನ ಕಾಲವನ್ನು ಉಲ್ಲೇಖಿಸುವ 
ಈ ಶಾಸನದ ಕಾಲ ಕ್ರಿಶ೧೦೮೦. ಈ ಶಾಸನದಲ್ಲಿ ಸಂಕಪಯ್ಯನು ದೇವಾಲಯಕ್ಕೆ 
ಭೂಮಿಯನ್ನು ದಾನ ನೀಡಿದ್ದುದರ ಉಲ್ಲೇಖವಿದೆ. ಈ ಸಂದರ್ಭದಲ್ಲಿ ಚಾಲುಕ್ಕ ವಂಶ, 
ನರಗುಂದ, ಅಲ್ಲಿನ ದೊರೆ ಮೊದಲಾದವರ ವರ್ಣನೆ ಮಾಡಲಾಗಿದೆ. 


ಮಾಧವ ಭಟ್ಟೋಪಾಧ್ಯಾಯ (ಕ್ರಿತ. ೧೦೮೧): 


ಆಂಧ್ರಪ್ರದೇಶದ, ನಲ್ಲೊಂಡ ಜಿಲ್ಲೆಯ, ಭುವನಗಿರಿ ತಾಲೂಕಿನ, ಕೊನಲುಪಾಕ 
ಗ್ರಾಮದ" ಶಾಸನವನ್ನು "ಮಾಧವ ಭಟ್ಫೋಪಾಧ್ಯಾಯರ ಬರೆಪಂ” ಎಂದು ಶಾಸನಕವಿಯ 
ಹೆಸರು ಉಲ್ಲೇಖಗೊಂಡಿದೆ. ಇದರಲ್ಲಿ ಚಾಲುಕ್ಕದೊರೆ ತಿಭುವನಮಲ್ಲದೇವ (ವಿಕ್ರಮಾದಿತ್ಯ ೪) 
ಹಾಗೂ ಅವನ ಮಹಾಮಂಡಳೇಶ್ವರನಾದ ದೊರೆಯಿಂದ ತಾಮಶಾಸನದ ಮೂಲಕ "ಕೊಳ್ಳಿಪಾಕೆ 
೭೦೦೦” ಅನ್ನು ಪಡೆದು ರಾಜಧಾನಿ ಕೊಳ್ಳಿಪಾಕೆಯಿಂದ ಆಳುತ್ತಿದ್ದು ಕಾಮರಸನ 
ರಾಜ್ಯಭಾರವನ್ನು ಹೇಳಿದೆ. ಇದರಲ್ಲಿ ಕಾಮರಸನ ವಂಶಾವಳಿಯನ್ನು ಹೇಳಿದೆ. ದುರ್ಜಯ 
ವಂಶದ ಪಂಡ, ಪಂಡನ ಮಗ ಗಂಡ, ಗಂಡನ ಮಗ ಪುಂಡನೃಪ. ಈ ಪಂಡನೃಪನ ಮಗನೇ 
ಕಾಮರಸ. ಸಮುದತೀರದಲ್ಲಿ ಆಳುತ್ತಿದ್ದ ದುರ್ಜಯ ವಂಶದವರೆಂದೇ ತಮ್ಮನ್ನು ಕರೆದುಕೊಳ್ಳುವ 
ಪರಿಚ್ಛೇದಿ ದೊರೆಗಳ ವಂಶದಲ್ಲೂ ಇಂಥ ಹೆಸರುಗಳೇ ಕಂಡುಬರುತ್ತವೆ. ಹಾಗೂ ಅವರು 
ತಮ್ಮನ್ನು "ಕೊಲ್ಲಿಪಾಕೆ ೭೦೦೦'ದ ದೊರೆಗಳೆಂದೇ ಹೇಳಿಕೊಳ್ಳುತ್ತಾರೆ. ಪ್ರಸ್ತುತ ಶಾಸನದಲ್ಲಿ 
ಭುಜಂಗಾವಳಿ ಗುಂಪಿಗೆ ಸೇರಿದ "ಕಾಳಾಮುಖ ಶೈವಗುರು” ಗೋಕರ್ಣರಾಸಿಪಂಡಿತನ ಶಿಷ್ಠ 
ಈಶಾನಶಕ್ತಿ ಪಂಡಿತ, ಅವನ ಶಿಷ್ಯ ಶ್ರೀಕಂಠಪಂಡಿತದೇವರಿಗೆ "ಕಾಮರಸ' ನು ಮಾನುಗಲು 
ಎಂಬ ಗ್ರಾಮವನ್ನು ಸರ್ವಮಾನ್ಯವಾಗಿ, ಚಡೆಯ ಮಲ್ಲೇಶ್ವರದೇವರ ಸೇವೆಗೆಂದು ದತ್ತಿಯಾಗಿ 
ನೀಡಿದುದನು ದಾಖಲಿಸಿದೆ. ಶ್ರೀಕಂಠಪಂಡಿತದೇವನು ತರ್ಕ ಹಾಗೂ ವ್ಯಾಕರಣದಲ್ಲಿ 
ಮಹಾಪಂಡಿತನಾಗಿದ್ದನೆಂದೂ ಹೇಳಿದೆ. ಈ ಶಾಸನವನ್ನು ಹೀಗೆ ಹೇಳಿದ್ದಾನೆ. 


೧೧೧ 


ಭುಜಂಗವಳಿ ಭೂಷಣರಪ್ಪ ಶ್ರೀಕರಿಪಂಡಿತದೇವರ 
ಪಾದಪ್ಪಕ್ಷಾಳನಂ ಗೆಯ್ದು ಚಡೆಯ ಮಲ್ಲೇಶ್ವರದೇವರ್ಗೆ 
ಖಣ್ಣಸ್ಸುಟಿತ ನಮಸುಧಾಕರ್ಮ್ಯಕ್ಕಮಂಗಭೋಗಕ್ಕಂ 
ರಂಗಭೋಗಕ್ಕಂ ರಹೋಧನರ್ಗೆ ವಿದ್ಯಾರ್ಥಿಗಳ್ನಂ 
ತಿಭೋಗಾಭ್ಯನ್ಷರ ಸಿದ್ದಿಯಂ ಸರ್ವನಮಸ್ಯಂ” 


ಎಂದು ದಾನ ನೀಡಿದ ವಿವರಗಳನ್ನು ನೀಡಿದ್ದಾನೆ. 


ಅಯ್ಯಪಯ್ಯ ಮತ್ತು ಶ್ರೀಧರ (ಕ್ರಿಶ.೧೦೮೨) 

ಆಂದ್ರಪ್ರದೇಶದ ಎರಂಗಲ್‌ ಜಿಲ್ಲೆಯ, ನರಸ್ತಂಪೇಟ್‌ ತಲೂಕಿನ, ಬಾಣಾಜಪೇಟ್‌ 
ಗ್ರಾಮದ ಶಾಸನವನ್ನು" ಅಯ್ಯಪಯ್ಯ ಮತ್ತು ಶ್ರೀಧರ ಎಂಬುವವರು ಈ ಶಾಸನವನ್ನು 
ಬರೆದರು. ಈ ಶಾಸನವು ಕ್ರಿ.ಶ.೧೦೮೨ಕ್ಕೆ ಸೇರಿದೆ. ಇದರಲ್ಲಿ ಚಾಲುಕ್ಕದೊರೆ ತ್ರಿಭುವನಮಲ್ಲದೇವ 
ಅವನ ಮಹಾಮಂಡಳೇಶ್ವರರಾದ ಉಗವಾಡಿಯ ಮೇಡರಸ ಹಾಗೂ ಕಾಕತಿಯ ಬೇತರಸದ 
ಆಳ್ಲಿಕೆಯನ್ನು ಹೇಳಿದೆ. ಕಾಕತೀಯ ಬೇತರಸನು ಮೇಡರಸನು ಕಟ್ಟಿಸಿದ ವೀರಕಮಲ 
ಜಿನಾಲಯಕ್ಕೆ ನೀಡಿದ ಭೂಮಿ ದತ್ತಿಯನ್ನು ಇದರಲ್ಲಿ ದಾಖಲಿಸಿದೆ. 


“ಶ್ರೀ ಮನ್ಮಹಾಮಂಡಳೇಶ್ವರ ನುಗ್ರವಾಡಿಯ ಮೇಡರಸನ 


ವೀರಮಲ್ಲಜಿನಾಲಯಕ್ಕೆ ಸಮಧಿಗತ ಪಂಚಮಹಾಶಬ್ದ 
ಮಹಾಮಂಡಳೇಶ್ವರ ನಮ್ಮಕುಣ್ಣ ಪುರವರೇಶ್ವರ 
ಪರಮಮಹೇಶ್ನರ ಪರಹಿತ ಚರಿತ ವಿನಯವಿಭೂಷಣ 
ಶ್ರೀಮನ್ಮ್ನಹಾಮಂಡಳೇಶ್ವರ ಕಾಕತಿಯ ಬೇತರಸರ್‌” 

ಎಂದು ದಾನ ನೀಡಿದ ವಿವರಗಳು ಉಲ್ಲೇಖಗೊಂಡಿವೆ. ಶಾಸನದ ಕೊನೆಯಲ್ಲಿ 


“ಬರುದಮೇಳ ಮಹೀಸನೇವೀರವಿಸಿದ 
ಜೆನಾಲಯಕ್ಕೊಸಾಸನಮಸೆಯಲು ಧರ 
ಶಶಿ ರವಿ ನಿಲ್ಲಿವರಂಬರದರ್‌ ಶ್ರೀ 
ಅಯ್ಯಪಯ್ಯನುಂ .. ಶ್ರೀಧರನು” 


ಅಯ್ಯಪಯ್ಯನು ಹಾಗೂ ಶ್ರೀಧರ ಎಂಬ ಇಬ್ಬರು ಕವಿಗಳು ತಮ್ಮ ಕೌಶಲವನ್ನು 
ಮೆರೆದಿದ್ದಾರೆ. 


ನಾಗದೇವ (ಕ್ರಿಶ.೧೦೮೨) 
ಅವಿಭಜಿತ ಧಾರವಾಡ ಜಿಲ್ಲೆಯ, (ಇಂದಿನ ಗದಗ ಜಿಲ್ಲೆ ಗದಗ ತಾಲೂಕಿನ, 
ಕುರ್ತುಕೋಟಿಯ"* ಮೂರು ಶಾಸನಗಳನ್ನು ಶಾಸನಕವಿ ನಾಗದೇವ ರಚನೆ ಮಾಡಿದ್ದಾನೆ. ಈ 


೧೧೨ 


ಶಾಸನಗಳು ತ್ರಿಭುವನಮಲ್ಲ ೬ನೇ ವಿಕಮಾದಿತ್ಯ್ಕನ ಕಾಲದಲ್ಲಿ ರಚಿತವಾಗಿವೆ. ಶಾಸನದ ಕೊನೆಯ 
ಭಾಗದಲ್ಲಿ ಅನುಕ್ರಮವಾಗಿ "ವಿಪುಗ್ರಾಮಂ ಪೊಂಬೊಳಲ ನಾಗದೇವಬುಧಂ ಬುಧತತಿ ಮೆಚ್ಚ 
ಕಾವ್ಯಮಂ ವಿರಚಿಸಿದಂ ಎಂದೂ "ಇನ್ನಿ ಶಾಸನಗಬ್ಬಮನೆನ್ನು ವಿಚಾರಿಪಷೊಡೆ ವುಚಿತಮೆಂಬಂತಿರೆ 
ವಕ್ರಾನಧನಂ ಜಯಲಕ್ಷ್ಮೀಕಾನ್ನಂ ಪೊಂಬೊಳಲ ನಾಗದೇವಂ ಪೇಳ್ಗಂ” ಎಂದು ಕಾಣಬರುವ 
ಮಾತುಗಳಿಂದ ಈಗಿನ ಹೊಂಬಳ ಗ್ರಾಮದ "ನಾಗದೇವನೇ' ಕರ್ತ್ವ ಎಂದು ತಿಳಿದುಬರುತ್ತದೆ. 
ಅನುಕ್ರಮವಾಗಿ ಕ್ರಿ.ಶ.೧೦೮೨ ಮತ್ತು ೧೦೮೭ರಲ್ಲಿ ರಚಿತವಾದ ಈ ಎರಡು ಶಾಸನಗಳನ್ನು 
ವಿಸ್ತರಿಸಿ ಬರೆದವನು ಶಿವಭಕ್ತನಾದ ಕುಳಕರಣಿ ಮಾಬಳಾರ್ಯ. 


“ಠೂ ಎರಡು ಶಾಸನಗಳಲ್ಲದೆ, ಅದೇ ಊರಿನಲ್ಲಿ ದೊರೆತ ಶಾಸನ (೧೦೮೨) ಕುಳಕರಣಿ 
ಮಾಬಳಾರ್ಯನೇ ಬರೆದಿದ್ದಾನೆ. ಅಲ್ಲಿನ ಈ ಉಲ್ಲೇಖ ಮತ್ತು ಶೈಲಿಗಳನ್ನು ಗಮನಿಸಿ ಆ 


ಶಾಸನದ ಕರ್ತೃವೂ ನಾಗದೇವನೇ ಇರಬೇಕೆಂದು ಶ್ರೀನಿವಾಸ ರಿತ್ತಿ ಊಹಿಸುತ್ತಾರೆ." 


ಮೊದಲನೇ ಶಾಸನದಲ್ಲಿ ಯುವರಾಜ ಜಯಸಿಂಗದೇವನ ಮಂಡಲಾಧಿಪತಿಯಾಗಿದ್ದ 
ದಂಡನಾಯಕ ವಾಮದೇವಯ್ಯನು ಅಗಹಾರವಾದ "ಕುಜಿತಕೊಂಟೆಯ ಊರೊಡೆಯನಿಗೂ 
ಇನ್ನೂರು ಮಹಾಜನರಿಗೂ ಕಡಲಗೆಜಳೌ್‌ಯ ಕೆರೆಯ  ಪ್ರಯೋಜನಾರ್ಥ ಕೆಲವು 
ಸುಂಕದಾಯವನ್ನು ದಾನವಾಗಿ ಬಿಟ್ಟ ಸಂಗತಿ ಇದೆ. ೫೬ ಸಾಲುಗಳ ಈ ಶಾಸನದಲ್ಲಿ 
ಗದ್ಯಪದ್ಯಾತ್ಗಕವಾದ ೧೬ ಪದ್ಯಗಳಿವೆ. ಇವುಗಳ ರಚನೆಯನ್ನು ಗಮನಿಸಿದರೆ, ಕವಿಯು ಒಳ್ಳೆಯ 
ಕವಿತಾಶಕ್ಷಿಯಿದ್ದವನೆಂದು ತೋರುತ್ತದೆ. 


ಕಡಲಗೆಐಳಕಿಯ ತಟಾಕದ ವರ್ಣನೆ: 


ಅತಿಮಧುರಂ ಪ್ರಸನ್ನಕವಿ ನಿರ್ಮಿಸಿದುನ್ನತ ಕಾವ್ಯದಂತೆ ನಿ 

ರ್ವೃತಿಯುತಮೆಯ್ದೆ ಮೋಕ್ಷದವೊಲ್ಲತ್ತಜನಪ್ಪನ ಚಿತ್ರದಂತೆ ಸಂ 

ತತಮತಿ ನಿರ್ಮಳಂ ಪೆಜರನೆಂದುಮಪೇಕ್ಷಿಸುತಿರ್ಪನಂತೆ ತಾ 

ನತಿಲಘುವೆನ್ನದೀ ಚಣಕದುದ್ದತಚಾಕಮನಾರೊ ಬಣ್ಣಿಪರ್‌ l 

ಎರಡನೆಯ ಶಾಸನದಲ್ಲಿ ಕುಜಿತಕೊಂಟಿ ಇನ್ನೂರು ಮಹಾಜನರಲ್ಲಿ ಒಬ್ಬನಾದ 
ಬೆಳ್ಳೆಯರೆಗನ ಎಮ್ಮೆಗನೂರು ಕುರಷುಪಟ್ಟಿಯಲ್ಲಿ ವಿಷ್ಣು ಸರಸ್ಪತಿ, ದೇವಾಲಯಗಳನ್ನು ಕಟ್ಟಿಸಿದ 
ಸಿರಗುಪೆಯಲ್ಲಿ ಮರಕಟ್ಟಿನ ಹಿರಿಯ ಬಾವಿ ಹಾಗೂ ಕೆರೆ ಮಾಡಿಸಿದ, ಎಜ್‌ ವಿಷ್ಣುಕೇಶವ 
ದೇವಾಲಯಕ್ಕೆ ಕ್ಷೇತ್ರ ದತ್ತಿಬಿಟ್ಟ ಸಂಗತಿ ಬಂದಿದೆ. ಈ ಶಾಸನದಲ್ಲಿ ಹೋಮ ಮಾಡುವವರು, 


ಅಗ್ನಿಹೋತಿಗಳು ಎಂಬರ್ಥದಲ್ಲಿ "ಬೆಳ್ಳೆಯರ್‌' ಎಂಬ ಅಪೂರ್ವ ಪದ ಬಳಕೆಯಾಗಿದೆ. 


೧೧೩ 


ಕುಲುತಕೊಂಟೆ ಊರಿನ ವರ್ಣನೆ: 


ವಾರಿಧಿವೇಷ್ಠಿತಾವನಿಲತಾಂಗಿಗೆ ಕುಂತಲದೇಶಮಾಸ್ಯಮಂ 

ತಾ ರಮಣೀಯಮಪ್ಪ ಮುಖಪಂಕರುಹಕ್ಕೆ ಲಲಾಟದಂತೆ ವಿ 
ಸ್ತಾರದಿನೊಪ್ತಿ ತೋಉುವುದು ಬೆಳ್ಳಲಮಲ್ಲಿ ಲಲಾಮದೊಂದಳಂ 
ಕಾರ ಸಮನ್ವಿತಂ ಕುಖುತಕೊಂಟೆ ವಿರಾಜಪುದೀ ಧರಿತ್ರಿಯೊಳ್‌ ॥ 


ನಗಿಬಂಟ್ಟ (ಕ್ರಿಶ.೧೦೮೨) 
ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಜಮಖಂಡಿ ಗ್ರಾಮದ ಶಾಸನವು" 
ಕ್ರಿಶ. ೧೦೮೨ರಲ್ಲಿ ರಚನೆಗೊಂಡಿದೆ. ಶಾಸನದ ಆರಂಭದ ಭಾಗ ನಷ್ಟವಾಗಿದೆ. ಶಾಸನದಲ್ಲಿ ಒಟ್ಟು 


w 


೧೮ ಸಾಲುಗಳಿದ್ದು ಶಾಸನದಲ್ಲಿ ೧೭ನೇ ಸಾಲಿನಲ್ಲಿ ಶಾಸನಕವಿ "ನಗಿಬಂಟ್ಟ' ಶಾಸನದಲ್ಲಿ 


[op] 


ಜಂಬುಖಂಡಿಯ ಉತ್ತರೇಶ್ವರದೇವರಿಗೆ ಪೊರವೆಟ್ರದಲ್ಲಿ ೫೦೦ ಮತ್ತರು ಭೂದಾನ ನೀಡಿದಂತೆ 
ಹೇಳಿದೆ. 


“ಸೂರ್ಯಗ್ರಹಣದಂದು ಜಂಬುಖಣ್ಣಿಯ 
ಉತ್ತರೇಸ್ಪರದೇವರ್ಗೆ ಪೊಜವೆಟ್ಟದೊಳಯ್ಲೂಯು 
ಮತ್ತರಂ ಬಿಟ್ನರಿದು ಕಿಸುವೊಟಲ ಮಳಿಗೆ 
ಬಳೆಯ. ಅಮ ...ರಬರ... ಪಾಣಿ 

ಗ್ರಹಣಂ ಗೆಯ್ದು ಕೊಟ್ಡರಿದನಣೆವ 
ಬಾಣರಾಸಿಯೊಳು ಕವಿಲೆಯುಂ ಬ್ರಹ್ಮ 
ಣನುವನಟಿದ ಪಾತಕಂ ನಗಿಂಬಟ್ಟ 

ಬರದ ಮಂಗಳ ಮಹಾ ಶ್ರೀ” 


ಎಂದು ದಾನದ ವಿವರಗಳನ್ನು ನೀಡಿದೆ. 
ನ್ನಪೈ (ಕ್ರಿಶ.೧೦೮೩) 
ಬಿಜಾಪೂರ ಜಿಲ್ಲೆಯ, ಬಿಜಾಪುರ ತಾಲೂಕಿನ, ತಿಡಗುಂದಿ" ಶಾಸನದ ಕರ್ತ "ನನ್ನಪ್ಯೈ'. 
ಶಾಸನದ ಲಿಪಿ ನಾಗರಿಯಾಗಿದ್ದು ಸಂಸ್ಕೃಶ ಭಾಷೆಯಲ್ಲಿದೆ. ೫೦ ಸಾಲುಗಳಿಂದ ಕೂಡಿದೆ. 
ಆರಂಭದಲ್ಲಿ ವಿಷ್ಣು ಮತ್ತು ಶಿವನ್‌ ಸ್ತುತಿ ಬಂದಿದೆ. 
ಜಯತ್ಯಾವಿಷ್ಠ ತಂ ವಿಷ್ಟೋರ್ವಾರಾಹಂ ಕ್ಸೋಭಿತಾರ್ಣ್ಣವಂ 
ದಕ್ಷಿಣೊನ್ನತ ದಂಪ್ಟಾಗ್ರ ವಿಶ್ರಾಂತ ಭುವನಂ ವಹು: ॥ 
ಮ ಸಂಭ್ರಮಾತ್ತನ ಖರಂದ್ರನಷ್ಟೇ ರಿಪೌ ಕೃ ಯಾತ ಇತು 
ಸ್ಮಯಾತ್ರ ಹಿತ ಲೋಚನಸ್ಪರ್ವೃತಃ ವ್ರಿಧೇತಿ ಕರದೂನನೆ 
ಪತಿತಂ ಕೋ ರೇಣುವನ್ನಿ ರೀಕ್ಲಾ ಭುವಿದಾನವಂ ಜಯತಿ ಜಾತ ಹಾಸೆ ಹರಿ: ॥ 


ನ ಪಂಕಜ ಸಂತೀನ SE ಮಂಗಲಂ 
ಯೋ ವಿಭರ್ತಿ ವಿಧೇಯಾತ್ರೆ ನಾ ಕಪಾಲೀ ಸ ಮಂಗಲಂ ॥ 


೧೧೪ 


ಕಲ್ಯಾಣ ಚಾಲುಕ್ಕ ತ್ರಿಭುವನಮಲ್ಲನು ಕಲ್ಯಾಣ ಪಟ್ಟಣದಲ್ಲಿ ನೆಲಸಿ ರಾಜ್ಯವನ್ನು 
ಆಳುತ್ತಿದ್ದಂತೆ ಹೇಳಿದೆ. ಇವನ ಸಾಮಂತ ಮುಂಜ. ಇವನು ಪ್ರತ್ಯಂಡಕ-೪೦೦೦'ವನ್ನು 
ಆಳುತ್ತಿದ್ದ. ಸಿಂಧವಂಶಕ್ಕೆ ಸೇರಿದ ಈತನು ಭೀಮ ಎಂಬುವವನ ಮೊಮ್ಮಗನೂ ಸಿಂಧರಾಜನ 
ಮಗನೆಂದೂ ಹೇಳಿಕೊಂಡಿದ್ದಾನೆ. "ಕನ್ನಸಾಮಂತ' ಎಂಬುವವನು ತ್ರಿಭುವನಮಲ್ಲನ ಅನೇಕ 


ಅಧಿಕಾರಿಗಳಲ್ಲಿ ಒಬ್ಬ ಇವನನ್ನು ಶಾಸನವು ವಿಶೇಷವಾಗಿ ಪ್ರಶಂಸಿಸಿದೆ. 


“ಸ್ಪ ಶ್ರೀ ಸಮಧಿಗತ ಪಂಚಮಹಾಶವ್ಪ ಮಹಾಸಾಮಂತಂ 


ಖಂ ವಂ 


ವೀರಲಕ್ಷ್ಮೀಕಾಂತಂ ಪರವಬಲ ಕ್ರಿತಾಂತ ಅದಟ ಸಾಮಂತಘನ 
ಪಟಲ ವಿಘಟನ ಪ್ರಭಂಜನಂ ವೈರಿಸಾಮಂತ ಗಜಕೇಸರಿ ಸಾಮಂತ 
ವೇಚೆಂಟೆಕಾರಂಮಗರ ಕೀರ್ತಿನವಸಾರಂ ವಬಂಟರಭಾವಂ 
ರೇವಣದೇವನಾಂಕಕಾರ ಪತಿಹಿತಾಚಾರ್ಯನಚಲಲಿತಧ್ಯೈರ್ಯ ಗೋತ್ರಪವಿತ್ರಂ 
ಸುಜನೈಕಮಿತ್ರಂ ಧರ್ಮಧರ್ಮಾತ್ಮಜಂ ಸತ್ಯರಾಧೇಯ 
ತುರಗರೇವನ್ನಂ ವಿಕ್ರಾಂತ ಕಂಠೀರವಂ ಶ್ರೀಮತ್ತಿಭುವನಮಲ್ಲದೇ 
ಪಾದಾರಾಧಕ ಶ್ರೀಮತ್ಯನ್ನಸಾಮಂತಃ ತಸ್ಯಾಶೀರ್ವಚನಮಿದಂ ॥ 
ಇವನಿಗೆ (ಕನ್ನಸಾಮಂತ) ಮುಂಜನು ವ್ಯಾವಡ ೧೨ ಹಳ್ಳಿಗಳನ್ನು (ಟಕ್ಕಳಿಕ ಗ್ರಾಮವನ್ನು 
ಬಿಟ್ಟು ಮಾರಾಟ ಮಾಡಿದ. ಈ ಮಾರಾಟಕ್ಕೆ ಖಂಬಯ್ಯನಾರ್ಯ ಮಧುಕರಿನಾಯಕ, 
ಸಂಧಿವಿಗಹಿ, ಭಮ್ಮೈಯನಾಯಕ ಮತ್ತು ನಿಂಬನಾಯಕರು ಸಾಕ್ಷಿಗಳಾಗಿದ್ದಾರೆ. ಇದನ್ನು ನನ್ನಪೈ' 
ಎಂಬುವವನು ಬರೆದಂತೆ ಹೇಳಿದೆ. 
“ಬಮೆ ್ಸ್‌ಯ್ಯನಾಯಕಃ ನಿಂವಬಯನಾಯಕ ಏತೇಷಾಂ ಪುರತಃ 
ಸಂಧಿವಿಗ್ರಹಿ "ನನ್ನಪೈಪ್ರತಿಹತ್ತೇನ' ಲಿಖತ್ತಾ ಶ್ರೀಮುಂಜಮಹೀಪತಿನಾ 
ಕನ್ನಸಾಮಂತಯ ॥ ಸ್ಪಹಸ್ಟೇನ ದತ್ತಮಿದಂ ತಾವ್ರಶಾಸನಂ ॥ 


ಎಂದು ದಾಖಲಿಸಿದೆ. 
ರಾಜಾದಿತ್ಯದೇವ (ಕ್ರಿ.ಶ.೧೦೮೩) 


ಆಂಧ್ರಪ್ರದೇಶದ ಕರೀಂನಗರ ಜಿಲ್ಲೆಯ, ಸಿರಿಸಿಲ್ಲ ತಾಲೂಕಿನ, ವೇಮುಲವಾಡ ಗ್ರಾಮದ 
ಶಾಸನವನ್ನು" “ರಾಜಾದಿತ್ಯದೇವ', ಎಂಬ ಶಾಸನಕವಿ ರಚಿಸಿದ್ದಾನೆ. ಇದರಲ್ಲಿ ಕಲ್ಮಾಣದಿಂದ 
ಆಳುತ್ತಿದ್ದ ಚಾಳುಕ್ಕದೊರೆ ತಿಭುವನಮಲ್ಲನ ರಾಜ್ಯಭಾರವನ್ನು ಹೇಳಿದೆ. ಕೊಸವಳ 
ಸವಲಬ್ದೆಯಲ್ಲಿದ್ದ “ಚಬ್ಬಿ ೨೧೦೦೦'ದ ದೊರೆ ಮಹಾಮಂಡಳೇಶ್ವರ ರಾಜಾಧಿತ್ಯನು ತನ್ನ 
ರಾಜ್ಯಧಾನಿ ಲೆಂಬುಳವಾಡಿಯಲ್ಲಿ ರಾಜಾದಿತ್ಯೇಶ್ವರ ದೇವಾಲಯವನ್ನು ಮಾಡಿಸಿ ದೇವರಸೇವೆಗೆ 
ತಪೋಧನರ ಆಹಾರಕ್ಕೆ ಉಪಾಧ್ಯಾಯರ ಜೀವಿತಕ್ಕೆ ಕುರುಮ ಮತ್ತು ಸಂಕಯಪಳ್ಳಿ ಎಂಬ 


೧೧೫ 


ಗಾಮಗಳನ್ನೂ ಲೆಂಬುಳವಾಡದ ತಳವೃತ್ತಿಯನ್ನು ದತ್ತಿಯಾಗಿ ನೀಡಿದುದನ್ನು ಇದರಲ್ಲಿ 
ದಾಖಲಿಸಿದೆ. 


ಇದರಲ್ಲಿ ರಾಜಾದಿತ್ಯನ ವರ್ಣನೆಯನ್ನು ಹೀಗೆ ನೋಡಬಹುದು: 


“ಸ್ಪ ಸಮಧಿಗತ ಪಂಚಮಹಾಶಬ್ಬ ಮಹಾಮಂಡಳೇಶ್ವರಂ 
ವಿರಧಮಣ್ಣಳಿಕ ಮದನಮಹೇಶ್ವರಂ ತೊಣ್ಣಮಣ್ಣಳಿಕ 

ಮಣ್ಣವಿ ಖಾಣ್ಣವ ಪಾಣ್ಣುನನ್ನನಂ ಸುಕವಿ ಪಿಕನಿಕರ ಕೋರಕಿತ 
ಸಹಕಾರ ನನ್ನನಂ ನಿಜವಿಜಯ ಭುಜಾಸಿಲತಾ ನರ್ತ್ರಕೀ ನರ್ತನ 
ವಿನೋದ ಲಾವಕಂ ಕುನಿಂಗಿಲ ಕೋಟಾಟವೀ ದಾವಪಾವಕಂ 
ರಾಜೇನ್ನಚೋಳ ಕೀರ್ತಿವಲ್ಲೀಪಲ್ಲವ ನಿದಾಹಸಮಯ ದಿವಸಕರಂ 
ಏವೆಕರತ್ನ ರತ್ನಾಕರಂ ಕುಖಂಬಕದಂಬ ನಿರ್ಮೂಟನನಪ್ಪಾಗ 
ದರ್ಪದಲನಂ ವಿಜಯರಾಯಸಂಹರಣಂ ಗಣ್ಣರಾಭರಣಂ 
ಚೋಲಕಟಕ ಸೂಲಹಾಅಂ ಪೆರ್ಮಾಡಿಯಂಕಕಾಅಂ 
ಕಾಂಚೀಪುರ ಪ್ರಬಲಬಲ ಪನ್ನಗ ವೈನತೇಯಂ ವಿವತರಣವಿನೋದ 
ರಾಧೇಯ ನರಸಕ್ಕೆ ಕೇಸರಿ ಮಣ್ಣಳಕ ದಿಕ್ಕರಿ ಪ್ರಚಣ್ಣಾರಿಮಣ್ಣಳಿಕ 
ಮಣ್ಣಳೀಕೃತಾನ್ತಂ ಚೋಯಿಯನ ಹನ್ನನ್ತ ಸಾಮಾದಿ ಸಮಸ್ತ 
ಪ್ರಶಸ್ತಿ ಸಹಿತಂ ಶ್ರೀಮನ್ಮಹಾಮಣ್ಣಳೇಶ್ವರಂ ರಾಜಾದಿತ್ಯರಸರ್‌ 
ಕೊಸವಳ ಸವಲಬ್ಬೆಯ ಭಾಗಮುಮಂ ಚಬ್ಬಿಯಿಪ್ಪತ್ತೊಂದು 
ಸಾಸಿರಮುಮಂ ದುಷ್ನನಿಗ್ರಹ ವಿಶಿಷ್ಠಪ್ರತಿಪಾಅನದಿಂ 
ಪರಿಪಾಳಿಸುತ್ತಮಿರೆ ॥ 


ಕರ್ಪರಸ (ಕ್ರಿಶ.೧೦೮೪) 


ಅವಿಭಜತ ಧಾರವಾಡ ಜಿಲ್ಲೆಯ, (ಇಂದಿನ ಗದಗ ಜಿಲ್ಲೆ ನರಗುಂದ ತಾಲೂಕಿನ, 

ಹದಲಿ ಗ್ರಾಮದ" ಶಾಸನಕವಿ. ಕರ್ಪರಸ ಈತನ ಬಗ್ಗೆ ಶಾಸನದ ಕೊನೆಗೆ ಉಕ್ತವಾದ 
"ಶೀಮನ್ನಹಾಸಂಧಿವಿಗಿ ದಂಡನಾಯಕಂ  ಕಾಳಿದಾಸಭಟ್ಟರಳಿಯಂ ಕವಿತಾಮನೋಹರಂ 
ಕವಿದಿಳರ "ಕರ್ಪರಸಂ' ಎಂಬ ವಾಕ್ಯದಿಂದ ತಿಳಿದುಬರುತ್ತದೆ. ಶಾಸನದ ಕಾಲ ಕ್ರಿಶ. ೧೦೮೪. 
ಈತ ಬ್ರಾಹ್ನಣ ಕವಿಯಾಗಿದ್ದು ತಂದೆ ಚಂದ್ರ ತಾಯಿ ಚಾಮಾಂಬಿಕೆ, ಮಾವ ಕಾಳಿದಾಸಭಟ್ಟ 
ಎಂಬ ವಿಷಯಗಳು ಈ ಕೆಳಗಿನ ವೃತ್ತದಿಂದ ತಿಳಿದುಬರುವುದು. 

ಜನಕಂ ವಿಪ್ರಕುಲಾಂಬರದ್ಯುಮಣಿ ಚಂದ್ರಂ ತಾಯ್ದದಾಚಾರವ 

ರ್ತಿನಿ ಚಾಮಾಂಬಿಕೆ ನಿರ್ಮಲೋರ್ಜಿತಯಶರಂ ಶ್ರೀಕಾಳಿದಾಸಂ ಧರಾ 


ವಿನುತಂ ಮಾಮನುಮಾವರಂ ಸಕಲಲೋಕಾರಾದ್ಯನಾರಾದ್ಯನೆಂ 
ದು ನಿತಾಂತಂ ಧರೆ ಬಣ್ಣಿಕುಂ ಬುಧಸಮೂಹಕ್ಕರ್ಪಣಂ ಕರ್ಪನಂ ॥ 


೧೧೬ 


"ಕವಿತಾಮನೋಹರ' ಎಂಬ ಬಿರುದಾಂಕಿತನಾದ ಕರ್ಪರಸನು "ಮದನತಿಲಕ' ಕಾವ್ಯದ 
ಕರ್ತೃವಾದ ಚಂದರಾಜನ ಪುತ್ರನೆಂದು ಆರ್‌. ನರಸಿಂಹಾಚಾರ್‌ ಅವರು ಗುರುತಿಸಿದ್ದಾರೆ. ಈ 
ಶಾಸನದಲ್ಲಿ ಜ್ಞಾನಶಕ್ಷಿಪಂಡಿತರು ಹದ್ದಿ ಎಂಬ ಅಗ್ರಹಾರವನ್ನು ೪೨೦ ಬ್ರಾಹ್ಮಣರಿಂದ ಕೊಂಡು 


ಗವಜ್‌್‌ಶ್ವರದೇವರಿಗೆ ದತ್ತಿ ಬಿಟ್ಟ ವಿಷಯ ಉಲ್ಲೇಖವಾಗಿದೆ. 
ಹದಳಿಯ ಬ್ರಾಹ್ಮಣರನ್ನು ವರ್ಣಿಸುವ ಪದ್ಧ: 


ಶರಣೆನೆ ಕಾವರೀವರೆರೆದರ್ಥಿಗೆ ವಿಪಕುಲಪ್ರದೀಪರೀ 
ಶೃರಚರಣಾಬ್ದಭ್ಯೃಂಗರಧಿಕರ್‌ ಸಲೆ ಧರ್ಮದ ಮೇರುಗಳ್‌ ದಿಶಾಂ 
ತರಯಶರುತ್ತಮರ್‌ ಗುಣಿಗಣಾಗೃಣಿಗಳ್‌ ಸರಸೀಜಜಾತನೊಳ್‌ 
ದೊರೆಯೆನೆ ಲೋಕದೊಳ್‌ ನೆಗಲ್ದ ಪಟ್ನಲ ಸದ್ದಿಜರೇಂ ಕೃತಾರ್ಥರೋ l 


ಜ್ಞಾನಶಕ್ತಿ ಪಂಡಿತನ ಹಿರಿಮೆಯನ್ನು ವರ್ಣಿಸುವ ಪದ್ಯ ಹೀಗಿದೆ: 
ವರವೇದಾಗಮಶಾಸ್ತ್ರದ 
ಪರಿಣತಿಯೊಳಜಂಗೆ ತಾಮೆ ದೊರೆ ಪದ್ಧಭವಂ 


ದೊರೆ ತಮಗೆ ಪಲರೊಳಾವನೊ 
ದೊರೆ ವಿಪ್ರಕುಲಪ್ರದೀಪರೊಳ್‌ ವಸುಮತಿಯೊಳ್‌ ॥ 


ದಾಮರಾಜ (ಕ್ರಿಶ.೧೦೮೫) 


ಈತನು ಶಿವಮೊಗ್ಗ ಜಿಲ್ಲೆಯ, ಶಿವಮೊಗ್ಗ ತಾಲೂಕಿನ; ತಟ್ಟೆಕೆರೆ” ಶಾಸನವನ್ನು 
ಬರೆದಿರುವನೆಂದು ಆ ಶಾಸನದ ಕೊನೆಯ ಭಾಗದಲ್ಲಿ “ಸಂಧಿವಿಗಿ ದಾಮರಾಜಂ 
ಸಾಸನಗಬ್ಬ್ದಮಂ ಪೇಟ್ಣು ಬರೆದಂ” ಎಂಬ ವಾಕ್ಯದಿಂದ ತಿಳಿದುಬರುತ್ತದೆ. ಈತ ಜೈನಕವಿ. 
ಯಾರಲ್ಲಿ ಸಂಧಿವಿಗಹಿಯಾಗಿದ್ದನೆಂಬುದು ತಿಳಿಯುವುದಿಲ್ಲ. 


ಚಾಲುಕ್ಕರಾಜ ವಿಕ್ರಮಾದಿತ್ಯನ ಸಾಮಂತ ಗಂಗಪೆರ್ಮಾನಡಿಯ ಮಹಾಪ್ರಧಾನ ಹೆಗ್ಗಡೆ 
ನೊಕ್ಕಯ್ಯನು ಬಸದಿಗಳನ್ನು ಕಟ್ಟಿಸಿದಂತೆಯೂ ಈ ಬಸದಿಗಳಿಗಾಗಿ ಗಂಗಪೆರ್ಮಾನಡಿ ದತ್ತಿ 
ಬಿಟ್ಟಂತೆಯೂ ಈ ಶಾಸನದಲ್ಲಿ ಕಂಡುಬಂದಿದೆ. ಈ ಶಾಸನದ ಕಾಲ ಕ್ರಿಶ. ೧೦೮೫. 


ಗಂಗಪೆರ್ಮಾನಡಿಯ ಪ್ರಶಂಸೆ ಈ ಕೆಳಗಿನ ವೃತ್ತದಲ್ಲಿ ವ್ಯಕ್ತವಾಗಿದೆ 


ನುಡಿದುದೆ ನನ್ನಿ ಮಾಡಿದುದೆ ಶಾಸನಮಿತ್ತುದೆ ರಾಮರೇಸು ಮಾ 
ರ್ಪಿಡಿದುದೆ ವಜಲೇಪಸಮುಣದೀಲ್ದುದೆ ಮೃತ್ಯು ಪರೋಪಕಾರದೊಳ್‌ 
ನಡೆದುದೆ ಬಟ್ಟೆ ಷಡ್ಲ್ದುಣಮೇ ಮೆಯ್ಯನೆ ಧರ್ಮದೊಳೊಂದಿ ನಿನ್ನವೋಲ್‌ 
ನಡೆವ ನೃಪೇಂದ್ರನಾವನಖಿಳಾವನಿಯೊಳ್‌ ಕಲಿಗಂಗ ಭೂಪತೀ ॥ 


೧೧೭ 


ಹೆರ್ಗ್ಗಡೆ ನೊಕ್ಕಯ್ಯನ ಗುಣದ ಹಿರಿಮೆಗಳನ್ನು ಹೀಗೆ ಕಾಣಬಹುದು : 


ಪೆರ್ಗಡೆತನಮಂ ಬಲ್ಲರ್‌ 
ಖಟ್ಗ್ಲಮನಣಮಣುಯರುಟಿದಮಾತ್ಯರ್‌ ನೊಕ್ಕಂ 
ಪೆರ್ಗಡೆ ಗಂಗರ ಮನೆಯೊಳ್‌ 

ಮಾರ್ಗೆಡೆ ಸಂಗರದ ಮೊನೆಯೊಳೆನೆ ಮೆಚ್ಚದರಾರ್‌ I 


ಈ ಮೇಲಿನ ಪದ್ಯಗಳನ್ನು ಗಮನಿಸಿದರೆ ಈತ ಒಳ್ಳೆಯ ಕವಿಯಾಗಿದ್ದನೆಂದು 
ಹೇಳಬಹುದು. ಕೊನೆಯ "ಕಂದದ"' ಪ್ರಾಸಸ್ಥಾನ ಛಂದಸಿನ ದೃಷಿಯಿಂದ 


[a 


ಕುತೂಹಲಕಾರಿಯಾಗಿದೆ. 


ಮಾಳಪಯ್ಯ (ಕ್ರಿತ. ೧೦೮೫) 


ಧಾರವಾಡ ಜಿಲ್ಲೆಯ, ಕರ್ಜಗಿಯ ಕೊಳೂರು ಶಾಸನವನ್ನು" “ಮಾಳಪಯ್ಯ' ಎಂಬ 
ಶಾಸನಕವಿ ರಚಿಸಿದ್ದಾನೆ. ೬ನೇ ವಿಕ್ರಮಾದಿತ್ಯ (ತಿಭುವನಮಲ್ಲ)ನ ಕಾಲದ ಈ ಒಂದು ವೀರಗಲ್ಲು 
ಬಹುಭಾಗ ನಶಿಸಿಹೋಗಿದೆ. ಈ ಶಾಸನದಲ್ಲಿ ಒಟ್ಟು ೩೨ ಸಾಲುಗಳಿದ್ದು ೧ ರಿಂದ ೩ ರವರೆಗೆ 
೨೮ ರಿಂದ ೩೧ ರವರೆಗೆ ಸಾಲುಗಳು ಪೂರ್ಣ ನಷ್ಟವಾಗಿವೆ. ಶ್ರೀಮತ್‌ ತ್ರಿಭುವನಮಲ್ಲದೇವರು 
ಸುಖಸಂಕಥಾ ವಿನೋದದಿಂದ ರಾಜ್ಯವನ್ನು ಆಳುತ್ತಿದ್ದಾಗ ಹನ್ನೆರಡು ಬಾಡವನ್ನು ರಾಜಗುರು 
ದೇವರೂ "'ಬಾಸವುರನೂರನಾಲ್ಲತ್ತನ್ನು' ಕಲಿಯಮ್ಮರಸರು ಪಾಲಿಸುತ್ತಿದ್ದರು. ಆಗ ಗಾವುಂಡರೂ 
ನೀತಿವಿದರೂ ವೀರರೂ ಎನಿಸಿದ್ದ ಕೊಳೂರಿನ ಬಸವ ಕೇತಮಲ್ಲರು ಎಂಬುವವರಿದ್ದು 
ಸ್ಪಾಮಿಕಾರ್ಯದಲ್ಲಿ ಸ್ವಾಮಿನಿಷ್ಠೆಯನ್ನು ಪರಿಪಾಲಿಸಲು ತಮ್ಮ ತಲೆಕೊಟ್ಟರು; ಅದಕ್ಕಾಗಿ ಈ 


ವೀರಗಲ್ಲನ್ನು ನಿಲ್ಲಿಸಲಾಗಿದೆ. 
ಅಳಿದುಳಿದ ಭಾಗಗಳಿಂದ ಕೆಲಸಾಲುಗಳನ್ನು ಹೀಗೆ ನೋಡಬಹುದು. 


ಸ ಬಸವ ಕೇತಮಲ್ಲ..... ಕೊಳ್ಳರೊಳ್‌ ಗಾವುಂಡಗೆಯ್ದುಡು ಸುಖದಿನಿರಲ್‌ 
ಪತಿಕಾಗ...ವರ್‌ ಮೆಚ್ಚಿ ಕಲಿಯಮ್ಮರಸಮ್‌ ದಯೆಯಿಯೆನಗೆ ತಲೆಗೊಟ್ಟ.. 
ಎಂದು ಕಲಿಯಮ್ಮರಸಂ ಮನಮೊಸೆದೆರಡುಂ ಕೇರಿಯ ಮನೆ... ಇತ್ತು 
ವಿಗ್ರಹದೊಳ್‌ ತಲೆಗೊಟ್ಟನುಗ್ರಬಳಂ ಬಸವ .... ಗ್ರಹದಿಂದಂ 
ಸಮಸ್ತಪರಿಗ್ರಹಂ .... ಅದು ಪಿರಿದುಂ ಪುಣ್ಯಾರ್ಥದಾಪೇಕ್ಷತೆಯಿಂದ 

ರಿದು ನಡೆಗೆ ನಡೆವವರೆಲ್ಲ. 


೧೧೮ 


ಕಾಶ್ಮೀರಭಟ್ಟ ಮಲ್ಲಯ ಪಂಡಿತ (ಕ್ರಿಶ.೧೦೮೭) 


ಬಳ್ಳಾರಿಯ, ಹರಪ್ಪನಹಳ್ಳಿ ತಾಲೂಕಿನ, ನೀಲಗುಂದ ಗ್ರಾಮದ ಶಾಸನವನ್ನು" 
"ಕಾಶ್ಮೀರಭಟ್ಟ ಮಲ್ಲಯ ಪಂಡಿತ' ಚಾಲುಕ್ಯ ರಾಜ ತಿಭುವನಮಲ್ಲನು ಕಲ್ಯಾಣಪುರದ 
ನೆಲೆವೀಡಿನಿಂದ ಆಳುತ್ತಿದ್ದಾಗ ಇವನ ಮಹಾಮಂಡಳೇಶ್ವರ ಪಲಿತಪಾಂಡ್ಕನು ಬ್ರಾಹ್ಮಣರಿಗೆ 
ನೀರ್ಗುಂದವನ್ನು ದಾನ ನೀಡುತ್ತಾನೆ. ಈ ಊರು ಕೋಗಳಿ "ಬಿಕ್ಕಿಗ ೭೦” ರಲ್ಲಿತ್ತು ರಾಜನು 
ಬನವಾಸಿಯಲ್ಲಿ ತಂಗಿದ್ದಾಗ ಅವನ ಸರ್ವಾಧ್ಯಕ್ಷನಾದ ಪಂಡಿತ ಪಾಂಡ್ಕನ ಮಗ ರಾಯಪಾಂಡ್ಕ್ಯನ 
ಕೋರಿಕೆಯಂತೆ. ಕೃಷ್ಣಪಲ್ಲಿಕವನ್ನು ಬ್ರಾಹ್ಮಣರಿಗೆ ದಾನ ನೀಡಿದನು. ಅಲ್ಲದೆ ಆದಿತ್ಯ ಗ್ರಾಮಕ್ಕೆ 
ತೆರಿಗೆಯನ್ನು ಮಾನ್ಯ ಮಾಡುತ್ತಾನೆ. ಶಾಸನದ ಕೊನೆಯಲ್ಲಿ ಕವಿ ಆರ್ಯಸ್ಪಾಮಿಯ ಮಗನಾದ 
ಕಾಶ್ಮೀರಭಟ್ಟ ಮಲ್ಲಯಪಂಡಿತನು ಬರೆದಂತೆಯೂ, ದಂಡನಾಯಕ ಕಾಲಿದಾಸನ ಮಗನಾದ 
ವಕಮಾದಿತ್ಯನು ಇದನ್ನು ಅನುಮೋದಿಸಿದಂತೆಯೂ ಉಲ್ಲೇಖವಿದೆ. 


ಆರಂಭದಲ್ಲಿ ಶ್ಲೋಕಪದ್ಯವೊಂದು ಹೀಗಿದೆ : 


ಓಂ ಜಯತ್ಯಾವಿಷ್ಠತಂ ವಿಷ್ಲೋರ್ವಾರಾಹಂ ಕ್ಸೋಭಿತಾರ್ಣ್ಣವಂ 
ದಕ್ಷಿ ನರವು ಪಂತ ಭುವನಂ ವಪುಃ 
ಶ್ರೀಯುಮಪಹರತಾದ್ದ; ಶ್ರೀಪತಿ ಕ್ರೋಡರೂಹೋ 

ವಿಕಟ ವಿಶದಂಪ್ಟಾಪ್ರಾಂತವಿಪ್ರಾಂತಿಭಾಜಂ | 

ಅವಹದದಯ ದಂಷ್ಟಾಕೃಷ್ಣ ವಿಸ್ಪಷ್ಟಕಾಂಡ 
ಪ್ರತನುವಿಸಜಟಾಗ್ರಗಂಥಿವದ್ಕೋ ದಾರಿತಂ । 


ಕೋವರಾಜ (ಕ್ರಿಶ. ೧೦೮೮) 


ಆಂಧ್ರಪ್ರದೇಶದ ಅನಂತಪುರ ಜಿಲ್ಲೆಯ, ಗುತ್ತಿ ತಾಲೂಕಿನ, ಕೋವಕೊಂಡ್ಡ ಗ್ರಾಮದ" 
ಶಾಸನವನ್ನು ಕೋವರಾಜ ಎಂಬುವವನು ರಚಿಸಿದ್ದಾನೆ. ಚಾಲುಕ್ಕದೊರೆ ತ್ರಿಭುವನಮಲ್ಲದೇವ 
ಹಾಗೂ ಅವನ ಮಹಾಮಂಡಳೇಶ್ವIರ ಬಲ್ಲಯಚೋಳ ಮಹಾರಾಜನ (ಸಿಂದವಾಡಿ 
೧೦೦೦ವನ್ನು ಆಳುತ್ತಿದ್ದ) ಆಳ್ಳಿಕೆಯ ಶಾಸನ ಇದು. ಮಹಾಮಂಡಳೇಶ್ವರ ಬಾಣ ಕುಲಾದಿತ್ಯ 
ಹಾಂಬುಳಿಗೆಯ ಚಿಕ್ಕರಸನು ಕೊಟ್ಟ ಭೂಮಿದತ್ತಿಯನ್ನು ಇದು ಹೇಳುತ್ತದೆ. ಬಹುಶಃ ಈ 
ದತ್ತಿಯನ್ನು ಕಾರ್ಯಗತಗೊಳಿಸಿದವನು ಕೊಂಡಕುಂದೆಯ ಚಂದರಸ (ಮಹಾಸಾಮಂತ) 


೧೧೯ 


“ಸ್ಪ ಚರಣ ಸರೋರುಹ ವಿಹತ 
ವಿಳೋಚನ ತ್ರಿಲೋಚನ ಪ್ರಮುಖಾಖಿಳ 
ಪ್ರೀತೀಸ್ಪರ ಕಾರಿತ ಕಾವೇರಿತೀರ ಕಲಿಕಾಲಕುಲ 
ರತ್ನ ಪ್ರದೀಪಾಹಿತ ಕುಮರಾಂ 

ಕುಸ ಶ್ರೀಮನ್ಮಹಾಮಣ್ಣಳೇಶ್ವರ 
ಬಲ್ಲಯಚೋಳ ಮಹಾಜನರು ಸಿಂದವಾಡಿ 
ಸಾಸಿರಮುಮಂ ಸುಖಸಂಕಧಾವಿನೊದದಿಂ 
ರಾಜ್ಯಂಗೆಯ್ಯುತ್ತಮಿರೆ ॥ 


ಮಹಾಮಂಡಳೇಶ್ವರ ವೈರಿಮದನ 
ಮಹೇಶ್ವರಂ ಸಕಳಜಗತ್ತಯಾಭಿವನ್ನಿತ 
ಸುರಾಸುರಾಧೀಸ ಪರಮೇಶ್ವರ ಪ್ರತೀಹಾರಿ । 
ಕ್ರಿತ ಮಹಾಬಲಿ ಕುಲೋದವ ಕೃಷ್ಣ 

ಬ ಲಣ 
ಧೃಜವಿರಾಜಿತ ಪೈಸಾಚಿಕ ಪಟಹ 
ಭೂಷಣ ವ್ರಿಷಭಲಾಂಛನ ನಂದಗಿರಿನಾಥ 
ಪಯುಲ ಪುರವರೇಶ್ವರ I 


ಎಂದು ಮುಂತಾಗಿ ವರ್ಣಿಸಲಾಗಿದೆ. 
ದೇಪಣಭಟ್ಟ ಕ್ರಿಶ.೧೦೯೦ 


ಆಂಧ್ರಪ್ರದೇಶದ ವರಂಗಲ್‌ ಜಿಲ್ಲೆಯ, ವರಂಗಲ್‌ ತಾಲೂಕಿನ, ಕಾಜಿಪೇಟ್‌ ಗ್ರಾಮದ 
ಶಾಸನವನ್ನು"* ಇದರಲ್ಲಿ ಚಾಲುಕ್ಕದೊರೆ ತ್ರಿಭುವನಮಲ್ಲದೇವ ಮತ್ತು ಅವನ 
ಮಹಾಮಂಡಳೇಶ್ವರ ಕಾಕತಿಯ ಬೇತರಸನ ಆಳ್ಗಿಕೆಯನ್ನು ಹೇಳಿದೆ. ಇದರಲ್ಲಿ ಬೇತರಸನ 
ವಂಶಾವಳಿಯನ್ನು ಹೇಳಿದೆ. ಈ ಬೇತರಸನು ಅನ್ನಕುಂಡಪುರದ ನೈರುತ್ಯ ದಿಕ್ಕಿನಲ್ಲಿರುವ 
ಶಿವಪುರವನ್ನು ಮಾಡಿಸಿದನು. ಶ್ರೀಪರ್ವತದ ಮಲ್ಲಿಕಾರ್ಜುನ ಶಿಲಾಮಠದ ಪ್ರಸಿದ್ಧ ಆಚಾರ್ಯ 
ಪರ್ವತಾವಳಿಯ ಕಾಳಾಮುಖ ಮುನಿ ರಾಮೇಶ್ವರ ಪಂಡಿತರ ಕಾಲನ್ನು ತೊಳೆದು ಅವರ 
ಶಿಷ್ಯರಿಗೆ ಶಿವಪುರವನ್ನು ಅದರ ಉತ್ಪನ್ನ ನಿದಿ, ನಿಧಾನ, ಶುಲ್ಕ ದಂಡ, ಧನ, 
ಉಪಭೋಗಗಳನ್ನು ದತ್ತಿಯಾಗಿ ನೀಡಿದುದನ್ನು ಇಲ್ಲಿ ದಾಖಲಿಸಿದೆ. ದತ್ತಿಯನ್ನು ಕೊಟ್ಟ 
ಬೇತರಸನ ಸುಪುತ್ರ ಮಹಾಮಂಡಳೇಶ್ವರ ದುಗ್ಗನೃಪತಿ. ತ್ರಿಭುವನಮಲ್ಲನು ಈ ಶಾಸನವನ್ನು 
ಬಹುಧಾನ್ಯ ಸಂವತ್ಸರ ಉತ್ತರಾಯಣ ಸಂಕ್ರಾಂತಿಯಂದು ಹಾಕಿಸುತ್ತಾನೆ. ಆನ್ಮ್ನಕೊಂಡಪುರದ 
ನಕರರು ಚೇತೇಶ್ವರ ದೇವರ ನಂದಾದೀವಿಗೆಗೆ ನಿತ್ಯ ಒಂದು ಮಾನ ಎಣ್ಣೆಯನ್ನು ಸಲ್ಲಿಸಬೇಕೆಂದು 
ಇದರಲ್ಲಿ ಹೇಳಿದೆ. ಶಾಸನವನ್ನು ರಚಿಸಿದವನು ಒಂಟಿಕೊಂಡ (ಓರುಂಗಲ್ಲು) ಪ್ರಭುವಾಗಿದ್ದ 


೧೨೦ 


ದೇಪಣಭಟ್ಟ ಹೆಸರು ೩೪ನೇ ಸಾಲಿನಲ್ಲಿ “ಒಂಟಿಕೊಣ್ಣ ಪ್ರಭೋರ್ದೇಪಣಭಟ್ಟಸ್ಯ ಮಹಾಕವೇಃ 


ಕಾವ್ಯಮಿದಂ” ಎಂದು ಉಲ್ಲೇಖಿಸಿದೆ. 


ಧಿರಾಜ ಪರಮೇಶ್ವರ ಪರಮ 
ಭಟ್ಟಾರಕ ಸತ್ಯಾಶ್ರಯ ಕುಳತಿಳಕ 
ಚಾಳುಕ್ಕಾಭರಣ ಶ್ರೀಮತ್ರಿಭುವನ 
ಮಲ್ಲದೇವರ ವಿಜಯರಾಜ್ಯಾಭ್ಯದಯ 
ಮಾಚಂದ್ರಾರ್ಕೃತಾರಂ ಸಲುತ್ತಮಿರೆ ॥ 


ತತ್ಪಾದ ಪದ್ಮೋಷಜೀವಿ ಸಮಧಿಗತ 
ಪಂಚಮಹಾಶಬ್ದ ಮಹಾಮಣ್ಣಳೇಶ್ವರ 
ನನ್ನಕೊಣ್ಣಪುರವರೇಶ್ವರಂ ಪರಮ 

ಮಾಹೇಶ್ವರಂ ಪತಿಹಿತ ಚರಿತ 
ವಿನಯವಿಭೂಷಣಂ ಶ್ರೀ ಮನ್ಮಹಾಮಂಡಳೇಶ್ವರ 
ಕಾಕತಿಯ ಚೇತರಿಸನನ್ನಕೊಣ್ಣಹುರದ 

ನೆಂತಿ ದಿಗ್ಗಾಗದೊಳು” 


ಕವಿಯ ಶಾಸನ ಕೌಶಲ್ಯಕ್ಕೆ ಪ್ರತಿಭೆಗೆ ಈ ಮೇಲಿನ ಸಾಲುಗಳು ಉದಾಹರಣೆಯಾಗಿದೆ. 
ಮಾಧವಭಟ್ಟ (ಕ್ರಿಶ. ೧೦೯೧) 


ಅವಿಭಜಿತ ಧಾರವಾಡ ಜಿಲ್ಲೆಯ, ಗದಗ ತಾಲೂಕಿನ, ಸೊರಟೂರು" ಗ್ರಾಮದ 
ಕಲ್ಲೇಶ್ವರ ದೇವರ ಎದುರು ನಿಂತಿರುವ ಶಿಲಾಶಾಸನವನ್ನು ರಚಿಸಿದ ಕವಿ ಮಾಧವಭಟ್ಟ, ಈ 


ಶಾಸನದ ಕಾಲ ಕ್ರಿಶ. ೧೦೯೧ ಆಗಿದೆ. 
ಈ ಶಾಸನ ಪದ್ಯವೊಂದರಲ್ಲಿ ಕವಿಯು ತನ್ನ ಬಗ್ಗೆ 


ಕೊಟ್ಟ ಕುಳುಪಿಂಗೆ ಬಗೆ ನೇ 
ರ್ವಟ್ಟಿರೆ ರಸಭಾವಮರ್ಧ ಗೌರವದೊಳೊಡಂ 
ಬಟ್ಟಿರೆ ಪೇಳ್ಗಂ ಮಾಧವ 
ಭಟ್ಟಿಂ ವಾಕ್‌ ಶ್ರೀಲಲಾಟಿಮಣಿದುಮಯ ಪಟ್ನಂ ॥ 
“ಈ ಚಿಕ್ಕ ಶಾಸನದ ಮಟ್ಟಿಗೆ ನೋಡಿದರೆ ಕವಿ ಹೀಗೆ ಹೇಳಿಕೊಂಡುದು ಹೆಚ್ಚೆಂದೇ 


ತೋರುತ್ತದೆ. ಆದರೆ ಒಳ್ಳೆಯ ಕಾವ್ಯದ ಲಕ್ಷಣಗಳೇನು ಎಂಬುದನ್ನು ಬಲ್ಲವನಾಗಿ ಚಂದವಾಗಿ 


೧೨೧ 


ತಿಳಿಸಿದ್ದಾನೆ. ಇವನು ಸಾಕಷ್ಟು ಓದಿಕೊಂಡವನೂ ಭಾಷಾಜ್ಞಾನ ಚೆನ್ನಾಗಿ ಉಳ್ಳವನೂ 


ಆಗಿದ್ದನೆಂಬುದರಲ್ಲಿ ಸಂದೇಹವಿಲ್ಲ.” 
ಮಾಧವಭಟ್ಟನ ಶಾಸನದ ಚಿಕ್ಕ ಗದ್ಯವನ್ನು ಉಳಿದ ಮೂರು ಪದ್ಯಗಳನ್ನು ಇಲ್ಲಿ ಕೊಟ್ಟದೆ. 


ಗದ್ಯಭಾಗಕ್ಕೆ ಉದಾಹರಣೆ : 


ಸ್ಪಸ್ತ ಕನಂತಾನಂತಕಾಲಾಭ್ಯಂತರ ತಮತಮಂಧಕಾರ ವಿನಿರ್ಲತ 
ಮಹಾಶಕ್ತಿಸ್ಸರೂಪಸಮೂದ್ಗು ತೆ, ತ್ರಿಜಗದ್ದಾಪ್ಪಕೀರ್ತಿ ಪರಮಾದಾರಿಕ 
ಮಹಾಮೂರ್ತಿ, ವಿಶಾಳಾಧಿಸಪ್ಪಶತತೀರ್ಥ ಪವಿತ್ರಕೃತೋತ್ತಮೆ, 
ಶ್ರೀಮತ್ಕೋಲ್ಲಾಪುರದ ಮಹಾಲಕ್ಷ್ಮೀದೇವಿಯ ಸೊರಟವುರಮಂ ದುಷ್ಟ 
ನಿಗ್ರಹ ವಿಶಿಷ್ಟ ಪರಿಪಾಳನಯಿನಾಳ್ಸು ಪರಿಕ್ಷಿಸುತ್ತಮಿರೆ .... 

ಕಮದಿ ದೇವಣಸೆಟ್ಟಿಗಂ ಪತಿಹಿತಪ್ರಖ್ಯಾತೆ ಸಾಯಬ್ಬೆಗಂ 

ಕ್ಷಮೆಯಂ ತಾಳ್ಲಿದ ಜಕ್ಕಿಯಬ್ಬೆ ಸೋಣಕಟೂರಿನನ್ನೂರ್ಬರಂ ಬೇಡಿಕೊಂ 
ಡು ಮನೋರಾಗದೆ ಪಾದಹೂಜೆವೆರಸಿಂತೀ ಸತ್ರಮಂ ಮಾಡಿದಳ್‌ ॥ 


ಈ ಶಾಸನದಲ್ಲಿ ಜಕ್ಕಿಯಬ್ಬೆ ಎಂಬುವವಳು ಸೊರಟೂರಿನ ಮಹಾಲಕ್ಷ್ಮೀ ದೇವಾಲಯಕ್ಕೆ 


ಆ ಊರಿನ ಪ್ರಮುಖರಿಂದ ಸ್ಪಲ್ಪ ಭೂಮಿಯನ್ನು ಪಡೆದು ಬ್ರಾಹ್ಮಣರಿಗೆ ಅನ್ನದಾನ ಮಾಡಲೆಂದು 
ಛತ್ರಕಟ್ಟಲು  ಉಪಯೋಗಿಸಿದ್ದಳೆಂದು ತಿಳಿದುಬರುತ್ತದೆ. ಶಾಸನ ಕವಿ ಮಾಧವಭಟ್ಟನು 
ಜಕ್ಕಿಯಬ್ಬೆಯ ದಾನಕಾರ್ಯವನ್ನು ಕಂದಪದ್ಯದಲ್ಲಿ ಹೀಗೆ ವರ್ಣಿಸಿದ್ದಾನೆ. 


ಉತ್ತಮರಿನ್ನೂರ್ಬರು ಮೊಸೆ 

ದಿತ್ತಡೆ ಕೈಕೊಂಡು ಪಾದಪೂಜಾವಿಧಿಯಂ 
ಹೊತ್ತಾಜು ಮತ್ತರುಂ ಸ್ತಕು 

ಳೋತ್ತಮೆ ಸತಿ ಜಕ್ಕಿಯಬ್ಬೆ ಸತಕ್ಷಿತಳ್‌ ॥ 


Rs ur) 


ದಾನದೊಳನ್ನಮೆ ಸಾರಂ 

ದೀನಾನಾಥರ್ಗೆ ತುಷ್ನಿದಾನಮೆನುತ್ತಂ 
ತಾನಟಿದು ಜಕ್ಕಿಯಬ್ಬೆ ಯ 

ಶೋನಿಧಿ ಸತ್ತಕ್ಕೆ ಭೂಮಿದಾನಮನಿತ್ತಳ್‌ ॥ 


ನಾಗಾರ್ಜುನ ಪಂಡಿತ (ಕ್ರಿಶ. ೧೦೯೪) 

ಗುಲಬರ್ಗಾ ಜಿಲ್ಲೆಯ, ಇಂಗಳಗಿ ಗ್ರಾಮದ ಕ್ರಿಶ ೧೦೯೪ರ ಶಾಸನ ಹಾಗೂ 
ಧಾರವಾಡ ತಾಲೂಕಿನ ಮುಳಗುಂದದ ಕ್ರಿಶ ೧೧೨೫ರ ಶಾಸನವನ್ನು "ನಾಗಾರ್ಜುನ 
ಪಂಡಿತನು” ರಚಿಸಿದ್ದಾನೆ. ಈತನು ಇಂಗಳಗಿಯ"" ಶಾಸನದಲ್ಲಿ “ವಾಗ್ಗಧೂಮಂಡನಂ 
ಜನಪದಾಂಭೋಜಭ್ಯಂಗಂ ನಾಗಾರ್ಜುನ ಪಂಡಿತಂ ಬರೆದಂ” ಎಂಬ ಶಾಸನಾಂತ್ಯ ಗದ್ಯ 


೧೨೨ 


ವಾಕ್ಯದಿಂದ ಈತ ಶಾಸನ ಕವಿಯೆಂದು ತಿಳಿದುಬರುವುದು. ೬ನೇ ವಿಕಮಾದಿತ್ಯನ ರಾಣಿ 
ಜಾಕಲದೇವಿಯು ಇಂಗುಳಿಗೆಯಲ್ಲಿ ಜಿನ ಗೇಹವನ್ನು ಕಟ್ಟಿಸಿ ಅಲ್ಲಿ ಮುಹುಮಾಣಿಕ್ಯ್ಕ ಜಿನ ದೇವರ 
ಬಿಂಬವನ್ನು ಪ್ರಶಿಷ್ಠಾಪಿಸಿದ್ದನ್ನು ಇಂದಸೇನ ಭಟ್ಟಾರಕರಿಗೆ ಕಾಲುತೊಳದು ಕ್ಷೇತ್ರದಾನ 
ಮಾಡಿರುವುದನ್ನು ಹೇಳುವುದು ಶಾಸನದ ವಸ್ತು ಕವಿಯ ಕಾವ್ಯಶೈಲಿಗೆ ಉದಾಹರಣೆಗಳು 
ಇಂತಿವೆ. 


ಜಾಕಲದೇವಿಯ ವರ್ಣನೆ 


ಜನಕಜೆಯಂತೆ ಸಜ್ಜನಜನಸ್ತುತೆ ಪಾರ್ವತಿಯಂತೆ ಜೀವಿತೇ 
ಶನೋಳವಿಕಲ್ಪಭಾವೆ. ಧರೆಯಂತೆ ದೃತಕ್ಷ ಮೆ ರಂಭೆಯಂತೆ ರೂ 
ಪಿನ ನೆಲೆ ಹೆಂಪುವೆತ್ತ ಮರಧೇನುವಿನಂತ ನಿಮಿತ್ತದಾನಿ ಕಾ 
ಮನ ಸರಲಂತಿರೆಯ್ದೆ ಪರಿಭಾವಿಸೆ ಜಾಕಲದೇವಿ ಧಾತ್ರಿಯೊಳ್‌ ॥ 


ಜಿನ ಗೇಹ ನಿರ್ಮಾಣದ ವರ್ಣನೆ : 


ಜಿನಬಿಂಬಂ ಪ್ರತಿಬಿಂಬಮಿಲ್ಲನಿಪ ಚೆಲ್ಪಂ ತಾಳ್ಗಿತೀದೆಯ್ದಮಂ 
ನಿನಗೆಂತು ಕುಲದೆಯ್ದಮೂ ಪ್ರತಿಮೆಯಂ ನಿನ್ನಾಳ್ಳೆಯೂರೊಳ್‌ ವಿನೇ 
ಯನಿಕಾಮಂ ಬಗೆಗೊಳ್ಳಿನಂ ನಿಲಿಸೆನಲ್‌ ಚಾಳುಕ್ಯ ಚಕ್ರೇಶ ಶಾ 
ಸನದಿಂ ತಜ್ಜಿನಬಿಂಬಮಂ ನಿಲಿಸಿದಳ್‌ ತನ್ನೊಳ್ಳು ನಿಲ್ಪನ್ನೆಗಂ ॥ 


ಮುಳಗುಂದ ಶಾಸನವು ಸುಮಾರು ಐವತ್ತು ಪದ್ಯಗಳಿರುವ ಪುಟ್ಟ ಚಂಪೂಕಾವ್ಯ ಈ 


ಊ 


ಶಾಸನದಲ್ಲಿ "ನಾಕಿರಾಜನ' ಆಳ್ಲಿಕೆಯನ್ನು ಬಹುಚೆನ್ನಾಗಿ ಈ ವೃತ್ತದಲ್ಲಿ ಚಿತ್ರಿಸಿದೆ. 


ಸ್‌, 


ಅರಿಸಾಮಂತರ ರಕ್ಷಮೆಂಬ ನವಸಂಧ್ಯಾರಾಗ ಮುರ್ಚೇಳೆಸಾ 
ಕ್ಷರ ನೀರೇ ಜವನಕ್ಕೆ ಪೊರ್ಲೆಹರುಷಂ ಶಿಷ್ಟೇಷ್ಟಚಕ್ರಾಂತ ಮಾ 
ದರದಿಂ ಹೊಂದೆ ಮುಗುಂದಮೆಂಬುದಯ ಶೈಳಸ್ನಾನದೊಳೇಜಮಾ 
ಗಿರೆ ಚೆಲ್ಬಾರುದು ನಾಕಿರಾಜಭುವೆಂಬಾದಿತ್ಯ ನಿತ್ಯೋದಯಂ 


ಈ ಮುಗುಂದದಲ್ಲಿಯೇ ನಾಕಿರಾಜ ಬರೆಸಿದ ಮತ್ತೊಂದು ಶಾಸನವಿದೆ. ಅದು 
ಅಪೂರ್ಣವಾಗಿದ್ದು ಕವಿಯ ಹೆಸರು ಸರಿಯಾಗಿ ತಿಳಿಯುವುದಿಲ್ಲ. ಮೊದಲಿನ ಮತ್ತು 
ಎರಡನೆಯ ಶಾಸನಗಳಿಗೆ ಅನೇಕ ರೀತಿಯಲ್ಲಿ ಹೋಲಿಕೆಯಿರುವುದರಿಂದ ಈ ಶಾಸನದ 
ಕರ್ತೃವೂ ನಾಗಾರ್ಜುನ ಪಂಡಿತನೇ ಇರಬೇಕೆಂದು ವಿದ್ದಾಂಸರು ಊಹಿಸಿದ್ದಾರೆ." ಇಂಗಳಗಿ 
ಮತ್ತು ಮುಗುಂದ ಶಾಸನಗಳಿಗಿರುವ ಕಾಲದ ವ್ಯತ್ಕಾಸ ೩೦ ವರ್ಷಗಳು. ಶಾಸನದ ಶೈಲಿಯ 
ಹಿನ್ನೆಲೆಯಲ್ಲಿ ನಾಗಾರ್ಜುನನೇ ಮೂರು ಶಾಸನಗಳ ಕರ್ತೃ ಎನ್ನಬಹುದು. 


೧೨೩ 


ಸೋಮರಾಶಿ ಪಂಡಿತ (ಕ್ರಿಶ. ೧೦೯೮-೯೯) 


ಹಾಸನ ಜಿಲ್ಲೆಯ, ಅರಸಿಕೇರೆ ತಾಲೂಕಿನ, ಬಾಗವಾಳು ಗ್ರಾಮದ ಶಾಸನವು ಕ್ರಿಶ. 
೧೦೯೮-೯೯ಕ್ಕೆ ಸೇರಿದೆ. ಹೊಯ್ದಳ ದೊರೆ ವಿನಯಾದಿತ್ಯನ ಆಳ್ಗಿಕೆಯಲ್ಲಿ ಬೀಚಗಾವುಂಡನು 
ಹಾಗೂ ಅವನ ಮಗನಾದ ಬಾಚಿಗಾವುಂಡ ಶಿವದೇವಾಲಯ ಪ್ರತಿಷ್ಠಾಪಿಸಿ ಅದಕ್ಕೆ ಭೂದಾನ 


ನೀಡಿದ ವಿವರವಿದೆ. 


ಸಸ್ತ ಸಮಧಿಗತ ಪಂಚಮಹಾಶಬ್ದ ಮಹಾಮಂಡಳೇಸ್ಪರಂ 

ಮತಿಪರೋಳುಗಣ್ಣ ಬಿನಯಾಯ್ತ ಹೊಯ್ದಳದೇವರ ರಾಜ್ಯದಲು ಬಹುಧಾನ್ಯ 
ಸಂವತ್ತರದಲು ಕೊಮಾರವಿತ್ತಿಯ ಬಾಗೆವಾಳ ಪಟ್ಟವತ್ತ 

ನದಕುಲತಿಲಕ ಪ್ರಜೆಮಚ್ಚೆಗಣ್ಣ ಗಡಿಯಂಕ ಕೇಸರಿ 

ನಂಟರ ಸನ್ನಾಹಗಾವುಣ್ಣನ ಮಗ ಬೀಚಗಾವುಣ್ಣಂ ಮತ್ತಂ 

ಬೀಚಗವುಣ್ಣನ ಮಗ ಬಾಚಿಗವುಣ್ಣನು ಈ ಸಿವಾಲೆಯವ 

ಬೀಚಗೌಣ್ಣನೆತ್ತಿಸಿ ದೇವರ್ಗೆ ಹಿರಿಯಕೆರೆಯ ಕೆಳಗೆ ಬಿಟ್ಟಗದ್ದೆ ॥ ಎಂದಿದೆ. 


ದುಗ್ಗಿಮಯ್ಯ (ಕ್ರಿಶ.೧೦೯೮) 


ಬಳ್ಳಾರಿ ಜಿಲ್ಲೆಯ, ಬಳ್ಳಾರಿ ತಾಲೂಕಿನ, ಕುಡಿತಿನಿ ಗ್ರಾಮದ ಶಾಸನವನ್ನು" ಶಾಸನಕವಿ 
"ದುಗ್ಗಿಮಯ್ಯ' ಎಂಬುವವನ್ನು ರಚಿಸಿದ್ದಾನೆ. ಶಾಸನದ ಕಾಲ ಕ್ರಿಶ. ೧೦೯೮. ಇದು ಚಾಲುಕ್ಕ 
ದೊರೆ ತ್ರಿಭುವನಮಲ್ಲದೇವನ ಆಳಿಕೆಯ ಕಾಲದ್ದಾಗಿದ್ದು ಮಹಾಪ್ರಧಾನ ದಂಡನಾಯಕ 
ಸೋಮೇಶ್ವರ ಭಟ್ಟೋಪಾಧ್ಯಾಯ ಹಾಗೂ ದಂಡನಾಯಕ ಮಹಾವಿಷ್ಣುವರಸ, ವಿಶ್ವರೂಪ 
ಬ್ರಹ್ಮಚಾರಿ, ನಾನಾದೇಶಿಜನ ಮತ್ತು ಐದು ವರ್ಗಗಳು ಸೇರಿ ಎರಣಿಗ ಮಾದೋಜನ ಮಗ 
ಸಾವಿವೋಜ ಹಾಗೂ ಬೇಚೂಜನ ಮಗ ಚಿಕ್ಕಮಾದೋಜನು ಸ್ಹಾಮಿದೇವರ ಲೊಕ್ಕಿನಾಣ್ಕವನ್ನು 
ನವಿಲಚ್ಚಿನ ನಾಣ್ಯವಾಗಿ ಅದೇ ತೂಕದಲ್ಲಿ ಪರಿವರ್ತಿಸಿ ಕೊಟ್ಟಾಗ ಅವರು ಸ್ತಾಮಿದೇವರಿಗೆ 
ವರ್ಷಕ್ಕೆ ೧೨ ಗದ್ಯಾಣವನ್ನು ಕೊಡುವಂತೆ ಒಪ್ಪಂದ ಮಾಡಿಕೊಂಡರು. ಮಹಾ ವಿಷ್ಣುವರಸನು 
ಸ್ಪಾಮಿದೇವರಿಗೆ ಪನ್ನಾಯದ ಸುಂಕವನ್ನು ದಾನವಾಗಿ ಬಿಟ್ಟನು. ಇದನ್ನು ಶಾಸನವು ಹೀಗೆ 


ಹೇಳಿದೆ. 


ಮಸ್ತಪ್ರಶಸ್ತಿ ಸಹಿತಂ ಶ್ರೀಮದಚ್ಚುಪನ್ನಾಯದಧಿಷ್ಠಾಯಕಂ 


rs © 


ಸ 
ಶ್ರೀಮದ್ದಣ್ಣನಾಯಕಂ ಮಹಾವಿಷ್ಣುವರಸರು ಶ್ರೀಸ್ಪಾಮಿದೇವರಂಗಭೋಕ್ಕೆ 
ಕೊಟ್ಟತ್ತಣೆಯಲಿರ್ದು ಪನ್ನಾಯದ ಸುಂಕಮಂ ನೋರ್ಪುವರುಂ 

ತಿಂಗಳ್ಗೆರಡು ಗದ್ಯಾಣ ಹೊನ್ನಂನಿಲ್ಲಿ ಮಾಣಿದ ಸ್ಥಳವಿಕ್ರಮ 

ಮೊದಲಾಗಿ ಯಲ್ಲಿಯಾದೊಡೊಂದಂ ಕೊಡುವುದು ಈನ್ನೀ ಧರ್ಮಮಂ 

ಸ್ಥಳದ ಹನ್ನವಣಿಗರುಂ ಕಡ್ಡಾಯದ ಕೋಲ್ಯಾವಿರುಂ ಪುರಸ್ಪಹರಾಗಿ ನಡೆಸುವುದು” 


೧೨೪ 


ಎಂಬುದಾಗಿ ಶಾಸನದಲ್ಲಿ ಹೇಳಿದೆ. 
ಶಾಸನದ ಕೊನೆಗೆ ಶಾಸನ ಕರ್ತೃವಿನ ಹೆಸರಿನ ಉಲ್ಲೇಖವಿದೆ. 


“ಸಾಸನಮಂ ಬರದಂ ಹೀಣ್ಷಿಯ ಸಾವಿಮಯ್ಯಂಗಳ ಮಗಂ ದುಗ್ಗಿಮಯ್ಯಂ” ಎಂದಿದೆ. 


ಚಂದ್ರಭಟ್ಟ (ಕ್ರಿತ. ೧೦೯೯) 


ಗದಗ ಜಿಲ್ಲೆಯ, ಗದಗ ತಾಲೂಕಿನ, ಕೋಟವುಮ್ಮಚಗಿ ಗ್ರಾಮದ ಒಂದು ಶಾಸನ” 
ಅಂತ್ಯದಲ್ಲಿ "ಚಂದ್ರಭಟ್ಟಕವಿ ವಿರಚಿಸಿದ್ದಂ' ಎಂಬ ಹೇಳಿಕೆಯಿಂದ ಈ ಶಾಸನವನ್ನು ಚಂದಭಟ್ಟಕವಿ 
ರಚಿಸಿದನೆಂದು ತಿಳಿದುಬರುತ್ತದೆ. ಕಲ್ಯಾಣ ಚಾಲುಕ್ಕ ೬ನೇ ವಿಕ್ರಮಾದಿತ್ಯನ ಆಳ್ಗಿಕೆಯನ್ನು 
ಉಲ್ಲೇಖಿಸುವ ಈ ಶಾಸನದ ಕಾಲ ಕ್ರಿಶ ೧೦೯೯. ಬಹುಭಾಗ ತುಟಿತವಾಗಿರುವ ಈ 
ಶಾಸನದಲ್ಲಿ ಮಹಾಸಾಮಂತ ಅನಂತಪಾರಸನ ಔದರ್ಯವನ್ನು ವರ್ಣಿಸಿದೆ. 


ಹಲವು ಜನ "ಚಂದಭಟ್ಟ' ಹೆಸರಿನ ಕವಿಗಳು ಸಾಹಿತ್ಯ ಚರಿತ್ರೆಯಲ್ಲಿ ದೊರೆಯುತ್ತಾರೆ. 
ಸುಮಾರು ಕ್ರಿಶ.೧೦೦೦ದಲ್ಲಿ ಒಬ್ಬ ಚಂದ್ರಭಟ್ಟನೆಂಬ ಕವಿಯಿದ್ದು ಇವನನ್ನು ಕ್ರಿಶ. ೧೦೪೯ರಲ್ಲಿದ್ದ 
ಶ್ರೀಧರಾಚಾರ್ಯನು ತನ್ನ "ಜಾತಕ ತಿಲಕ” ಕೃತಿಯಲ್ಲಿ ಹೊಗಳಿದ್ದಾನೆ. ಅದೇ ರೀತಿ ರುದ್ರಭಟ್ಟ 
ಕೇಶಿರಾಜ, ರಟ್ಟ ಕವಿಗಳು ಚಂದ್ರಭಟ್ಟನನ್ನು ಹೊಗಳಿದ್ದಾರೆ. ಕ್ರಿಶ.೧೦೬೭ರಲ್ಲಿ ಹೊಟ್ಟೂರಿನ 
ಶಾಸನವನ್ನು ಬರೆದ ರಾಜವಲ್ಲಭನ ಕಾವ್ಯವನ್ನು ವಿಸ್ತರಿಸಿ ತಿದ್ದಿ ಬರೆದ ವಾಕ್ಷತಿ ಚಂದಭಟ್ಟನೊಬ್ಬ 
ಕಾಣಿಸಿಕೊಳ್ಳುತ್ತಾನೆ. ಈ ಚಂದ್ರಭಟ್ಟನು ಪ್ರಸ್ತುತ ಶಾಸನಕವಿ ಚಂದ್ರಭಟ್ಟನೂ ಒಬ್ಬನೇ 


ಆಗಿರಬಹುದು ಎಂದು ಆರ್‌ ನರಸಿಂಹಾಚಾರ್‌ ಅಭಿಪ್ರಾಯಪಡುತ್ತಾರೆ.” 


ಮಲ್ಲ (ಕ್ರಿಶ. ೧೦೯೯) 


ಅವಿಭಜಿತ ಧಾರವಾಡ ಜಿಲ್ಲೆಯ, (ಇಂದಿನ ಗದಗ ಜಿಲ್ಲೆ ಗದಗ ತಾಲೂಕಿನ, 
ಚಿಕ್ಕಹಂದಿಗೋಳದ, ಆಂಜನೇಯ ದೇವರಗುಡಿಯ ಶಾಸನವನ್ನು"? ಮಲ್ಲ ಎಂಬ ಕವಿಯು 
ರಚಿಸಿರುವಂತೆ ತಿಳಿಯುತ್ತದೆ. ಕಲ್ಯಾಣ ಚಾಲುಕ್ಕರ ೬ನೇ ವಿಕ್ರಮಾದಿತ್ಯನ ಉಲ್ಲೇಖವಿರುವ ಈ 


ಶಾಸನದ ಕಾಲ ಕ್ರಿಶ. ೧೦೯೯. 


ದುಹಿಣ ವಿನಿರ್ಮಿತ ಮೆನೆ...... 

ಭಂ ಣಯುತಂ ಬಾಣಗದ್ಯ (ವ್ರಾಲಿಖಿತ ಪಿತಾ) 
ಮಹನೆನ್ನೊರೆ ಯೊಳೊಪ್ಪಿರ 

ಲಹರ್ಣಿಶಂ ಬರೆದನೆ .....ಯ ಮಲ್ಲಂ 


೧೨೫ 


ಈ ಪದ್ಯದಲ್ಲಿ ಮಲ್ಲನು ದುಹಿಣಿನೆಂಬ ಕವಿಯ ರಚನೆಯಂತೆ (ಈತ ಸಂಸ್ಕೃತ ಕವಿ 
ಇರಬಹುದು) ಸಂಸ್ಕೃತ ಕಾವ್ಯವಾದ "ಕಾದಂಬರಿ'ಯ ಕರ್ತೃವಾದ ಬಾಣಕವಿಯ ಗದ್ಯಕ್ಕಿಂತ 


ಮಿಗಿಲಾದುದ್ದು ಎಂದು ಹೇಳಿಕೊಂಡಿದ್ದಾನೆ. 


ಈ ಶಾಸನದಲ್ಲಿ ಮಲ್ಲನು ತನ್ನನ್ನು "ಅಲಿಖಿತ ಪಿತಾಮಹ” ಎಂದು ಕರೆದುಕೊಂಡಿದ್ದಾನೆ. 
"ಆಲಿಖಿತ' ಎಂಬುದನ್ನು ಶಾಸನ ಎಂಬಂರ್ಥದಲ್ಲಿ ಕವಿ ಬಳಸಿದ್ದಾನೆ. ಎಂದರೆ ಶಾಸನ ರಚನಾ 
ವಿದ್ಯೆಯಲ್ಲಿ "ಬ್ರಹ'ನೆಂಬುದು ಈತನ ಅಭಿಪ್ರಾಯ. ಈ ಪ್ರಶಂಸೆಗಳು ಸ್ವಯಂ "ಉವಾಚಿತವಲ್ಲ' 
ದೊರೆಯಲ್ಲಿ ಒಪ್ಪಿತವಾದುವೆಂದು ತಿಳಿಯಪಡಿಸಿದ್ದಾನೆ. ಇದರಿಂದ ರಾಜನೇ ಈ ರೀತಿಯಾಗಿ 
ಪ್ರಶಂಸಿಸಿ "ಮಲ್ಲನನ್ನು' ಸನ್ಮಾನಿಸಿರಬೇಕೆಂದು ಮೇವುಂಡಿ ಮಲ್ಲಾರಿಯವರ ಅಭಿಪ್ರಾಯವಾಗಿದೆ.”” 


೬ನೇ ವಿಕ್ರಮಾದಿತ್ಯನ ಸೇನಾಧಿಪತಿಯಾಗಿದ್ದ ಅನಂತಪಾಲ ಈತನ ಕಾರ್ಯಕ್ಕೆ 
ಸಹಾಯಕನಾಗಿದ್ದವನು ಬೆಳ್ಳಲದ ಅಧಿಕಾರಿ ಮಾಧವ. ಈ ಮಾಧವನ ಮಗ ಪ್ರತಿಕಂಠಚಂದನ. 
ಇವನ ಶೌರ್ಯವನ್ನು ಹಲವಾರು ಪದ್ಯಗಳಲ್ಲಿ ವರ್ಣಿಸಲಾಗಿದೆ. 


“ಪರಿಕಿಹೊಡೆಲ್ಲರಕ್ಕರ ಮುಮಕ್ಕರಮೇ । ಪ್ರತಿಕಣ್ಣಚನ್ನನ 
ಕೃರಮೆ ನೆಗರ್ತೆಯಕ್ಕರ ಮನೇಕರ್ಯಂಮಂ ಪೊರೆವಕ್ಕರಂ ಮಹೀ 
ಶ್ಚರರ ಸಭಾನ್ರರಾಳಮನಳಂಕರಿಪಕ್ಕರಮೆನ್ತು ಮಾಳ್ಗನಂ 
ಪಿರಿಯ ದಗುನ್ತಿಯೊಳ್ಲಿಲಿಸುವಕ್ಕರಮುಪ್ಪರವಟ್ಟದಕ್ಕರಂ ॥ 


ಅನಂತಪಾಳನ ಶೌರ್ಯದ ವರ್ಣನೆ : 


ಗಗನತಳಂಬರಂ ನೆಗೆದ ದಾಳಿಯ ಧೂಳಿಗೆ ಬೆರ್ಚಿ ದಾಳಿಗಂ 

ತೆಗೆದು ವನಾನಮಂ ಪುಗೆ ಗುಹಾನ್ನರಮಂ ಪುಗೆ ಶೈಳಕುಂಜಮಂ 
ಪುಗೆ ಪರಭೂಮಿಯಂ ಪುಗೆ ತಹೋವನಮಂ ಪುಗೆ ಸಿನ್ನಕೂಟಮಂ 
ಪುಗೆ ಚಲನ್ತಗುಳ್ಳ ಭುಜಗರ್ವಮನನ್ನೆಮನನ್ನಪಾಳನಾ ॥ 


ಒಂದು ಹಗಲು ಒಂದು ರಾತ್ರಿಯಲ್ಲಿ ಈ ಶಾಸನ ಕಾವ್ಯವನ್ನು ರಚಿಸಿದ ಮಲ್ಲನು 
ಆಶುಕವಿಯಾಗಿದ್ದನು. ಈ ಶಾಸನದಲ್ಲಿ "ಮಲ್ಲ? ಎಂಬ ಹೆಸರಿನ ಉಲ್ಲೇಖವಿರುವ ಇನ್ನೆರಡು 
ಪದ್ಯದಿಂದ ಈತನ ವಿಶೇಷ ಪರಿಚಯ ನಮಗಾಗುತ್ತದೆ. ಧರ್ಮಿಯಾದ ಪ್ರತಿಕಂಠಚಂದನಿಗೆ 
"'ಮಲ್ಲ' ಎಂಬೊಬ್ಬ ತಮ್ಮನಿದ್ದನೆಂದು ಎರಡು ಪದ್ಯಗಳಲ್ಲಿ ಹೇಳಲಾಗಿದೆ. 


ದ್ವಿಜಕುಳತಿಳಕಂ ಚಂದ್ರಾ, 
ನುಜನುತ್ತಮ ಪುರುಷ ನುತ್ತಮೋತ್ತಮ ನೀಪ 
ದ್ಮಜ ಬಾಪ್ಪೆನವಿತ್ತದಿತಿಜ 
ಕುಜನೆನಿಸಿದ ನರ್ಥಿಸಮಿತಿ ಗೆಲ್ಲಂ ಮಲ್ಲಂ ॥ 


೧೨೬ 


ಜನಕಂ ಮಾಧವನಂಬಿಕೆ 

ಜನವಂದಿತೆ ರೇವಕಬ್ಬೆ ತಮ್ಮಂ ಮಲ್ಲಂ 
ವಿನಯನಿಧಿ ರೇವಣಂ ಮಿ 

ತ್ರನೆನಲ್‌ ಕೃತಕೃತ್ಯನೆನಿಸಿ ಸಂದಂ ಚಂದರ ॥ 


ಮಾಧವನ ಮಗನಾದ ಪ್ರಶಿಕಂಠಚಂದನಿಗೆ ಮಲ್ಲ ಎಂಬ ತಮ್ಮನಿದ್ದನೆಂದು ಈ ಶಾಸನದ 
ಎರಡು ಕಂದಪದ್ಯಗಳಿಂದ ತಿಳಿಯುತ್ತದೆ. ಆದ್ದರಿಂದ ಮಲ್ಲ ಮತ್ತು ಪ್ರತಿಕಂಠಚಂದನ ಇಬ್ಬರೂ 
ಅಣ್ಣ ತಮ್ಮಂದಿರಾಗಿದ್ದೂ ಇವರ ತಂದೆ ಬೆಳ್ಳಲದ ಅಧಿಕಾರಿ ಮಾಧವ. ತಾಯಿ ರೇರಬ್ಬೆ, ಇವರ 
ಕುಲ ಆತ್ರೇಯ ಗೊತ್ತದ ಬ್ರಾಹ್ಮಣ ಕುಲ ಮಲ್ಲನ ಕುಟುಂಬದವರು ರಾಜನಿಗೆ ಹತ್ತಿರವಾಗಿದ್ದು 
ಮಲ್ಲನು ರಾಜಮಾನ್ಯ ಶಾಸನಕವಿಯಾಗಿದ್ದನೆಂದು ತಿಳಿದುಬರುತ್ತದೆ. ಕ್ರಿಶ. ೧೦೫೭ರ ದೇಕಬ್ಬೆ 
ಶಾಸನವನ್ನು ಬರೆದ ಕವಿಯ ಹೆಸರು "ಮಲ್ಲ' ಎಂದು ತಿಳಿದಿದೆ. ಇವರಿಬ್ದರ ಕಾಲಘಟ್ಟ ಹೆಚ್ಚು 
ಕಡಿಮೆ (ಕ್ರಿಶ.೧೦೫೭ ಮತ್ತು ೧೦೯೯) ಒಂದೇ ಆಗಿದೆ ಆದ್ದರಿಂದ ಇವರಿಬ್ಬರೂ ಒಬ್ಬನೇ 
"ಮಲ್ಲ? ಆಗಿರುವ ಸಾಧ್ಯತೆಯಿದೆ. 


ಶ್ರೀಕಂಠಸೂರಿ (ಕ್ರಿಶ.೧೦೯೯) 


ಬಳ್ಳಾರಿ ಜಿಲ್ಲೆಯ, ಹರಪನಹಳ್ಳಿ ತಾಲೂಕಿನ, ಕುರುವತ್ತಿ ಗಾಮದ ಕಲ್ಲೇಶ್ವರ ದೇವರ 
ಗುಡಿಯ ಬಳಿ ನಿಂತಿರುವ ಕ್ರಿಶ.೧೦೯೯ರ ಒಂದು ಶಾಸನವನ್ನು" ಶ್ರೀಕಂಠಸೂರಿ ಎಂಬ ಕವಿ 
ರಚಿಸಿದ್ದಾನೆ. ಕವಿ ತನ್ನ ಹೆಸರನ್ನು ಮಾತ್ರ ಒಂದು ಸಂಸ್ಕತ ಪದ್ಯದಲ್ಲಿ ಹೇಳಿಕೊಂಡಿದ್ದಾನೆ. 


ವಿದ್ಯಾವಧೂ ಭಾಸುರಕರ್ಣಪಹೂರಃ 

ಶ್ರೀ ಕಾಳಿದಾಸ ವಿಬುಧಾಪತೇಸ್ಪನೂಜಃ 

ಸೋಮೇಶಶಾಸನವಚೋರಚನಾಂ ವಿಧಾಯ 

ಶ್ರೀಕಂಠಸೂರಿರಲಿಖದ್ದಿಬುದೈರ್ಮಿಚಾರ್ಯಮ್‌ ॥ 

ಇವನು ಬ್ರಾಹ್ಮಣ ಕವಿ. ಕಾಳಿದಾಸ ವಿಬುಧನ ಮಗ ಚಾಲುಕ್ಕರಾಜ ತ್ರಿಭುವನಮಲ್ಲನ 

ಆಳ್ಲಿಕೆಯ ಕಾಲದಲ್ಲಿ ಈ ಶಾಸನ ರಚನೆಯಾಗಿದೆ. ತುಂಗಭದ್ರಾ ತೀರದಲ್ಲಿ ಸೋಮೇಶ್ವರ 
ಉದ್ಧವವಾದುದನ್ನು ಕೇಳಿದ ಕುಖುವರ್ತಿಯ (ಕುರುವತ್ತಿ) ಇನ್ನೂರ್ವರು ಅಲ್ಲಿ ಅಧಿಪತಿಯಾದ 
ಕಾಳಿದಾಸನೂ ಆ ದೇವರಿಗೆ ದೇಗುಲವನ್ನು ನಿರ್ಮಿಸಿ ದತ್ತಿಯನ್ನು ಬಿಟ್ಟು ಆ ದೇವಾಲಯದ 
ಆಡಳಿತವನ್ನು ಕಾಶ್ಮೀರದೇವ ವಂಶದ ಲಕುಳೀಶಪಂಡಿತರಿಗೆ ಒಪ್ಪಿಸಿದ ವಿಷಯ ಉಲ್ಲೇಖವಾಗಿದೆ. 
ಶಾಸನ ಗದ್ಯ ಪದ್ಯಾತ್ಮಕವಾಗಿದೆ. ಈ ಶಾಸನದಲ್ಲಿ ಕಾಳಿದಾಸನ ಪ್ರಶಂಸೆ ಹಾಗೂ ಕುರುವತ್ತಿಯ 
ಹಿರಿಮೆಯನ್ನು ಕುರಿತಾದ ಪದ್ಯಗಳಿವೆ. 


೧೨೭ 


ಕುರುವತ್ತಿಯ ಇನ್ನೂರ್ವರ ಗುಣ ಪ್ರಶಂಸೆ:- 


ಶರಣಾಯಾತ ಜನಕ್ಕೆ ವಜಕವಚಂ ಮಾಜಕಾಂತ ವೀರಂಗೆ ಕೇ 

ಸರಿ ಬಾಯ್ದಿಟ್ಟೆರೆದಂಗೆ ಕಲ್ಲಮಹಿಜಂ ಶಾಸ್ತ್ರಕ್ಕೆ ತಾನಾಸ್ತದಂ 
ಪುರುಷಾರ್ಥಕ್ಕೆ ತವರ್‌ ಶ್ರುತಿಸ್ಥತಿಗೆ ತಾಂ ಲೀಲಾಗ್ರಹಂ ಧರ್ಮದಾ 
ಕರಮಿಂತೀ ಕುಯುವರ್ತಿ ಮಹೀದೇವಾನೀಕಮಿನ್ನೂರ್ವರುಂ ॥ 


ಕುರುವತ್ತಿ ಊರಿನ ಪ್ರಶಂಸೆ :- 


ಕುಖುವರ್ತಿ ಆ ನಾಡೊಳಗ್ರಹಾರಂ 
ಭೂನಾರೀಹಾರಮಧಿಕವಿಬುಧಾಧಾರಂ 

ಶ್ರೀ ನಾರಿಗಿರಲಗಾರಂ 

ಭೂನಿಧಿ ಕುಲುವರ್ತಿ ನೋಡೆ ಸೊಗಯಿಸುತಿರ್ಕುಂ 


ಸೋಮೇಶ್ವರ ಉದ್ಭವದ ಕಥನ :- 


ತ್ರಿಭುವನ ಸಂಭವಸ್ಥಿತಿಲಯಂಗಳಿಗೊರ್ವನೆ ಕರ್ತೃವೆಂದು ಸಂ 

ದ ಭವಿನಿ ಕಾಯ ಸಂಸರಣ ಘೋರಮಹಾರ್ಣವ ಕರ್ಣಧಾರನೆಂ 
ದಭಿಯಿಪಂತೆ, ದಕ್ಷಿಣಸುರಾಪಗೆಯೊಳ್‌ ನೆರೆಯಲ್ಕೈಬಂದನೊ 
ಲ್ಲಭಿನವ ಸೋಮನಾಥನಮರೋತ್ಸ್ಕರನಾಥನ ನಾಢನವಯ್ಯಂ l 


ಸೋಮೇಶ್ವರ ದೇವರಿಗೆ ದಾನದ ವಿವರ :- 


ಗವಣಜಕ್‌ಗಳಯ್ದೂರ್ವರುಮಭಿ 
ನವಸೋಮೇಶಂಗೆ ಮಿಂದಿನಲು ಪಣವೊಂದಂ 
ಧ್ರುವಮಾಗೆ ಪಸುಂಬೆಗೆ ಹಾ 

ಗವನೆಅಕತೆ ಕರ್ತೆಯಲ್ಲಿ ಬೇಳೆಯನಿತ್ತರ್‌ ॥ 


ಅಂಗಡಿಯೊಳು ಸುಂಟಗೆ ಭ 

ತ್ರಂ ಗಾಣದೊಳೊಂದು ಸೊಟಿಗೆಯೆಣ್ಣಿಯನಿತ್ತ 
ರ್ಗಂಗಾತರಂಗ ಭಂಗಾ 

ಲಿಂಗಿತಜೂಟಂಗೆ ಪರದರುಂ ತೆಲ್ಲಿಗರುಂ ॥ 


ಪೆಸಳುಪ್ಪು ಕಡಲೆ ಗೋಧುವೆ 
ಮಿಸುಪೆಳ್ಳೆಂಬಿವಜ ಪೇಜು ಮೂವತ್ತರ್ಕೊಂ 
ದೆಸವ ದವಸಕ್ಕಮಾರ್ಪಿಂ 

ದೊಸೆದಿರ್ಪತ್ತಕ್ಕೆ ಕೊಟ್ಟರೊಂದಂ ಮುದದಿಂ ॥ 


ರೇಚನ (ಕ್ರಿಶ.೧೦೯೯) 


ಹಾಸನ ಜಿಲ್ಲೆಯ, ಬೇಲೂರು ತಾಲೂಕಿನ, ದಬ್ಬೆ ಅಗ್ರಹಾರದ ಶಾಸನ" ಚಾಲುಕ್ಕ 
ತ್ರಿಭುವನಮಲ್ಲ (೬ನೇ ವಿಕಮಾದಿತ್ಸ) ಹಾಗೂ ಆತನ ಅದೀನ ಅಧಿಕಾರಿ ಮಹಾಮಂಡಲೇಶ್ವರ 


ತ್ರಿಭುವನಮಲ್ಲ ಹೊಯ್ದಳದೇವನು "ಗಂಗವಾಡಿ ೯೬೦೦೦” ವಿಭಾಗವನ್ನು ನೋಡಿಕೊಳ್ಳುತ್ತಿದ್ದನು. 


೧೨೮ 


ಈ ಸಂದರ್ಭದಲ್ಲಿ ಫಲವತ್ತಾದ ನೀರಾವರಿಯ ಭೂಮಿಯನ್ನು "ದೇವರಾಸಿಪಂಡಿತ' 
ಸ್ಥಾನಾಧಿಪತಿಯರ ಉಲ್ಲೇಖವಿದೆ. ಕೋಬೇಶ್ವರ ದೇವರಿಗೆ ಕೋಬಿಗಾವುಂಡ ಮತ್ತು ದರವ್ವೆಯರು 
ಭೂದಾನ ನೀಡಿದೆ ವಿವರವಿದೆ. 


ಮಹಾಮಣ್ಣಳೇಶ್ವರ ದ್ಲಾರಾವತೀಷುರವರಾಧೀಸ್ಪರ 
ಯಾದವಕುಳಾಂಬರ ದ್ಯುಮಣಿ ಸಮೃಕ್ತ ಚೂಡಾಮಣಿ 
ಮಲಪರೊಳ್ಗಣ್ಣಾದ್ಯನೇಕನಾಮಾವಳೀ ಸಮಾಳಂಕೃತರಪ್ಪ 
ಶ್ರೀಮತ್ರಿಭುವನಮಲ್ಲ ಹೊಯ್ದಳದೇವರು ಗಂಗವಾಡಿ 

ತೊಂಬತ್ತಾರು ಸಾಸಿರಮುಮಂ ದುಷ್ನನಿಗ್ರಹ 

ಸಿಷ್ಠಪ್ರತಿಪಾಳನಂ ಗೆಯ್ದು ಸುಖಸಂಕಥಾವಿನೋದದಿಂದಾಳುತ್ತಮಿರೆ ॥ 


ಎಂದು ವಿಕ್ರಮಾದಿತ್ಯನ ಆಳ್ಳಿಕೆಯ ವಿವರಗಳನ್ನು ಶಾಸನಕವಿ ದಾಖಲಿಸಿದ್ದಾರೆ. 
ಅಶುದ್ಧ ಕಂದ ಪದ್ಯದ ಉದಾಹರಣೆ : 


ಮತ್ತುಂ ದೇವರಿಗೆ ಕೊರಕೊಳದ 

ಮೊಗೆಯ ಗಟ್ಟಿ ಯೆರಡಂ ಬಿಟ್ಟ 

ಮನಮೊಸೆದು ಕೋಬಿಗಾರಿಕಂಗನುನಯದಿಂ ಮಾಳ್ಕೆ 
ಮಹಿಮೆಯಂ ಮದನಘನಾಘನಪಟಳಂ ಪವನನಗಜಾಂ 
ಗಣನಿರೀಕ್ಷ ಣಲಂಪಟೋತ್ಸರಂ ನಿಟಳಾಕ್ಷಂ 


೧೨೯ 


ಅಡಿಟಿಪ್ಪಣಿಗಳು: 


೧. 


೧೦. 


೧೧. 


೧೨. 


೧೩. 


EC. Vol V No.a9೦, ಮೈಸೂರು (ಜಿ) ನರಸೀಪುರ (ತಾ) ಬಸವನಹಳ್ಳಿ ೧೦೦೦ 
AD, ಪುಟ-೬೭೦-೭೧. 

EC. Vol IV No.0೭೪, ಮೈಸೂರು (ಜಿ) ಯಳಂದೂರು (ತಾ) ಗಣಿಗನೂರು, 
೧೦೦೦ AD ಪುಟ ೩೭೫-೩೭೬. 

ದೇವರಕೊಂಡಾರೆಡ್ಡಿ (ಸಂ) ಕ.ವಿ.ಶಾಸಂ. 1X Nಂ.೨೭೬ ಬಾಗಲಕೋಟೆ (ಜಿ) 
ಬಾದಾಮಿ (ತಾ) ಪಟ್ಟದಕಲ್ಲು ೧೦೦೦ AD ಪುಟ- ೨೮೮. 

ಬಾ.ರಾ. ಗೋಪಾಲ (ಸಂ) EC. Vol IV No. ೧೨೨, ಮಂಡ್ಯ (ಜಿ) ನಾಗಮಂಡಲ 
(ತಾ) ಎಲೇಕೊಪ್ಪ ೧೦೦೦ AD ಪುಟ- ೧೨೨. 

ಕ.ವಿ.ಶಾ.ಸಂ. ಳ ಭಾಗ- 11. No-೪೨೦, ವರಂಗಲ್‌ (ಜಿ) ಜನಗಾಂ (ತಾ) ಚೆರಿಯಲ್‌ 
೧೦೦೧ AD, ಪುಟ-೮೧-೮೨ 

SII. Vol .IX. Part No.೫೨, ಗದಗ (ಜಿ) ಗದಗ (ತಾ) ಲಕ್ಕುಂಡಿ ೧೦೦೭ AD 
ಪುಟ- ೪೯. 

ತೀ.ನಂ. ಶ್ರೀಕಂಠಯ್ಯ ಸಮಾಲೋಕನ : ಪುಟ- ೧೫೬. 

ತೀ.ನಂ.ಶ್ರೀಕಂಠಯ್ಯ ಸಮಾಲೋಕನ : ಪುಟ- ೧೫೬. 

E.I. Vol. XVI ಧಾರವಾಡ (ಜಿ) ಮುಂಡರಗಿ (ತಾ) ಆಲೂರು ೧೦೧೦ ೩ರ, 
ಪುಟ-೨೮. 

ದೇವರಕೊಂಡಾರೆಡ್ಡಿ (ಸಂ) ಕ.ವಿ.ಶಾ.ಸಂ.ಳ1I Noಂ.೩೨, ರಾಯಚೂರು (ಜಿ) 
ಲಿಂಗಸೂರು (ತಾ) ಮಸ್ಸಿ ೧೦೧೦ AD, ಪುಟ- ೧೬೪-೬೫. 

ದೇವರಕೊಂಡಾರೆಡ್ಡಿ (ಸಂ) ಕ.ವಿ.ಶಾ.ಸಂ-X, No.೬೧, ಬಿಜಾಪುರ (ಜಿ) ಇಂಡಿ (ತಾ) 
ರೂಗಿ-೧೦೧೫ AD, ಪುಟ-೨೦೪-೨೦೭. 


Annual Report on South Indian Epigraphy — 1932, 33 appendixes- 


No- 124. 
ಬಿ. ಶಿವಮೂರ್ತಿಶಾಸ್ತೀ ಕನ್ನಡ ಸಾಹಿತ್ಯ ಪರಿಷತತಿಕೆ ಸಂ-೪೫, ಸಂ-೧, ಜೂನ್‌- 


೧೯೬೦, ಪುಟ-೧೧. 


೧೩೦ 


೧೪. 


೧೫. 


೧೬. 


$7 


IO 


೯, 


ಖಲಿ; 


೨ 


ವಿ೨; 


೨4, 


ಕ 


೨೫, 


ದೇವರಕೊಂಡಾರೆಡ್ಡಿ (ಸಂ) ಕ.ವಿ.ಶಾ.ಸಂ.1], No.೯೪ ಕೊಪ್ಪಳ (ಜಿ/ತಾ/ಗ್ರಾ ೧೦೨೩ 
AD. ಪು-೮೦-೮೨ 

E.C. Vol. VIII No.6 ಹಾಸನ (ಜಿ) ಆಲೂರು (ತಾ) ಕಣತೂರು, ೧೦೨೫ ೩ರ. 
ಹು-೪೩೮ 

E.C. Vol. III No.9೮ ಮೈಸೂರು (ಜಿ) ಗುಂಡ್ಲುಪೇಟೆ (ತಾ) ಹಸುಗೂಲಿ, ೧೦೨೯ 
AD ಪು-೨೬-೨೭ 

E.C. Vol. VII No.0೮೪ ಶಿವಮೊಗ್ಗ (ಜಿ) ಸೊರಬ (ತಾ) ಕುಪಗಡ್ಡೆ, ೧೦೩೭ 
AD ಪು-೮೦ 

ಕ.ವಿ.ಶಾ.ಸಂ.1 No.೨೪ ಬಳ್ಳಾರಿ (ಜಿ) ಹಗರಿಬೊಮ್ಮನಹಳ್ಳಿ (ತಾ) ಮೊರಿಗೇರಿ, 
೧೦೪೫ AD ಪು.೨೮೨-೨೮೬ 

ದೇವಕೊಂಡಾರೆಡ್ಡಿ (ಸಂ) ಬಳ್ಳಾರಿ ಜಿಲ್ಲೆ ಶಾಸನ ಸಂಪುಟ, ಹಡಗಲಿ (ತಾ) ಮೈಲಾರ 
No.೩, ೧೦೪೬ ಪು-೩೨೭ 

ಕ.ವಿ.ಶಾ.ಸಂ. 1 Noಂ.೨೭ ಬಳ್ಳಾರಿ (ಜಿ) ಹಗರಿಬೊಮ್ಮನಹಳ್ಳಿ (ತಾ) ಮೋರಿಗೇರಿ, 
೧೦೪೬ AD ಪು.೨೮೭-೨೯೦ 

ಕ.ವಿ.ಶಾ.ಸಂ. IV, No.೧೨೬ ರಾಯಚೂರು (ಜಿ) ಲಿಂಗಸೂರು (ತಾ) ಕೀಲಾರಟ್ರಿ 
೧೦೪೬ AD ಪು೨೨೫-೨೨೭ 

ಕ.ವಿ.ಶಾ.ಸಂ.ಳ, ಭಾಗ-1, Nಂ.೫೫೬ ನೆಲ್ಲೊಂಡ (ಜಿ) ಭುವನಗಿರಿ (ತಾ) 
ಕೊನಲುಪಾಕ, ೧೦೪೬ A.D. ಪು.೨೩೦-೩೧ 

E.C. Vol. VIIL, Part-I] ಶಿವಮೊಗ್ಗ (ಜಿ) ನಗರ (ತಾ) ಹುಂಚ (ಗ್ರಾ) ೧೦೫೦ 


A.D. ಪು.೩೫ 


(ಸಂ) ಆರ್‌.ಎನ್‌. ಗುರುವ "ಕರ್ನಾಟಕ ಭಾರತಿ”, ಕ.ವಿ.ವಿ. ೧೯೭೦, ಪು-೪೫. 
ಕ.ವಿ.ಶಾ.ಸಂ.ಳ, ಭಾಗ-1, ಮೆಹಬೂಬನಗರ (ಜಿ) ಆಲಂಪಹುರ (ತಾ) ಆಲಂಪುರ, 


೧೦೫೧ A.D. ಪು೧೧೪-೧೧೫ 


೧೩೧ 


ಕ್ಟ 


£2 
೨೮, 
೨ಕ 


೩೦. 


೩೧. 


೩೨ 


೩೩. 


೩೪. 


೩೫. 


ಥಿ 


ನೇ 


೩೮. 


೩೯. 


೪೦. 


E.I. Vol XVI, ಧಾರವಾಡ (ಜಿ) ಗದಗ (ತಾ) ಮುಳಗುಂದ ೧೦೫೩ ೩ರ. 
ಹು.೫೧ 

E.I. Vol XVI, ಗದಗ (ಜಿತಾ) ಲಕ್ಷ್ಮೇಶ್ವರ ೧೦೮೧ A.D. ಪು-೫೯ 

ಮೇವುಂಡಿ ಮಲ್ಲಾರಿ: ಕನ್ನಡ ನಾಡಿನ ಕೆಲವು ಶಾಸನಕವಿಗಳು, ಪು.೪೮ಿ, 

ಅದೇ ಪುಟ-೪೯ 

ಆರ್‌. ನರಸಿಂಹಾಚಾರ್‌: ಕರ್ನಾಟಕ ಕವಿಚರಿತೆ, ಸಂ.1 ಪ್ಷ೯೬ 

ಕ.ವಿ.ಶಾ.ಸಂ.ಳ, ಭಾಗ-1, No. ೪೧೪ ಕರೀಂನಗರ (ಜಿ)(ತಾ) ಸನಿಗರಂ (ಗ್ರಾ). 
೧೦೫೩ ಸA.D.ಪು.೬೭-೬೯ 

ಕ.ವಿ.ಶಾ.ಸಂ.1X, Noಂ.೧೪ ಬಾಗಲಕೋಟ (ಜಿ) ಬಾದಾಮಿ (ತಾ) ಕೆಳವಡಿ, ೧೦೫೩ 
A.D. ಪು.೧೫೫-೧೫೭ 

MAR, ೧೯೩೧, No.೭೪, ಶಿವಮೊಗ್ಗ (ಜಿ) ಹೊಸನಗರ (ತಾ) ಹೆಬ್ಬೈಲು (ಗ್ರಾ) 
೧೦೫೩ A.D. ಪು.೭೪ 

ಎಂ.ಮರಿಯಪ್ಪ ಭಟ್ಟ: ಕನ್ನಡ ಸಂಸ್ಕೃತಿ ಬೆಂಗಳೂರು-೧೯೬೭ ಪು-೧೯೧ 
ಕ.ವಿ.ಶಾ.ಸಂ. Noಂ.೧೯೦ ಬಳ್ಳಾರಿ (ಜಿ) ಹರಪನಹಳ್ಳಿ (ತಾ) ನಂದಿಬೇವೂರು., 
೧೦೫೩ A.D. ಪು.೬೩ ೫-೬೩೬ 

ಕ.ವಿ.ಶಾ.ಸಂ.ಳ, ಭಾಗ-೨, ಮೆಹಬೂಬನಗರ (ಜಿ) ಅಲಂಪುರ (ತಾ)ಗ್ರಾ) ೧೦೫೫ 
A.D. ಪು. ೧೪೦-೧೪೧ 

ಕ.ವಿ.ಶಾ.ಸಂ.ಳ, ಭಾಗ-೨, ್ಥಂ.೬೧೬ ನಿಜಾಮಾಬಾದ್‌ (ಜಿ) ಬೋಧನ್‌ (ತಾ)(ಗ್ರಾ) 
೧೦೫೬ A.D. ಪು.೩೨೫ 

E.C. Vol. II No.೬ ಮೈಸೂರು (ಜಿ) ಹೆಗ್ಗಡದೇವನಕೋಟೆ (ತಾ) ಬೆಳತೂರು 


೧೦೫೭ A.D. ಪು-೪೬೪ 
ತಿ.ತಾ. ಶರ್ಮ: ವೀರಗಲ್ಲು-ಮಾಸ್ತಿಗಲ್ಲು “ಸಂಭಾವನೆ” ಬೆಂಗಳೂರು, ೧೯೪೧, ಪು- 


[ae] 


೧೬೭ 
ಕ.ವಿ.ಶಾ.ಸಂ.ಳ, ಭಾಗ-೨, ್ಥNo. ೪೫೨ ಮೆಹಬೂಬನಗರ (ಜಿ) ಅಲಂಪುರ (ತಾ)ಗ್ರಾ) 


೧೦೫೭ A.D. ಪು.೧೧೭-೧೧೮ 


೧೩೨ 


೪೨, 


೪ತ್ಲಿ 


ಅಲ್ಲ 


೪ಬ. 


೬, 


ಅಟ್ಲಿ 


೪6, 


೪ 


೫೦. 


೫೧. 


೫೨. 


೫೩. 


೫೪. 


೫೫. 


ಕ.ವಿ.ಶಾ.ಸಂ.1 No.೩೩ ಬಳ್ಳಾರಿ (ಜಿ) ಹರಪನಹಳ್ಳಿ (ತಾ) ಹಿರೇಮಾಗಳೇರಿ (ಗ್ರಾ) 
೧೦೬೧ A.D. ಪು೪೮೮-೮೯ 

ಕ.ವಿ.ಶಾ.ಸಂ.1, No.೬ ಕೊಪ್ಪಳ (ಜಿ)(ತಾ) ಅಳವಂಡಿ (ಗ್ರಾ ೧೦೬೧ ಷಂ. 
ಹು.೧೨-೧೩ 

BKI Vol. I Part-I, No.€& ಧಾರವಾಡ (ಜಿ) ಗದಗ (ತಾ) ಮುಳಗುಂದ ೧೦೬೨ 
A.D. ಪು-೫೪ 

ಹಾ.ಮಾ. ನಾಯಕ (ಸಂ)ಕನ್ನಡ ಸಾಹಿತ್ಯ ಚರಿತ್ರೆ-ಸಂ.೩ ಪು-೨೨೬ 

E.C. Vol. VIII No.#೫೭ ಶಿವಮೊಗ್ಗ (ಜಿ) ಹೊಸನಗರ (ತಾ) ಹುಂಚ ೧೦೬೨ 
A.D. ಪು-೩೮೪ 

E.l. Vol:XVI No.0, ಧಾರವಾಡ (ಜಿ) ಶಿಗ್ಗಾವಿ (ತಾ) ಹೊಟ್ಟೂರು ೧೦೬೭ 
A.D.ಷು.೮೦ 

ಕ.ವಿ.ಶಾ.ಸಂ.ಳ, ಭಾಗ-೧, No.೩೬೧ ಕರ್ನೂಲ (ಜಿ/ತಾ) ಪಂಚಲಿಂಗಾಲ ೧೦೬೮ 
A.D. ಪು೪೦೫-೪೦೭ 


BKI Vol. I Part-l, No.೩ ಗದಗ (ಜಿ) ಸೊರಟೂರು ೧೦೭೧ A.D. ಪು-೬೦ 


ಮೇವುಂಡಿ ಮಲ್ಲಾರಿ: ಕನ್ನಡ ನಾಡಿನ ಕೆಲವು ಶಾಸನಕವಿಗಳು, ಪು-೬೦. 


KI No.೧೦ ಧಾರವಾಡ (ಜಿ) ನರಗುಂದ (ತಾ) ನರಗುಂದ ೧೦೭೪ ಸA.D.ಹು-೨೮ 
ಮೇವುಂಡಿ ಮಲ್ಲಾರಿ: ಕನ್ನಡ ನಾಡಿನ ಕೆಲವು ಶಾಸನಕವಿಗಳು, ಪು-61 

E.C. Vol. VIII No.26 ಶಿವಮೊಗ್ಗ (ಜಿ) ಸೊರಬ (ತಾ) ಕುಪಟೂರು, 1075 
A.D.ಪು-1 

ಕ.ವಿ.ಶಾ.ಸಂ.1X, No.೧ ಬಾಗಲಕೋಟ (ಜಿ) ಬೀಳಗಿ (ತಾ) ಎಸ್‌.ಕೆ. ಕೊಪ್ಪ ೧೦೭೫ 
A.D. ಪು.೫೭-೬೧ 

ಮೇವುಂಡಿ ಮಲ್ಲಾರಿ: ಕನ್ನಡ ನಾಡಿನ ಕೆಲವು ಶಾಸನಕವಿಗಳು, ಪು-೬೨ 
ಕ.ವಿ.ಶಾ.ಸಂ.ಳ, ಭಾಗ-೨, ್ಥಂ.೪೫೬, ಮೆಹಬೂಬನಗರ (ಜಿ) ಆಲಂಪುರ (ತಾ/ಗಾ) 


೧೦೭೬ A.D. ಪು.೧೨೨-೨೪ 


೧೩೩ 


೫೬. 


೫೭. 


೫೮. 


ರೀ. 


೬೦. 


೬೧. 


ಆ 


೬ಡಿ. 


೬೪. 


೬೫. 


(- 


೬ 


ಕ.ವಿ.ಶಾ.ಸಂ. V11, No.೧೩ ಬೀದರ (ಜಿ) ಬಾಲ್ವಿ (ತಾ) ಅಳವಾಯಿ ೧೦೭೭ A.D. 
ಹು.೧೦೪-೧೦೫ 

KI Vol. V No.0೧ ಧಾರವಾಡ (ಜಿ) ನರಗುಂದ (ತಾ) ನರಗುಂದ ೧೦೭೮ A.D. 
ಹು-೬೬ 

E.C. Vol. VIII No.೧೩೩ ಹಾಸನ (ಜಿ) ಅರಕಲಗೂಡು (ತಾ) ಸುಳಗೋಡು 
೧೦೭೯ A.D. ಪು-೧೮೬-೮೭ 

ಕ.ವಿ.ಶಾ.ಸಂ.ಳ, ಭಾಗ-೧, ಸ್ಥಂ.೧೬೬ ಅನಂತಪುರ (ಜಿ) ಗುತ್ತಿ (ತಾ) ಹಾವಲಗಿ 
೧೦೭೯ A.D. ಪು೧೮೧-೮೨. 

KI Vol. HL, No.೧೨ ಧಾರವಾಡ (ಜಿ) ನರಗುಂದ (ತಾ) ನರಗುಂದ ೧೦೮೦ 
A.D. ಪು-೩೭ 

ಕ.ವಿ.ಶಾ.ಸಂ.ಳ, ಭಾಗ-೨, ಸ್ಹ್ಥಂ.೫೭೩ ನಲ್ಲೊಂಡ (ಜಿ) ಭುವನಗಿರಿ (ತಾ) 
ಕೊನಲುಪಾಕ ೧೦೮೧ A.D. ಪು.೨೬೧-೬೩ 

ಕ.ವಿ.ಶಾ.ಸಂ.ಳ, ಭಾಗ-೨, ಸN್ಥಂ. ೪೧೬ ವರಂಗಲ್‌ (ಜಿ) ನರಸಂಪೆಟ್‌ (ತಾ) 
ಬಾಣಾಜಪೆಟ್‌ ೧೦೮೨ A.D. ಪು.೭೦-೬೭೧ 

BKI Vol. Il, No.೧೨೭ ಧಾರವಾಡ (ಜಿ) ಗದಗ (ತಾ) ಕುರ್ತುಕೋಟಿ ೧೦೮೨ 
A.D. ಪು-೧೩೩-೩೪ 

ಹಾ.ಮಾ. ನಾಯಕ (ಸಂ) ಕನ್ನಡ ಸಾಹಿತ್ಯ ಚರಿತ್ರೆ ಸಂ.೩ ಮೈಸೂರು ವಿಶ್ವವಿದ್ಯಾಲಯ, 
೧೯೭೬, ಪು-೨೩೨ 

ಕ.ವಿ.ಶಾ.ಸಂ.1X, Nಂ.೧೪ ಬಾಗಲಕೋಟ (ಜಿ) ಜಮಖಂಡಿ (ತಾ) ಜಮಖಂಡಿ 
೧೦೮೨ A.D. ಪು.೧೦೩-೦೪ 

ಕ.ವಿ.ಶಾ.ಸಂ.೫, Nಂ.೭೨ ಬಿಜಾಪುರ (ಜಿ) ಬಿಜಾಪುರ (ತಾ) ತಿಡಗುಂಡಿ ೧೦೮೩ 
A.D. ಪು೧೦೮-೧೦೯ 

ಕ.ವಿ.ಶಾ.ಸಂ.ಳ, ಭಾಗ-೨ N್ಥಂ೩೯೫ ಕರೀಂನಗರ (ಜಿ) ಸಿರಿಸಿಲ್ಲ (ತಾ) 


ವೇಮುಲವಾಡ ೧೦೮೩ A.D. ಮ.ರ೩೯ 


೧೩೪ 


8 


ವ್‌ 


೬%; 


(A 


೭ಡಿ. 


ಆ; 


೭೫. 


೮೬ 


ಓಲ 


೭೮. 


೭೯, 


೮೦. 


೦೧. 


BKI Vol. IV, No.ಜ೭ ಧಾರವಾಡ (ಜಿ) ನರಗುಂದ (ತಾ) ಹದಳಿ ೧೦೮೪ ಸಂ. 
ಪು-೧೩೭ 

ಬಿ.ಎಲ್‌. ರೈಸ್‌ (ಸಂ). E.C.Vol-X1H No.೧೦, ಶಿವಮೊಗ್ಗ (ಜಿ) ಶಿವಮೊಗ್ಗ (ತಾ) 
ತಟ್ಟೆಕೇರೆ ೧೦೮೫ AD ಪುಟ-೮೮-೯೧. 

E.I. Vol-XIX No.೧೯೦, ಧಾರವಾಡ (ಜಿ) ಕಜನಗಿ (ತಾ) ಕೊಳೂರು (ಗ್ರಾ) 
೧೦೮೫ AD ಪುಟ- ೧೯೦ 

ಕ.ವಿ.ಶಾ.ಸಂ., No.೮, ಬಳ್ಳಾರಿ (ಜಿ) ಹರಪನಹಳ್ಳಿ ನೀಲಗುಂದ (ಗ್ರಾ) ೧೦೮೭ 


AD, ಪುಟ-೫೪. 


. ಕ.ವಿ.ಶಾ.ಸಂ-ಳ, Part- 1 No.೧೨೩, ಅನಂತಪುರ (ಜಿ) ಗುತ್ತಿ (ತಾ) ಕೊನಕೊಂಡ್ಹ 


೧೦೮೮ AD, ಪುಟ ೧೩೨-೧೩೪. 

ಕ.ವಿ.ವಿ. ಶಾಸಂ.-ಳ ಭಾಗ-೨ N್ಥಂ.೪೨೯ ವರಂಗಲ್‌ (ಜಿ) ಕಾಜಿಪೇಟ್‌ (ಗ್ರಾ) 
೧೦೯೦ AD, ಪುಟ್ಮ೪-೯೬. 

B.K.I. Vol-I Part-a, No.೧೩೭, ಧಾರವಾಡ (ಜಿ) ಗದಗ (ತಾ) ಸೊರಟೂರು 
೧೦೯೧ AD, ಪುಟ- ೨೩೬-೩೯. 

ಮೇವುಂಡಿ ಮುಲ್ಲಾರಿ: ಕನ್ನಡ ನಾಡಿನ ಕೆಲವು ಶಾಸನಕವಿಗಳು ಪುಟ-೮೦. 

B.K.I. Vol-l, Part-3, No.0೩೭, ಗುಲ್ಬರ್ಗ (ಜಿ)(ತಾ) ಇಂಗಳಗಿ (ಗ್ರಾ) ೧೦೯೪ 
AD, ಪುಟ-೧೭೪. 

ಹು.ಕ. ಜಯದೇವ ಶಾಸನ ಮತ್ತು ಗದ್ಯ ಪುಟ- ೧೨೨. 

E.C. Vol-X No.190, ಹಾಸನ (ಜಿ) ಅರಸೀಕೆರೆ (ತಾ) ಬಾಗವಾಳು ೧೦೯೮ AD, 
ಹುಟ-೨೪೬-೪೭. 

ಕ.ವಿ.ಶಾ.ಸಂ-೧, ್ಥo.೨೦, ಬಳ್ಳಾರಿ (ಜಿ)(ತಾ) ಕುಡಿತಿನಿ ೧೦೯೮ AD ಪುಟ ೨೯- 
೩೧. 

ಎಚ್‌.ಕೃಷ್ಣಶಾಸ್ತೀ (Ao) SIl. Vol-XI, Part No.&, ನಂ.೧೪೬, ಗದಗ (ಜಿ)(ತಾ) 
ಕಟವುಮ್ಮಚಗಿ ೧೦೯೯ AD. ಪುಟ-೮೧. 

ಆರ್‌ ನರಸಿಂಹಚಾಯ್‌ ಕರ್ನಾಟಕ ಕವಿಚರಿತೆ-1, ಅನುಬಂಧ ಪುಟ-12. 


೧೩೫ 


೦೨. 


೦೩. 


೮೪. 


೦೫. 


B.K.IL Voll, Part-2) No.0೪೭, ಧಾರವಾಡ (ಜಿ) ಗದಗ (ತಾ) 
ಚಿಕ್ಕ್ಷಹಂದಿಗೋಳ ೧೦೯೯ AD, ಪುಟ-೧೪೭. 

ಮೇವುಂಡಿ ಮಲ್ಲಾರಿ: ಕನ್ನಡದ ಕೆಲವು ಶಾಸನ ಕವಿಗಳು ಪುಟ-೮೯. 

ಕ.ವಿ.ಶಾ. ಸಂ.೧. No.೧ ಬಳ್ಳಾರಿ (ಜಿ) ಹಡಗಲಿ (ತಾ) ಕುರುವತ್ತಿ, ೧೦೯೯ AD 
ಹು-೩೦೭-೩೧೧ 

E.C.Vol IX No. 0೯೧; ಹಾಸನ (ಜಿ) ಬೇಲೂರು (ತಾ) ದಬ್ಬೆ ಅಗಹಾರ, ೧೦೯೯. 


AD ಪ-೧೭೯-೧೮೦. 


೧೩೬ 


ಅಧ್ಯಾಯ-೫ 
೧೧ನೇ ಶತಮಾನದ ಶಾಸನಕವಿಗಳು 


ನಾಗವರ್ಮ (ಕ್ರಿಶ.೧೧೦೦) 


ಹಾಸನ ಜಿಲ್ಲೆಯ, ಶ್ರವಣಬೆಳಗೊಳ ತಾಲೂಕಿನ, ಚಿಕ್ಕಬೆಬ್ಗದ ೧೧೦೦ರ 
ಶಾಸನವೊಂದನ್ನು "ನಾಗವರ್ಮಬರೆದಂ”' ಎಂದಿದೆ. ಇದು ಇರುವೆ ಬ್ರಹ್ಮದೇವರ ದೇವಸ್ಥಾನದ 
ಮುಂದೆ ೧೯೩ ನೇ ಶಾಸನ ಪಕ್ಕದಲ್ಲಿ ಬರೆದಿದೆ. ಶಾಸನ ವಿವರಗಳಿಲ್ಲ. 


ದುಗಣ (ಕ್ರಿಶ.೧೧೦೦) 


ಅದೇರೀತಿ ಚಿಕ್ಕಬೆಟ್ಟದಲ್ಲಿ ಕಂಚಿನದೂನೆಯ ಈಶಾನ್ಯದಲ್ಲಿ” ೨೧೪ನೇ ಶಾಸನದ ಹತ್ತಿರ 


೧೧೦೦ ಕಾಲದ "ದುಗಣ ಬರೆದ ಶಾಸನ' ಎಂದಿದೆ. 
ಮೂಕರಾಜ (ಕ್ರಿಶ.೧೧೦೦) 


ಬೀದರ ಜಿಲ್ಲೆಯ, ಬಸವಕಲ್ಮಾಣ ತಾಲೂಕಿನ, ಬಸವಕಲ್ಮಾಣ” ಶಾಸನವನ್ನು 
"ಮೂಕರಾಜ' ಎಂಬ ಶಾಸನಕವಿಯು ರಚಿಸಿದ್ದಾನೆ. ಶಾಸನದ ೧೫ನೇ ಸಾಲಿನಲ್ಲಿ "ಮೂಕರಾಜ 
ರಚಿತಂ' ಎಂದು ಉಲ್ಲೇಖಗೊಂಡಿದೆ. ಚಾಲುಕ್ಕ ವಿಕ್ರಮದ ಕ್ರಿಶ.೧೧೦೦ರ ಕಾಲಕ್ಕೆ ಸೇರಿದ ಈ 
ಶಾಸನದಲ್ಲಿ ಚಂದ್ರಪ್ರಭ ಜಿನಾಲಯವನ್ನು ಕಟ್ಟಿಸಿದ ಕಲ್ಯಾಣದ ಗೋಷ್ಟಿ ಶಾಶ್ವತವಾಗಿರಲಿ ಎಂದಿದೆ. 
ಹಿಂದೆ ಅನೇಕರು ಬಸದಿಗಳನ್ನು ಕಟ್ಟಿಸಿದ್ದರು. ಕಾಲಾಂತರದಲ್ಲಿ “ದಾನಚಿಂತಾಮಣಿ”, ಈಗ 
ರಚ್ಛಮಲ್ಲ ಪೆರ್ಮಾಡಿ ಮತ್ತು ರವಿಯಣ ಎಂಬುವರು ಬಕ್ತಿಯಿಂದ ಚಂದ್ರನಾಥ ಬಸಿದಿಯನ್ನು 
ಮಾಡಿಸಿದರು. ದೇವಪಾರ್ಯ್ಯ ಮತ್ತು ಚಟ್ಟಪ್ಪ ಭರತ, ಶ್ರೀಪತಿ, ಮತ್ತು ರಾವದೇವನೆಂಬುವವರು. 
ಈ ಗೋಷ್ಠ್ಟಿಯಲ್ಲಿದ್ದಂತೆಯೂ, ಇವರೆಲ್ಲರೂ ಈ ಬಸದಿಯ ನಿರ್ಮಾಣಕ್ಕೆ ಸಹಾಯ 
ಮಾಡಿದಂತೆಯೂ ತಿಳಿಯುತ್ತದೆ. 


ಜಕ್ಕಣಬ್ಬೆ ಎಂಬುವಳು ಈ ಕಾರ್ಯದಲ್ಲಿ ಭಾಗವಹಿಸಿ ಮುನಿಗಳಗೆ ಆಹಾರ ದಾನದ 
ವ್ಯವಸ್ಥೆಯನ್ನು ಮಾಡಿದಳು. ಬಸದಿಯ ಸಹಸ್ತಕೂಟ ಬಿಂಬವನ್ನು ವೈಜಪಯ್ಯನ ಹಿರಿಯ 
ಮಗನಾದ ಹೀರಪಾಂಕ ಎಂಬುವವನು ಮಾಡಿಸಿದ, ಠಈಶ್ವರಶೆಟ್ಟಿ ಎಂಬುವವನು 
ಮಾನಸ್ತಂಭವನ್ನು ಮಾಡಿಸಿದ. ಶಾಸನದಲ್ಲಿ ಮುಂದೆ ಈಶರಾಂಕ, ಪೆರ್ಮಾಡಿ, ರಚ್ಚಮಲ್ಲ. 
ರವಿಯಣ, ಮುಂತಾದವರ ಹೊಗಳಿಕೆಯ ಪದ್ಯಗಳಿವೆ. 


೧೩೭ 


“ಎನೆ ಪೆಂಪಂ ಪೊಂಬಳಿಗೆಟ್ಟ ನರಕಿ ಕಟೆಂಬ ತಕ್ಕಿನಾಳಂ 
ಬೆಂಕೊಳ್ಳನಿನ್ನಂ ದಾನಗಜದುದ್ದಾನಿಯನೀಶ್ವರ ಸಮನ್ತು ಬಣ್ಣಿಸಲಳವೇ l 
ಧರೆಯಂ ವ್ಯಾಪಿಸಿ ಸಪ್ಪ್ತಭೂಧರಮುಮಂ....ಯ್ಲೆತ್ತ ವಾರಾಸಿಯಂ 
ಭರದಿಂ ದಾಂಟಿ ಬಳಿಕ್ಕೆ ದಿಗ್ಗ್ಲಜದ ಬೆನ್ನೊಲ್ಳಿನ್ನ ಕುಂನ್ಲೇನ್ನು 
ಸುಂದಿರ ತಾರಾಚಳತಾರಹಾರ ಹರಹಾಸಾಕಾಶ ಸಂಕಾಶ ಭಾಸುರ 
ಕೀರ್ತಿಪ್ರಿಯನೀಶ್ವರಾಂಕ ನೆಸೆದಂ ವಿಶ್ವಂಭರಾ ಭಾಗದೊಳ್‌ ॥ 


ಹೆರ್ಮಾಡಿಯ ವರ್ಣನೆ 


ವಿತರಣ ವಿನೋದಂ....ತತಿಜನಾಹ್ಲಾದ ನೀತಿರತ್ನಾಕರಂ 
ನಿನ್ನತಿಶಯ ವಿಶೇಷ ಗುಣದುನ್ನತಿಯಂ ಪೆರ್ಮ್ಮಾಡಿ 
ಹೊಗಳಲೆಮ್ಮೊಳಳವೆ l 


ರಚ್ಛಮಲ್ಲ, ರವಿಯಣನ ಪ್ರಶಂಸೆ 


ಪರಮಾಗಮಾರ್ತ್ನಭಾವನೆ ನಿರತಿಶಯಾಹಾರದಾನ ಪರಿಣತಿ 
ಲೋಕೊತ್ತರವೆನಿಸಿ ರಚ್ಛಮಲ್ಲಂ ಧರೆಗೆಸೆದಂ ದಿವ್ಯಭವ್ಯ ಚೂಡಾರತ್ನಂ ॥ 
ಮಿತ್ರಂ ಚೆಲ್ಲಾಗಿರೆ ಶತಪತ್ರಮನೊನ್ನನೆಯಲದ್ದುವಂ 
ರವಿಯಣನೀಧಾತ್ರಿಯೊಳ್ಳೀಸಪಯ್ಯನ ಮಿತ್ರಂ ಕುವಳಯಕೆ 
ಪಡೆಸನೊದವಿದ ಮುದಮುಂ ॥ 


ಚಾವರಾಜ (ಕ್ರಿಶ.೧೧೦೦) 


ಬಳ್ಳಾರಿ ಜಿಲ್ಲೆಯ, ಹರಪನಹಳ್ಳಿ ತಾಲೂಕಿನ, "ಉಚ್ಚಂಗಿದುರ್ಗ' ಶಾಸನವು" ಚಾಲುಕ್ಕ 
ತ್ರಿಭುವನಮಲ್ಲನ ಕಾಲದಲ್ಲಿ ನೊಳಂಬವಾಡಿ ೩೨೦೦೦ ನ್ನು ಆಳುತ್ತಿದ್ದ ತ್ರಿಭುವನ ಮಲ್ಲ 
ಪಾಂಡ್ಯದೇವನು ಉಚ್ಚಂಗಿಯಿಂದ ಆಳುತ್ತಿದ್ದು ಉಚ್ಚಂಗಿಕೋಟೆಯಲ್ಲಿನ ಉಚ್ಚಿಂಗಿದೇವಿಗೆ ದತ್ತಿ 
ನೀಡಿದ ವಿವರವಿದೆ. ಅಲ್ಲದೆ ಕೂಡಲೂರ ಶಂಕರನಾರಾಯಣ ದೇವರ ತೀರ್ಥವನ್ನು 


“ಸಪ್ತ ಸಮಧಿಗತ ಪಂಚಮಹಾಶಬ್ದ ಮಹಾಸಾಮನ್ತ 
ವೀರಲಕ್ಷ್ಮೀಕಾನ್ರ ಗೋತ್ರಪವಿತ್ರ ಸುಜನಯ್ಯಮಿತ್ರ 
ಅನಾಗತ ವ್ಯಾಸಕೀರ್ತಿ ವಿಳಾಸಂ ಪರೋಪಕಾರಾರ್ತಿ 
ವಿಶದಯಶೋಮೂರ್ತಿ ಗುರುಪಾದಾಂಭೋಜಮಧುಕರ 
ಶಿವಪಾದ ಶೇಖರ ಕೋದಣ್ಣರಾಮ ಕಾಮಿನೀಕಾಮ 


ಭಾನ್ನವಸರೋವರಣ್ಣರಾಜಹಂಸ ಸ್ಪಾಮಿವಂಚಕರಂಕುಸಂ” 


ಎಂದು ಪಾಂಡ್ಕ್ಯದೇವನನ್ನು ಹೊಗಳಲಾಗಿದೆ. 


೧೩೮ 


“ಶ್ರೀಮನ್ನಹಾಸಾಮನ್ತನುಂ ಬಳನಾಡಾಳ್ಸರು ಶ್ರೀಪಾಂಡ್ಯದೇವರ್ಗೆ 
ಬಿನ್ನಪಂಗೆಯ್ಯಲು ಅನಾದಿ ಸಂಸದ್ದಿಯ ಪಟ್ಟಣಂ ಉಚ್ಚಂಗಿ 

ಕೋಟೆಯ ಕಾಪೆಯವ್ಪೆ ಉಚ್ಚಂಗಿದೇವಿಗೆ ಪಾಂಡ್ಯದೇವರು 
ಧಾರಾಪೂರ್ವಕಂಮಾಡಿ ಸರ್ವನಮಸ್ಯವಾಗಿ ಬಿಟ್ಟರು” ಎಂದು ವಿವರಗಳಿವೆ. 


ಚಟ್ಟಯ್ಯ (ಕ್ರಿತ. ೧೧೦೦) 


ಬಳ್ಳಾರಿ ಜಿಲ್ಲೆಯ, ಶಿರಗುಪ್ಪಿ ತಾಲೂಕಿನ, ಬಲ್ಲಕುಂದೆ ಗ್ರಾಮದ ಶಾಸನವನ್ನು” 
ಪುಟೆಯಮ್ಮನ ಮಗ "ಚಟ್ಟಯ್ಯ' ಕಾಲದ ಉಲ್ಲೇಖವಿಲ್ಲದ ಈ ಶಾಸನದ ಅಕ್ಷರಗಳನ್ನು ಗಮನಿಸಿ 
೧೧೦೦ ಕಾಲಕ್ಕೆ ಸೇರಿರಬಹುದೆಂದು ಸಂಪಾದಕರು ಗುರುತಿಸಿದ್ದಾರೆ. ಸಿಂದುರಾಜನು ಬಲಕುನ್ನೆ 
ವಿಷಯವನ್ನು ಆಳುತ್ತಿದ್ದಾಗ ಸಿಂದರಾಜನ ಪತ್ನಿ ಕುನ್ನಬ್ಬಿ ಕೆಲವು ದಾನಗಳನ್ನು ಬಲ್ಲಕುನ್ನೆಯಲ್ಲಿ 
ಮಾಡುತ್ತಾಳೆ. ಬಲ್ಲಕುಂದೆಯಲ್ಲಿ ಆಗ ಕುಂದಕುಂದಾನ್ವಯದ ನಂದಿಸಂಘದ, ದೇಸಿಗಣದ 
ವೀರನಂದಿಮುನೀಂದನಿದ್ದ, ಈ ಎಲ್ಲ ವಿವರಗಳಿವೆ. 


ವೀರನಂದಿಮುನೀಂದನ ಬಗ್ಗೆ ಶಾಸನವು ಹೀಗೆ ಹೇಳಿದೆ 


ಸತ್ಯ ತೀರ್ತಾಚಾರ್ಯಃ ಕುನ್ನಕುನ್ನಾನ್ವಯೇ ಭೂತ್‌ 
ಭವ್ಯಾನನ್ನೇ ನನ್ನಿಸಂಘೇ ಪ್ರಸಿದ್ಧಃ ಖ್ಯಾತಃ 

ಶುದ್ದೇ ದೇಶಿಕಾಲೈ ಗಣೇಸ್ಮಿನ್‌ ಶಿಷ್ಯಾನೂನಾಃ 
ವೀರಣನ್ನಿಮುನೀನ್ನಃ॥ 


ಕಾಳಿಮಯ್ಯ (ಕ್ರಿಶ.೧೧೦೦) 


ಬಳ್ಳಾರಿ ಜಿಲ್ಲೆಯ, ಶಿರಗುಪ್ಪ ತಾಲೂಕಿನ, ಕುರುವಳ್ಲಿಯ ಶಾಸನವನ್ನು" ಕ್ರಿಶ.೧೧ನೇ 

ಶತಮಾನಕ್ಕೆ ಸೇರಿರಬಹುದಾದ ಈ ಶಾಸನದಲ್ಲಿ ಮಲ್ಲಿಕಗಾಮುಣ್ಣನಿಗೆ ಭೂದಾನ ನೀಡಿದ 
ಉಲ್ಲೇಖವಿದೆ. ಅಲ್ಲದೆ ಊರಾಳಿಗೆ ವರುಷಕ್ಕೆ ಎರಡು ಬಟ್ಟೆಯ ಜವಳಿ ನೀಡಬೇಕೆಂದಿದೆ. 
ರಾರಾವಿಯ ಕುಲಕರ್ಣಿ "ಕಾಳಿಮಯ್ಯ' ಎಂಬುವವನು ಈ ಶಾಸನವನ್ನು ಬರೆದಿದ್ದಾನೆ. ಈ 
ಶಾಸನದ ವಿವರಗಳು ಹೀಗಿವೆ. 

ರ್ಕೈಯ್ಯ್ಯ ಬ ಯ್ಯ ಪಡೆದಮ್ಮಲ್ಲಿಕ ಗಾಮುಣ್ಣಮ 

ಊರಾಳಿಗೆ ವರಿಸವರಿಸಕ್ಕೆರಡುವಟ್ಟಡ 

ಜವಳಿ ನಡೆಯಿಸುಎರನ್ರಾಪುದಕ್ಕೆ 

ಅವದಾರಿಸಿ ವಾರಣಾಸಿಯೊಳು ಕು 


ರುಕ್ಷೇತ್ರವು ವಾಗೆ ಕೆಯಂ ನಡೆಯಿಸುವುದು. 
ನಡೆಯಿಸದನ್ನು ಅವನಳಿದ ಪಾಪಮಕ್ಕುಂ ॥ ಎಂದಿದೆ. 


೧೩೯ 


ಮಲ್ಲಿಕಾರ್ಜುನ (ಕ್ರಿಶ.೧೧೦೨) 


ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಬಳ್ಳಿಗಾವೆಯ ಕೇದಾರೇಶ್ವರ 
ದೇವಾಲಯದ ಮುಂದಿರುವ ಎರಡು ಶಾಸನಗಳನ್ನು ಮಲ್ಲಿಕಾರ್ಜುನಭಟ್ಟ ಕವಿಯು 
ರಚಿಸಿದನೆಂದು ತಿಳಿಯುತ್ತದೆ. ಎರಡೂ ಶಾಸನಗಳಲ್ಲಿ ಚಾಲುಕ್ಕರ ೬ನೇ ವಿಕ್ರಮಾದಿತ್ಯನ 
ಉಲ್ಲೇಖವಿದ್ದು ಮೊದಲನೆಯ” ಶಾಸನದ ಕಾಲ ಕ್ರಿಶ.೧೧೦೨ ಎರಡನೇ” ಶಾಸನದ ಕಾಲ 
ಕ್ರಿಶ.೧೧೧೨. 


ಕವಿ ತನ್ನ ಎರಡೂ ಶಾಸನಗಳ ಕೊನೆಯಲ್ಲಿ ಹೀಗೆ ಹೇಳಿದ್ದಾನೆ. 


ವಿನುತ ಮಧುರೋಕ್ತಿಯಿಂ ತ 

ನ್ನನತಿಯ ವಚೋವಿಭೂತಿಯಿದುವೆ ಯಶಶಾ 
ಸನ ಮಾದುದೆಂಬಿನಂ ಶಾ 

ಸನ ಮಿನಿದಂ ಬರೆಶುಕವಿ ನಿಟಿಲಾಕ್ಷಂ 


ಕವಿನುತ ಮೆನಲೊರೆದತಿಪಟು 

ಕವಿ ಸಾರಸ್ವತ ಮರೋದಯನ ಕಂ೦ಕರನೀ 
ಶಿವಧರ್ಮ ಶಾಸನ ಮನಭಿ 

ನವಮಾಗಿದೆ ಮಲ್ಲಿಕಾರ್ಜುನಾರ್ಯಂ ಬರೆದಂ 


ಈ ಎರಡೂ ಶಾಸನಗಳೂ ಚಾಲುಕ್ಕರಾಜ ತ್ರಿಭುವನಮಲ್ಲದೇವನ ಕಾಲಕ್ಕೆ ಸೇರಿವೆ 
ಮೊದಲನೆಯದರಲ್ಲಿ ಗೋವಿಂದದಂಡನಾಯಕನು ಕೇದಾರೇಶ್ವರ ದೇವರ ಧೂಪ ದೀಪ 
ನೈವೇದ್ಯಕ್ಕೆಂದು ದತ್ತಿಯನ್ನು ಬಿಟ್ಟ ವಿಷಯವೂ, ಎರಡನೆಯ ಶಾಸನದಲ್ಲಿ ಕೊಂಕಣಾಧಿಪ 
ಚಂದನೃಪಕುಮಾರನಾದ ಕಾಮದೇವರಸನು ಕೇದಾರೇಶ್ವ್ರರ ದೇವರ ಖಂಡಸ್ಸುಟಿತ 
ಜೀರ್ಣೊದ್ದಾರಕ್ಕೆಂದು ಬಿಟ್ಟ ದತ್ತಿಯ ವಿಷಯವೂ ಉಲ್ಲೇಖಗೊಂಡಿದೆ. ಕವಿಗೆ ಸಂಬಂಧಿಸಿದಂತೆ 
ಹೇಳುವಾಗ ಈತನಿಗೆ "ಆಶುಕವಿನಿಟಿಲಾಕ್ಸ್‌ ಎಂಬ ಬಿರುದಿತ್ತು. ಇಬ್ಬರು ಎರಡು ಪಕ್ಕಗಳಲ್ಲಿ 
ಕುಳಿತು ಬರೆದುದನ್ನು ಒಮ್ಮೆಗೆ ಬರೆಯುವ, ಹೊಸಕಾವ್ಯವನ್ನು ಹೇಳುವ, ಕೇಳುವ, ಕೇಳಿದುದನ್ನು 
ಆ ಕೂಡಲೇ ಹೇಳುವ ಮತಿಪೌಢಿಮೆ ಆತನದು. ಆತ ಶ್ರೀಮತ್‌ ಸಹಜ ಸಾರಸ್ವತ, ವಾಚಕ 
ವಾರಿಜಾಸನ, ನಾನಾ ವಿಧಾವಧಾರಣಾ ಚಕ್ರವರ್ತಿ, ತಾನು ಕವಿಸಾರಸ್ವತ ಮಹೋದಯನ 
ಕಿಂಕರನೆಂದು ಬರೆದ ಶಾಸನ ಶಿವಧರ್ಮಶಾಸನವೆಂದೂ ಹೇಳಿದ್ದಾನೆ. ಈತ "ಗೊಬ್ಬುರ ಧಾರಣಾ 
ಸಾರ್ವಭೌಮ” ಸುಕವೀಂದ್ರ ಷಣ್ಮುಖಂ ಎಂದೂ ತನ್ನನ್ನು ಕರೆದುಕೊಂಡಿದ್ದಾನೆ. ಈತನ ಊರು 


YO 


ಗೊಬ್ಬೂರು. ಈತ "ಸಾರಸ್ವತ ಮಹೋದಯ' ಎಂಬ ಬಿರುದುಳ್ಳ ಸೋಮೇಶ್ವರ ಪಂಡಿತನ ಶಿಷ್ಯ 
"ಮಲ್ಲಿದೇವವಿಭು' ಎಂದು ಹೇಳಿಕೊಂಡಿರುವುದರಿಂದ ಈತನು ದೊರೆಯ ಕೈಕೆಳಗೆ ಒಬ್ಬ 
ಅಧಿಕಾರಿಯಾಗಿದ್ದಂತೆ ಆರ್‌. ನರಸಿಂಹಾಚಾರ್‌ ಅಭಿಪ್ರಾಯ." ಈತನು 


ಪೌಢಕವಿಯಾಗಿದ್ದನೆಂಬುದು ಶಾಸನ ಪದ್ಯಗಳಿಂದ ತಿಳಿಯುತ್ತದೆ. 


ಶಾಸನಗಳಲ್ಲಿ ಪ್ರಾಸಂಗಿಕವಾಗಿ ಗೋವಿಂದದಂಡನಾಯಕ, ಕಾಮರಸದೇವ 
ಮೊದಲಾದವರ ವರ್ಣನೆ ಬಂದಿದ್ದು ಎರಡನ್ನು ಇಲ್ಲಿ ಉದಾಹರಿಸಲಾಗಿದೆ. 
ಗೋವಿಂದ ದಂಡನಾಯಕನ ಶೌರ್ಯದ ವರ್ಣನೆ: 


ಬಅಿಸಿಡಿಲಂ ತುಡುಂಕುವ ಮದಾನ್ನಗಜಕ್ಕಿದಿರಾಗಿ ಕೋಳ್ಕಳಂ 
ಮುಳಿವುದದಿನ್ನ ಪೆರ್ಬುಲಿಯ ಮೀಸೆಯೊಳುಯ್ಯಲನಾಡುವೊಂದು ಹೇ 
ರಟೆಕೆಯ ಬೀರರಾನ್ನಡಮದೇವೆಸಗೊಣ್ಣಪೆ ನೆತ್ತರಂ ನೆಲ 

ಕೈಜಳೆಯದೆ ಮಾಣುಮೊ ಸಮರರಂಗದೊಳೀ ರಣರಂಗಭೈರವಂ l 


ಪರಶುರಾಮನ ಮಹಿಮೆಯ ವರ್ಣನೆ 


ಧರಣೀ ಮಂಡಲದೊಳ್‌ ಧರಾಭುಜರನಿರ್ಪತ್ತೊಂದು ಸೂಲಹ್‌ ಕೊಂದು ತ 
ದ್ದರಣೀಮಂಡಲಮಂ ಸಮಸ್ತ ಧರಣೀದೇವರ್ಗೆ ವಾರ್ದ್ಯ್ವಂತಿಕಂ 

ಬರಮಿತ್ತಲ್ಲಿ ಧರಾಮರಸ್ವದೊಳಿರಲ್ಯಾಗೆಂದು ಹೋಗೊತ್ತಿ ಸಾ 

ಗರಮಂ ಚಾಪದ ಕೊರ್ಪಿನೊಳ್‌ ಬುಧನುತಂ ಶ್ರೀ ರೇಣುಕೀ ನಂದನಂ ॥ 


ಅಚರಾಜ ಮಲ್ಲಿದೇವ (ಕ್ರಿಶ.೧೧೦೪) 


ಧಾರವಾಡ ಜಿಲ್ಲೆಯ, ಹಿರೇಕೆರೂರು ತಾಲೂಕಿನ, ಅಬ್ಬಲೂರಿನಲ್ಲಿರುವ ಒಂದು 
ಶಾಸನದಲ್ಲಿ” “ಸುಕರಸುಕವಿಯಪ್ಪಚರಾಜನುಂ ಸಹಜಕವಿ ಮಲ್ಲಿನಾಥದೇವನುಂ ಬರೆದರ್‌” 
ಎಂಬ ಉಲ್ಲೇಖದಿಂದ ಈ ಶಾಸನವನ್ನು ಅಚರಾಜ ಮತ್ತು ಮಲ್ಲಿನಾಥದೇವ ಇಬ್ಬರೂ 
ರಚಿಸಿದ್ದಾರೆಂದು ತಿಳಿಯಬಹುದು ಕಲ್ಯ್ಮಾಣ ಚಾಳುಕ್ಕ ಚಕ್ರವರ್ತಿ ೬ನೇ ವಿಕಮಾದಿತ್ಯ್ಮನನ್ನು 


ಉಲ್ಲೇಖಿಸಿರುವ ಶಾಸನದ ಕಾಲ ಕ್ರಿ.ಶ.೧೧೦೪. 


ಈ ಶಾಸನದಲ್ಲಿ ಮಹಾಸಾಮಂತಾಧಿಪತಿ ಗೋವಿಂದರಸನು "ಏಚಗಾವುಂಡ'ನ 
ಪ್ರಾರ್ಥನೆಯಂತೆ, ಅಬ್ಬಲೂರು ಬ್ರಹ್ನೇಶ್ವ್ಷರ ದೇವಾಲಯಕ್ಕೆ ನಾಗರಖಂಡಕ್ಕೆ ಸೇರಿದ 
ಮುರಿಗನಹಳ್ಳಿಯನ್ನು ಶೈವಾಚಾರ್ಯನಾದ ಸೋಮೇಶ್ವರ ಪಂಡಿತರಿಗೆ ದಾನ ಬಿಟ್ಟದ್ದನ್ನು 


೧೪೧ 


ವರ್ಣಿಸಲಾಗಿದೆ. ಈ ಸಂದರ್ಭದಲ್ಲಿ ಸೋಮೇಶ್ವರ ಪಂಡಿತರನ್ನು ಶಾಸನದಲ್ಲಿ ಈ ರೀತಿ 
ವರ್ಣಿಸಲಾಗಿದೆ. 


ಕೆಲಬರ್‌ ತರ್ಕವಿಶಾರದರ್‌ ಕೆಲಬರಾಪ್ತಾಳಾಪಸಂಬೋಧಕರ್‌ 
ಕೆಲಬರ್‌ ನಾಟಕಕೋವಿದರ್‌ ಕೆಲಬರೊಳ್ಳಬ್ಬಂಗಳ೦ ಬಲ್ಲವರ್‌ 
ಕೆಲಬರ್‌ ವ್ಯಾಕರಣಜ್ಜಧಿಂತಿನಿತುಮಂ ಬಲ್ಲನ್ನರಿಲ್ಲೆಲ್ಲವುಂ 

ಸಲೆ ಸೋಮೇಶ್ವರಸೂರಿ ಬಲ್ಲನನಘಂ ನೈಯಾಯಿಕಾಗೇಸರಂ l 


ಲಕ್ಷ್ಮಣ (ಕ್ರಿಶ.೧೧೦೭) 


ಬೆಳಗಾವಿ ಜಿಲ್ಲೆಯ, ಪರಾಸಗಡ ತಾಲೂಕಿನ, ಹೊಸೂರು ಗ್ರಾಮದಲ್ಲಿರುವ 
ಶಾಸನವನ್ನು” ಈ ಶಾಸನದ ರಚನೆಯ ಕಾಲ ಕ್ರಿಶ೧೧೦೭ ಲಕ್ಷ್ಮಣ ಕವಿಯ ತಂದೆ 
"'ಚಂದಪ್ರಭಪುರಾಣ'ವನ್ನು ಬರೆದ ಅಗ್ಗಳ. ಅಗ್ಗಳವನ್ನು ಶಾಸನದಲ್ಲಿ "ವಿಬುಧವಂದ್ಯ ಅಗ್ಗಳ” 


ಎಂದು ಕರೆಯಲಾಗಿದೆ. ಆ ಪದ್ಯ ಹೀಗಿದೆ. 


ಆವರಿಸೆ ನಿಜಗುಣೋನ್ನತಿ 
ಭೂವಳಯಮಭಿವಿನುತ ಜಿನಶಾಸನಮಂ | 
ಶ್ರೀ ವಿಭುವಂದ್ಯನಗ್ಗಳ 

ದೇವಪ್ರಿಯಸೂನು ಲಕ್ಷ್ಮಣಂ ವಿರಚಿಸಿದಂ ॥ 


ಲಕ್ಷ್ಮಣನು ರಚಿಸಿದ ಈ ಶಾಸನದಲ್ಲಿ ಒಬ್ಬ ಗಾವುಂಡನು ಬಸದಿಗೆ ಜೀರ್ಣೋದ್ದಾರ 


ಮಾಡಿರುವುದನ್ನು ಹೇಳಿದೆ. ಈ ಶಾಸನ ಬಹುವಾಗಿ ನಶಿಸಿಹೋಗಿದೆ. ಒಂದೆರಡು ಪದ್ಯಗಳು 


ಹೀಗಿವೆ. 


ನೇಮಿಚಂದ್ರ ಮುನಿಯ ಪ್ರಶಂಸೆ; 


ಸರಸೀಜೋದ್ಧವಗರ್ಧ್ವ್ಯ ಪರ್ವೃತಬೃಹದ್ದಂಬೋಳಿ ಚಾರ್ವ್ಯಾತ ಭೀ 
ಕರಗಂಧೇಭಜಾಂತಕಂ ಕಪಿಲಕಾಂತಾರಾಂತರೋಗಾಗ್ಗಿ ದು 
ರ್ದರ ಚಾದ್ದಾಭ್ರಪಮೀರಣಂ ಪ್ರವಿಲಸನ್ನೈಯಾಯಿಕದ್ದಾಂತ ಘ 
ಸ್ಮರ ರೋದೋಮಣಿ ನೇಮೀಚಂದ್ರನೆಸೆದಂ ತೈವಿಧ್ಯವಿದ್ಯಾಧರಂ 


ದೊರೆವೆತ್ತ ನೇಮಿಚಂದ್ರಂ ಭವನವಿಧಿತರಾದ್ದಾಂತ ವಾರಾಶಿಚಂದಂ. 
ಸ್ಮರರಾಜಾಂಭೋಜಚಂದ್ರಂ ಪ್ರಧಿತಬುಧವಿಧುಸ್ಥಾಮಿಹೃದ್ಧ್ಯೋಮಚಂದ್ರಂ 
ದುರಘಾಘಧ್ದಾಂಚಂದುಂ ಸುಕೃತಸುರಹರಿಚ್ಚಂದನುದ್ಯಚ್ಛಕೋರೀ 
ಪರಿಪೂರ್ಣಾನಂದಚಂದಂ ವಿಬುಧಬುಧಸಭಾನೀಳನೀರೇಜಚಂದುಂ ॥ 


೧೪೨ 


ಪ್ರಭಾಚಂದ್ರ ಮುನಿಗಳ ವರ್ಣನೆ : 


ಸ್ಥಾಂತೋದ್ಧೂತ ಭುಜಪ್ರತಾಪಜಳಜಂ ಸಂಕೋಚಿಸಲ್‌ ದುರ್ಮದಾ 
ಕ್ರಾಂತ ಧ್ವಾಂತ ಕದಂಬಕಂ ಮಸುಳ್ಲಿರಲ್‌ ಕಂಡೂರ್ಗಣಾಂಭೋನಿಧಿ 
ಪ್ರಾಂತಂ ವೃದ್ಧಿಯನಾಂತಿರಲ್‌ ಬೆಳೆಗುಗುಂ ಶ್ರೀಮತ್ವಭಾಚಂದ್ರ ರಾ 
ದ್ಲಾಂತೇಶಾಂಘ್ರಿ ನಖೇಂದುವಾನತ ವಿನೇಯಸ್ತೋಮ ಹೃದ್ಧೊ ಕಮಮಂ l 


ಕಂದ ಹಾಗೂ ವೃತ್ತಗಳಲ್ಲಿ ಬರೆದ ಈ ಶಾಸನದ ಭಾಷೆ ಸಂಸ್ಕೃತಬೂಯಿಷ್ಠವಾಗಿದ್ದು 
ಕವಿಯು ಉಭಯಭಾಷಾ ವಿಶಾರದನಾಗಿದ್ದನೆಂದು ಶೃತಪಡಿಸುತ್ತದೆ. 


ದಾಮರಸ (ಕ್ರಿಶ.೧೧೦೭) 


ಆಂಧ್ರಪ್ರದೇಶದ ಕರೀಂನಗರ ಜಿಲ್ಲೆಯ, ಕರೀಂನಗರ ತಾಲೂಕಿನ, ಸನಿಗರಂ"” ಗ್ರಾಮದ 
ಶಾಸನವನ್ನು ದಾಮರಸ ಎಂಬುವವನು ಬರೆದಿದ್ದಾನೆ. ಈ ಶಾಸನವು ಕಲ್ಯಾಣ ಚಾಲುಕ್ಕ ದೊರೆ 
ತಿಭುವನಮಲ್ಲದೇವ ಹಾಗೂ ಅನುಮಕುಂಡ ಪುರವರೇಶ್ವ್ಷರ ಮಹಾಮಂಡಳೇಶ್ವರ ಕಾಕತೀಯ 
ಬೇತರಸರ  ಆಳ್ಗಿಕೆಯನ್ನು ಹೇಳಿದೆ. ಇನ್ನೊಬ್ಬ ಮಹಾಮಂಡಳೇಶ್ವ್ಪರ ಜಗದ್ದೇವರಸನ 
ದಂಡನಾಯಕ ಕೊಂಡಮಯ್ಯ ಎಂಬುವವನು "ಪುಲ್ಲುನೂರು ೭೦' ರ ಬಳಿಯ ಸನಗರದ 
ರಲೆಯಗಾವುಂಡನನ್ನು ಒಪ್ಪಿಸಿ ಅಲ್ಲಿಯ ಸ್ವಯಂಭು ಭೀಮೇಶ್ವರ ದೇವರ ಸೇವೆಗೆ ಒಂದು 
ರಾಟಣವನ್ನು ಭೂಮಿಯನ್ನು ದತ್ತಿಯಾಗಿ ಕೊಟ್ಟದ್ದನ್ನು ಇದರಲ್ಲಿ ದಾಖಲಿಸಲಾಗಿದೆ. ಇಲ್ಲಿ 
ಉಲ್ಲೇಖಗೊಂಡ ಕಾಕತೀಯ ಬೇತನನ್ನು ಎರಡನೇಯ ಬೇತ ಎಂದೂ ಜಗದ್ದೇವರಸನನ್ನು 
ಪರಮಾರರ ಜಗದ್ದೇವ ಎಂದು ಹೇಳಬಹುದು. ಈ ಎಲ್ಲ ವಿವರಗಳನ್ನು ಗದ್ಯದಲ್ಲಿ ಹೀಗೆ 
ಹೇಳಲಾಗಿದೆ. 


“ಹುಲ್ಲುನೂರು ೭೦ರ ಬಳಿಯ ಸನಗರದ ರಲೆಯಗಾವುಣ್ಣನ್ನನನೊಡಂಬದಡಿಸಿ ಅಲ್ಲಿಯ ಸ್ವಯಂಭು 
ಭೀಮೇಶ್ವರದೇವರ್ಗೆ ಹೂರ್ವದಲು ನಡವ ಬಾಡನ ಪದರಿಗಿಯೆಂಬ ರಾಟಣಮಂ ದೇವರ ಪಡುವಣ 
ದೆಸೆಯ ಹನ್ನೆರಡು ಮತ್ತರ್ಕ್ಯರಂಬದ ಕೆಯ್ಯಂ ಸರ್ವಬಾದಪರಿಹಾರವಾಗಿ ಪ್ರತಿಪಾಳಿಸಿ ಖಣ್ಣಸ್ಪಟಿತ 
ನವಸುಧಾಕರ್ಮ್ಯಕ್ಕಂ ದೇವರ ನಿವೇದ್ಯಕಂ ಕೊಟ್ಟರ್‌ ॥ ಎಂದಿದೆ. 


ಶಾಸನದ ಕೊನೆಯಲ್ಲಿ “ದಾಮರಸನ ಬರಹ ಮಂಗಳ ಮಹಾಶ್ರೀ ಶ್ರೀ” ಎಂದಿದೆ. 


೧೪೩ 


ಕಾಳೆಯ (ಕ್ರಿಶ.೧೧೦೮) 


ಬಳ್ಳಾರಿ ಜಿಲ್ಲೆಯ, ಹರಪನಹಳ್ಳಿ ತಾಲೂಕಿನ, ಬಾಗಳಿ ಗ್ರಾಮದ ಶಾಸನವನ್ನು” 
"ಕಾಳಯ' ಎಂಬುವವನು ಬರೆದಿದ್ದಾನೆ. ಈ ಶಾಸನದ ಕಾಲ ಕ್ರಿಶ೧೧೦೮ ಕಲ್ಯಾಣ ಚಾಳುಕ್ಕ 
ತ್ರಿಭುವನ ಮಲ್ಲದೇವನ ಆಳ್ಗಿಕೆಯಲ್ಲಿ ತಿಭುವನಮಲ್ಲ ಪಾಂಡ್ಕದೇವನು "ನೊಳಂಬವಾಡಿ 
೩೨೦೦೦' ವನ್ನು ಆಳುತ್ತಿದ್ದಾಗ ಮಲಯಾಳ ವಡ್ಡವ್ಯವಹಾರಿ ಕೊಮರಮೂರ್ಕ್ಕನು 
ಸ್ವಯಂಭೂಕಲಿದೇವರ ನಂದಾದೀವಿಗೆಗೆ ಐದು ಗದ್ಯಾಣವನ್ನು ನೀಡಿ ಅದರ ಬಡ್ಡಿಯಲ್ಲಿ 
ನಂದಾದೀವಿಗೆ ನಡೆಯುವ ವ್ಯವಸ್ಥೆ ಮಾಡುತ್ತಾನೆ ಇದನ್ನು ಶಾಸನಗದ್ಯದಲ್ಲಿ ಹೀಗೆ ಹೇಳಿದೆ. 


ತ್ರಿಭುವನಮಲ್ಲ ಪಾಂಡ್ಕದೇವರ ವರ್ಣನೆ: 


ಸ್ಪಸಿಸಮಧಿಗತ ಪಂಚಮಹಾಸಬ್ದ ಮಹಾಂಡಳೇಶ್ವರಂ 
ಕಾಂಚೀಪುರವರೇಸ್ವರಂ ಯದ್ಧ್ದಂಸಾಂಬರದ್ಯುಮಣಿ ಸುಭಟಚೂ 

ಡಾಮಣಿ ನಿಜಕುಳಕಮಳಮಾರ್ತಣ್ಣ ಪರಿಚ್ಛೇದಿಗಣ್ಣ ರಾಜನಚೋಳಮ 
ನೋಭಂಗಂ ಶ್ರೀಮತ್ತಿಭುವನಮಲ್ಲದೇವ ಪಾದಾಬ್ದಭ್ರಿಂಗಂ ನಾಮಾದಿ 
ಸಮಸ್ತಪ್ಪಸಸ್ಪಿಸಹಿತಂ ಶ್ರೀಮನ್ಮಹಾಮಂಡಳೇಶ್ವರ ತ್ರಿಭುವನಮಲ್ಲ 
ಪಾಂಡ್ಯದೇವರು ನೊಳಂಬವಾಡಿ ಮೂವತ್ತಿಚ್ಛಾಪಿರಮುಮಂ 
ದುಷ್ಠನಿಗ್ರಹವಿಸಿಷ್ಠಪ್ರತಿಪಾಳನದಿಂ ನಾಲಬ್ದು ಸುಖದಿ ರಾಜ್ಯಂಗೆಯ್ಯುತ್ತಮಿರೆ ॥ 


ಎಂದು ಬಗೆಬಗೆಯಾಗಿ ವರ್ಣಿಸಿದ್ದಾರೆ. 
ನಾರಣದೇವ (ಕ್ರಿಶ. ೧೧೦೯) 


ಅವಿಭಜಿತ ಧಾರವಾಡ ಜಿಲ್ಲೆಯ, ಹಾವೇರಿ ತಾಲೂಕಿನ, ಹಾವೇರಿಯ” 
ಶಾಸನವೊಂದನ್ನು ಶಾಸನ ಕವಿ ನಾರಣದೇವ ರಚಿಸಿದ್ದಾನೆ. ತಾನು ವಿಶ್ವಾಮಿತ್ರ ಗೋತ್ರದವನೆಂದು 
ಕವಿಗಳ ಮೆಚ್ಚುಗೆಗೆ ಪಾತ್ರನಾದವನೆಂದೂ ಅದರಲ್ಲಿ ಹೇಳಿದ್ದಾನೆ: ಹಾಗೆಯೇ ಈ ವೃತ್ತ ಪದ್ಯದಲ್ಲಿ 


ಹೀಗೆ ಹೇಳಿದ್ದಾನೆ. 


ಪ್ರಣುತಾರ್ತ್ಗಂ ಹೃದ್ಯಮೀ ಪದ್ಯನಿಚಯಮನೆ ಪೇಳ್ಗೆಂ ಮನಂಗೊಂಡು ವಿದ್ಧ 
ದ್ಲಣಮತ್ಯಾನಂದದಿಂ ಬಣ್ಣಿಸೆ ಬರೆದನಿದಂ ಸತ್ಯವೀಂದ್ರಸ್ತುತಂ ನಾ | 
ರಣದೇವಂ ಪಾರ್ವತೀವಲ್ಲಭಪದಯುಗಳಾರಾಧಕಂ ವಿಪ್ರವಂಶಾ 

ಗಣಿ ವಿಶ್ವಾಮಿತಗೋತ್ರಾಂಬುರುಹವನಪತಂಗಂ ವಿಶುದ್ಧಾಂತರಂಗಂ ॥ 


೧೪೪ 


ಮಹದೇವಭಟ್ಟನೆಂ ಬವನ ಮಗ ನಿಂಬರಾಜನು ಹಾವೇರಿಯಲ್ಲಿ ಸಿದ್ದೇಶ್ವರ 
ದೇವಾಲಯದಲ್ಲಿ ಗೀತ, ನೃತ್ಯ, ವಾದ್ಯಗಳ ಸೇವೆ ನಿರಂತರವಾಗಿ ನಡೆಯಬೆಕೆಂಬ ಉದ್ದೇಶದಿಂದ 
ದಾನಗಳನ್ನು ಕೊಡುತ್ತಾನೆ. ಈ ಮಹದೇವಭಟ್ಟ ಕಲ್ಯಾಣ ಚಾಳುಕ್ಕ ಮನೆತನದ ೬ನೇ 
ವಕ್ರಮಾದಿತ್ಯನ ದಂಡನಾಯಕನಾದ ಅನಂತಪಾಳನ, ಅಧೀನನಾದ ಒಬ್ಬ ಅಧಿಕಾರಿ. 
ನಾರಣದೇವ ಈ ಮಹದೇವಭಟ್ಟನನ್ನು ಅವನ ಪತ್ನಿ ಕಾಳಿಕಬ್ಬೆಯನ್ನು ಅವರೀರ್ವರ ಮಗ 
ನಿಂಬರಾಜನನ್ನು ಹೊಗಳಿ ಪದ್ಯಗಳನ್ನು ರಚಿಸಿದ್ದಾನೆ. ವರ್ಣನೆ ಸಾಂಪ್ರದಾಯಕವಾಗಿದ್ದರೂ ಶಬ್ದ 
ಜೋಡಣೆ, ಕಲನೆ, ಉತ್ಪೇಕ್ಷೆಗಳು ಸುಂದರವಾಗಿವೆ. ರೂಪು, ಗುಣ, ಕಲೆಗಳ ತವರಾದ, 


ಕಾಳಿಕಬ್ಬೆಯ ಪ್ರಶಂಸೆಯ ವೃತ್ತ ಪದ್ಯ ಈ ರೀತಿಯಿದೆ: 


ww 
CL 
3s 


ಜಸಂಭವಂ ಬರೆದು ನಿರ್ಮಿಸಿದಂ ಸ್ಮರನರ್ಕ್ಕರಿಂದೆ ವಿ 
ರಿಸಿದನೆಯ್ದೆ ಸಂಪದವನುದ್ಧವಮಂ ಸೊಬಗಂ ವಿಳಾಸಮಂ | 
ರಸಕಳಾಪ್ರವೀಣತೆಯ ನಂಬಿನಮುನ್ನತಿವೆತ್ತ ಕಾಳಿಕ 

ರಸಿಯ ರೂಪನಾಂ ನೆಜಯೆ ಬಣ್ಣಿಪೆನೆಂಬವನೆಗ್ಗನಲ್ಲನೇ ॥ 


UL LL 
wl 2 


e£ 


ಸದ್ದುಣಗಳ ಖನಿಯಾದ ಕಾಳಿಕಬ್ಬೆಯ ಮಗ ನಿಂಬನನ್ನು ಕುರಿತು ಈ ವೃತ್ತಪದ್ಧವೊಂದು 
ಹೀಗಿದೆ: 


ಪತಿಹಿತನೆ ಮರುತ್ತನಯನಾಹವಧೀರನೆ ಸವ್ಯಸಾಚಿ ಮಿ 
ಕೃತಿಶಯರೂಪನೇ ಕುಸುಮಸಾಯಕನುನ್ನತನೇ ಸುರಾಚಳಂ | 
ವಿತರಣಶೀಲನೆ ರವಿಜನುತ್ತಮನೇ ಮನುಮಾರ್ಗ್ಗನೆಂದು ಪಂ 
ಹಿತಜನಮೆಯ್ಲೆ ಬಣ್ಣಿಪುದು ನಿಂಬಿನನೀ ವಸುಧಾತಳಾಗದೊಳ್‌ ॥ 


ದಾನದಲ್ಲಿ ಈತನನ್ನು ಮೀರಿಸಿದವರಿಲ್ಲ, ಶಿಬಿ, ಕರ್ಣರಿಗೆ ಸಮಾನ: 


ಪಂಬಲಿಸಲೈವೇಡ ಶಿಬಿ ಭಾನುಸುತ ಪ್ರಭು ಖೇಚರಾಧಿರಾ 

ಜಂ ಬಲಿಯೆಂಬ ದಾನಿಗಳನಾದರದಿಂದಮೆ ವಂದಿ ಬೇಡು ನೀಂ 
ಶಂಬರಸೂದನಪ್ರತಿಮರೂಪನನಪ್ರತಿಮಪ್ಪ್ರತಾಪನಂ 
ನಿಂಬನನಾನತದ್ದಿಟಕದಂಬನನುದ್ದಗುಣಾವಳಂಬನಂ 


ನಿಂಬನ ಸತಿಯ ವರ್ಣನೆಯನ್ನು ಕಂದಪದ್ಯದಲ್ಲಿ ನೋಡಬಹುದು : 


ಕಂಬುಗಿವದ ಪೀನನಿ 

ತಂಬದ ತೆಳ್ಳಪಿಜ ಪಲ್ಲವಾದರದ ಚಕೋ 
ರಾಂಬಕಯುಗಳದ ಸುದತಿಗೆ 

ಶಂಖರಹರ ಶರಸಮೂಹನಲ್ಲನೆ ನಿಂಬ ॥ ಎಂದಿದೆ. 


೧೪೫ 


ಸೋಮನಾಥಯ್ಯ (ಕ್ರಿಶ. ೧೧೧೧) 


ಬಳ್ಳಾರಿ ಜಿಲ್ಲೆಯ, ಹಗರಿಬೊಮ್ಮನಹಳ್ಳಿ ತಾಲೂಕಿನ, ಹನಶಿ ಗ್ರಾಮದ ಶಾಸನ"ವನ್ನು 
ಶಾಸನಕವಿ "ಸೋಮನಾಥನು? ರಚಿಸಿದ್ದಾನೆ. ಈ ಶಾಸನವು ಚಾಲುಕ್ಕ ತ್ರಿಭುವನ ಮಲ್ಲನ 
ಸಾಮಂತನಾದ ತ್ರಿಭುವನಮಲ್ಲ ಪಾಂಡ್ಯದೇವನ, ನೊಳಂಬವಾಡಿ-೩೨೦೦೦ ವನ್ನು ಆಳುತ್ತಿದ್ದಾಗ 
ಇವನ ಸಾಮಂತನಾದ ಹೊಳ್ಳಯನು "ಕೊಗಳಿ-೫೦೦' ರ ಹನಸೆಯ ಪರಶುರಾಮೇಶ್ವರ 
ದೇವರಿಗೆ ಚಿಕ್ಕಲಬ್ಲಗೆಜ್‌ಯನ್ನು ಸೋಮಕರ್ಕ್ಸಾರ ಪಂಡಿತರ ಕಾಲನ್ನು ತೊಳೆದು ದಾನ 
ನೀಡುತ್ತಾನೆ. ಇದೇ ಈ ಶಾಸನದ ವಸ್ತು. ಇದನ್ನು ಶಾಸನ ಗದ್ಯದಲ್ಲಿ ಹೀಗೆ ಹೇಳಿದೆ. 


“ತ್ರಿಭುವನ ಮಲ್ಲ ದೇವರ ವಿಜಯರಾಜ್ಯಮು ಪ್ರವರ್ಧಮಾನಚಂದ್ರಾರ್ಕ್ಯತಾಂಬರಂ 
ಸಲುತ್ತಮಿರೆ ತತ್ತಾದಜೀವಿ ಸಮಧಿಗತ ಪಂಚಮಹಾಶಬ್ದ ಮಹಾಮಂಡಳೇಶ್ವರ 
ಕಾಂಚೀ ಯದುವಂಶಾಂಬರದ್ಯುಮಣಿ ಸುಭಟಚೂಡಾಮಣಿ ನಿಜ ಮಾರ್ತಣ್ಣ 
ಪರಿಚ್ಛೇದಿಗಣ್ಣ ರಾಜಗಚೋಳಮನೋಭಂಗಂ ಶ್ರೀವನಮಲ್ಲಪಾದಾಬ್ದಬ್ರಿಂಗಂ 
ಶ್ರೀಮನ್ಮ್ನಹಾಮಂಡಳೇಶ್ವರ ತ್ರಿಭುವನ ಪಾಂಡ್ಯದೇವರು ನೊಳಂಬವಾಡಿ 
ಮೂವತ್ತಿರ್ಚ್ಸಾಸಿರಮಂ ಸುಖಸಂಕಥಾವಿನೋದ......ಮಿರೆ” 


ಎಂದು ದಾನ ನೀಡಿದ ವಿವರಗಳನ್ನು ಕಾಣಬಹುದಾಗಿದೆ. 
ಸಾಮಂತ ಹೊಳ್ಳೆಯನನ್ನು ಕುರಿತು ಪ್ರಶಂಸೆಯ ನುಡಿಗಳು ಹೀಗಿವೆ. : 


“ಸಮಸ್ತದುಷ್ಪಾರಾತಿಕಾಳಾನಳ ವಿರೋಧಿಬಳಜಳಧಿಬಡವಾ (ನಲ)... 
ಮುರಾರಿ ಪಗೆವರಮಾರಿ ಪೊಣರ್ಲರ ಭೀಮ ಚಲದಂಕ (ರಾಮ)... 
ಮಲೆಮದಾಯಿಗರಂ ಬೆಂಕ್ಟೊಳ್ಳ ಕೂಡಿತಪ್ಪುವ ನಾಯಕ, ಪ್ರಚಣ್ಣದಾಯಿಗ 
ಪರಬಾಧ ಕದಳೀವನ ಕುಂಜರ ತುರಗರೇವನ್ತ ವೈರಿಕ್ರಿತಾಂತ ದಾಯಿಗಮ್ರಿಗ 
ಶ್ರೀಪರಸುರಾಮೇಶ್ವರದೇವ ಲಬ್ದವರಪ್ಪ್ರಸಾದ ಮ್ರಿಗ ಘಟ್ಟಿಯಂಕಕಾರ 
ಮಲ್ಲನಸಿಂಹ........ಮಾದಿಸಮಸ್ತಪ್ರಶಸ್ತಿಸಹಿತಂ ಶ್ರೀಮನ್ಮಹಾಸಾಮನ್ತ 
ಹೊಳ್ಳೆಯಂ ಸ್ಲಿರಂ ಜೀಯತ್‌ ॥ ಎಂದಿದೆ. 


ಕವಿಕಂಠಾಭರಣ (ಕ್ರಿಶ. ೧೧೧೧) 


ಬಳ್ಳಾರಿ ಜಿಲ್ಲೆಯ, ಹಡಗಲಿ ತಾಲೂಕಿನ, ಹೂವಿನಹಡಗಲಿ ಗ್ರಾಮದ ಶಾಸನವನ್ನು" 
"ಕವಿಕಂಠಾಭರಣ” ರಚಿಸಿದ್ದಾನೆ. ಜಾಲುಕ್ಯ್ಕದೊರೆ ತ್ರಿಭುವನಮಲ್ಲ (೬ನೇ ವಿಕ್ರಮಾದಿತ್ಯ) 
ಕಲ್ಯಾಣದಿಂದ ಆಳುತ್ತಿರುವಾಗ ಆತನ ಮಾಂಡಲಿಕ ತ್ರಿಭುವನಮಲ್ಲ. ಪಾಂಡ್ಕದೇವನು 
"ನೊಳಂಬವಾಡಿ ೩೨೦೦೦” ಆಳುತ್ತಿದ್ದ, ಆತನ ಮಾಂಡಲಿಕ (ಮುದ್ದ)ರಸನು, "ನೊಳಂಬವಾಡಿ 


೩೨೦೦೦” ತೆರಿಗೆ ಅಧಿಕಾರಿಯಾಗಿದ್ದಾಗ ಪೂವಿನಪಡಂಗಿಲಿಯ ೧೨೦ ಮಹಾಜನಗಳ ಮುಂದೆ 


೧೪೬ 


ಕಲಿದೇವ ಸ್ಥಾನಿಕ ಖಳೇಶ್ವರಪಂಡಿತನ ಕಾಲು ತೊಳೆದು ಸೋಮೇಶ್ವರದೇವರಿಗೆ ಪನ್ನಾಯದ 
ತೆರಿಗೆಯನ್ನು ದಾನ ಮಾಡುತ್ತಾನೆ. ಖಳೇಶ್ವರ ಪಂಡಿತನ ಸನ್ಯಾಸ ಮತ್ತು ಮುದ್ದರಸನ 


ಕೆಲಸಗಳನ್ನು ಶಾಸನದಲ್ಲಿ ವರ್ಣಿಸಿದೆ. 


“ಕೆರೆಯಂ ಕಟ್ಟಿಸುತಿರ್ಪ ದೇಗುಲಮನಾರಯ್ಲಿತ್ತಿಸುತಿರ್ಪಾಮನ್ತೋಟೆಯಂಬಾರದು 
ರ್ಮಾನಸರ್ವೃದೆನಿರಾಭಾರಂಗಳಂಮಾರ್ಪನಿರ್ವ್ಯಾಜಹಾರದಲ್ಲಿ ಜಲಂಗಳಂ, ಪಡೆದು 
ಧರ್ಮತಂಗಳಂಮಾರ್ಪ ಕೊಳ್ಳಣನ ಬಾರಿಸುತಿರ್ಪ ಮುದ್ದರಸನಂ ಪೋಲ್ಪನ್ನನಾ 
ವೊನ್ನರಂ॥ ಸನ್ನನಾರದನನ್ನೊವಂ ಸನ್ನ... ಕಂ...ಭೀಷ್ಮನಿಖಳೇಶ್ವರ 

ಮುನಿಪಂ ಕುನ್ನದಿಬಸ್ಸೆದಾಂ ಶುಚಿಯನ್ನಯುವರ್‌ ಬ್ರಹ್ಮಚಾರಿಗಳ ನೆಲೆ ಹೊಗಳ್ಗುಂ ॥ 


ಎಂದು ಹಲವು ವಿಧವಾಗಿ ಪ್ರಶಂಸಿಸಿದ್ದಾರೆ. 
ಚಟ್ಗಪಾರ್ಯ (ಕ್ರಿಶ.೧೧೧೨) 


ಅವಿಭಜಿತ ಧಾರವಾಡ ಜಿಲ್ಲೆಯ, (ಇಂದಿನ ಗದಗಜಿಲ್ಲೆ. ಲಕ್ಷ್ಮೇಶ್ವರ ಶಾಸನವನ್ನು” 
ಗದಗ ಜಿಲ್ಲೆಯ ಗದಗ ತಾಲೂಕಿನ, ಹೊಂಬಳ" ಶಾಸನವನ್ನು ಈ ಎರಡೂ ಶಾಸನಗಳನ್ನು 
ಚಟ್ಟಪಾರ್ಯ ಎಂಬ ಕವಿ ರಚಿಸಿದ್ದಾನೆ. ಮೊದಲನೇ ಶಾಸನದಲ್ಲಿ "ಪೊಂಬೊಳಂ ಕರ್ತುವಾದಿ 
ಚೂಡಾಮಣಿ ಕನ್ನೆಯ ದೇವರ ಪುತ್ರಂ ಚಟ್ಟಪಾರ್ಯಂ ಪೇಳ್ಗ' ಮತ್ತು ಎರಡನೇ ಶಾಸನದಲ್ಲಿ 
"ಶ್ರೀ ಕನ್ನೆಯ ಗುರುಗಳ ಶಿಷ್ಠ' ಹರವಿಯರ ಚಟ್ಟಪಾರ್ಯಂ ಪೇಳ್ತು ಬರೆದಂ ಎಂದು 
ಉಲ್ಲೇಖವಿರುವುದರಿಂದ ಚಟ್ಟಪಾರ್ಯನು ವಾದಿಚೂಡಾಮಣಿ ಕನ್ನೆಯ ದೇವರ ಮಗ. ಈತನ 
ಗುರು ಕನ್ನೆಯದೇವ ಎಂದು ಗುರ್ತಿಸಬಹುದು. ಈ ಶಾಸನದಲ್ಲಿ ಕನ್ನೆಯದೇವರ ಪುತ್ತ 
ಎಂದಿರುವುದರಿಂದ ಇನ್ನೊಂದು ಶಾಸನದಲ್ಲಿ ಶ್ರೀ ಗುರುಗಳ ಶಿಷ್ಯ ಎಂದಿರುವುದನ್ನು 
ಗಮನಿಸಬಹುದು. ಮೊದಲನೆಯ ಶಾಸನ ಕ್ರಿಶ.೧೧೧೬ ಕಾಲಕ್ಕೆ ಸೇರಿದೆ. 


ಚಾಳುಕ್ಯ ೬ನೇ ವಿಕ್ರಮಾದಿತ್ಯನ ದಂಡನಾಯಕನ ಅನಂತಮಯ್ಯನು ಸೋಮೇಶ್ವರ 
ದೇವರ ಸೂಳೇಗೆರಿಗೆ ಕೊಟ್ಟ ದತ್ತಿಗಳ ವಿಷಯ ಈ ಶಾಸನವಸ್ತು ಅನಂತಮಯ್ಯನು ಈ 
ದತ್ತಿಯನ್ನು ನೀಡಿದಾಗ ಅವನ ಭಾವಮೈದುನನಾದ ಶ್ರೀಪತಿಯರಸನು "ಎರಡು ೬೦೦ರ 
ವಿಭಾಗ' “ಬೆಳವೊಲ ೩೦೦” ಮತ್ತು "ಪುರಿಗೆರೆ ೩೦೦” ಇವುಗಳನ್ನು ಆಳುತ್ತಿದ್ದನೆಂದೂ 
ಪುರಿಗೆರೆಯ ನಗರದ ಮಹಾಜನರಿಂದ ಮತ್ತು ಗಾವುಂಡರಿಂದ ಈ ದತ್ತಿ ಭೂಮಿಯನ್ನು 
ಆನಂತಮಯ್ಯನು ಕೊಂಡಿದ್ದನೆಂದೂ ಶಾಸನದಿಂದ ತಿಳಿದುಬರುತ್ತದೆ. ಈ ಶಾಸನದಲ್ಲಿ ೧೧ 
ಪದ್ಯಗಳನ್ನು ಒಳಗೊಂಡ ೪೪ ಸಾಲುಗಳಿವೆ. 


೧೪೭ 


ಚಟ್ಟಪಾರ್ಯನ ಕಾವ್ಯಪೌಢಿಮೆಯನ್ನು ತಿಳಿಯಲು ಈ ಪದ್ಯಗಳನ್ನು ನೋಡಬಹುದು: 


ಶ್ರುತಲಕ್ಷಿ » ಬುಧ ಸಭಾ ಮು 

ದ್ರಿತಮಾದುದು ಸುಜನವೃತ್ತಿ ದುರ್ಜನಮುಖಮು 
ದ್ರಿತಮಾದುದೀ ಜಗನ್ಮು 

ದಿತಮಾದುದು ಪೆಂಪನನ್ನದಂಡಾಧಿಪನಾ ॥ 


ಅದಟರನಾಂತು ಕೊಲ್ಪದಟನಣ್ಮಿದರಂ ಬಲುಕೆಯ್ದ ಮಿರ್ತು ಮೊ 
ಜೆದರನಡುರ್ತು ಹೊಯ್ದ ಸಿಡಿಲುದ್ದತರಂ ನೊಣಿಉಗ್ಗರಾಹುವೆಂ 
ಬುದನೆನೆ ಮತ್ತನಂತನೊಳನಂತಪರಾಕ್ರಮನೊಳ್‌ ಹೊಡರ್ಪ್ಷುಗೆ 
ಯ್ಲಿದಿರಿಡುವೊಡ್ಡಿ ನಿತ್ತರಿಪ ಕಾದುವ ಮೆಯ್ಗಲಿಯಾರ್ಧರಿತ್ರಿಯೊಳ್‌ ॥ 


ಧಾರವಾಡ ಜಿಲ್ಲೆಯ, ಗದಗ ತಾಲೂಕಿನ, ಹೊಂಬಳದಲ್ಲಿರುವ ಒಂದು ಶಾಸನವನ್ನು 
ಚಟ್ಟಪಾರ್ಯ ರಚಿಸಿದ್ದಾನೆ. ಈ ಶಾಸನದಲ್ಲಿ ಪೂರ್ಣವಾಗಿರುವ ಒಂದು ಕಂದಪದ್ಯವನ್ನು 
ವೃತ್ತವನ್ನೂ ಕೆಳಗೆ ಕೊಡಲಾಗಿದೆ. 


ವರೇಶ್ವರಾಚಾರ್ಯ ಮತ್ತು ದುದ್ದಿಮಯ್ಯರ ಪ್ರಶಂಸೆ: 


ಧರೆಗೆಸೆದರ್ತತ್ತುತ್ರ 
ರ್ವರೇಶ್ವರಾಚಾರ್ಯರವರ ಸನ್ರಾನಕ್ಕಾ 

ದರದಿ ನಮಿಪ್ಪ ಶಿಷ್ಯ 

ರ್ಪರಮಾರ್ತ್ನ ಬ್ರಹ್ಮಚರ್ಯಮುಳ್ಳಹರಿಹರೇ ॥ 


ನೆಟ್ಟನೆ ಕಾಳಿದಾಸ ವಿಭುಗಂ ವಿನಯಾನ್ನಿತ ಜಾತಿಕಬ್ಬೆಗಂ 

ಪುಟ್ಟ ಬುಧಾಳಿ ಬಣ್ಣಿಸುವಿನಂ ಪ್ರಭು ಚಮರ ದುದ್ದಿಮಯ್ಯ 
ನಿಟ್ಗಳಮಾಗೆ ತೇಜಮಳವಟ್ಟರೆ ಸತ್ಯದ ಶೌಚದೊಳ್ಳೊಡಂ 

ಬಟ್ಟರೆ ಚಂದ್ರನಮಳ ಯಶೋನ್ನತಿಯಂ ತಳೆದಂ ಧರಿತ್ರಿಯೊಳ್‌ ॥ 


ಸರ್ವಾಶಿಭಟ್ಟ (ಕ್ರಿಶ.೧೧೧೨) 


ಆಂಧ್ರಪ್ರದೇಶದ ಮೆಹಬೂಬ್‌ನಗರ ಜಿಲ್ಲೆಯ, ಅಲಂಪುರ ಗ್ರಾಮದ" ಶಾಸನವನ್ನು 
ಸರ್ವಾಶಿಭಟ್ಟ ರಚೆಸಿದ್ದಾನೆ. ಚಾಲುಕ್ಕದೊರೆ ತ್ರಿಭುವನಮಲ್ಲದೇವನ ಪಟ್ಟ ಮಹಾದೇವಿಯೊಬ್ಬಳ 
ಆದೇಶದಂತೆ,  ಜಿಮೂತವಾಹನಕುಲದ ಮಹಾಮಂಡಳೇಶ್ವರ ಬಿಕ್ಕರಸ ಎಂಬುವವನು 
ಅಲಂಪುರದ ಬಹೆಶ್ವರದೇವರ ಸೇವೆಗೆ ಕೆಲವು ದತ್ತಿಗಳನ್ನು ನೀಡಿದಂತೆ ಇದರಲ್ಲಿ ತಿಳಿಸಿದೆ. 
ಬಹೆಶ್ಚರದ ಮಹಾಸ್ಥಾನಾಧಿಪತಿ ಧರಣೀಂದ್ರರಾಸಿ ಪಂಡಿತನ ಕಾಲನ್ನು ತೊಳೆದು ಈ ದತ್ತಿಯನ್ನು 
ಕೊಡಲಾಯಿತು. ಇದನ್ನು ಶಾಸನವು ಗದ್ಯದಲ್ಲಿ ಹೀಗೆ ಹೇಳಿದೆ. 


೧೪೮ 


“ಶ್ರೀಮತ್ರಿಭುವನಮಲ್ಲದೇವರ ಪಟ್ನ್ಟಮಹಾದೇವಿಯರ ನಿಯೋಘದಿಂ 
ತ್ರಪಾದಪದ್ಧೋಪಜೀವಿ ಸಮಧಿಗತ ಪಂಚಮಹಾಶಬ್ದ ಮಹಾಮಂಡಳೇಶ್ವರಂ 
ತಗರಪುರವರೇಶ್ವರಂ ಮೃದಂಗಾದಿಘೋಷಣಂ ರಿಪುಕುಲಶೋಷಣಂ 
ಸುವರ್ಣಗರುಡದ್ದಜಂ ಜೀಮೂತವಾಹನಕುಲಸಂಭವ ಧೂ ಡಂಕ 
ನೀಜಂ ಸತಿನನಂಕಕಾರಂ ಸಾಹಸೋತ್ತುಂಗಂ ಶ್ರೀ ಮಲ್ಲಿಕಾರ್ಜುನ 


ಪಾದಾಬಬ್ಬಂಗಂ ನಾಮಾದಿ ಸಮಸ ಪಶನಸಿ ಸಹಿತಂ ಶೀಮನಹಾ 
ಜ'ಲ ds ಸ್‌) ೬ 


ಮಂಡಳೇಶ್ವರಂ ಬಿಕ್ಕರಸರು ಚಾಳುಕ್ಯ ....ಶ್ರೀ ಪರ್ವತದ ಪಶ್ಲಿಮದ್ದಾ 


ವ 


ರಾಧಿಷ್ಠಿತಮಪ್ಪಳಂ ಪುರದ ಶ್ರೀಬ್ರಹ್ಮೆಶ್ಚರದೇವರ ರಂಗಭೋಗಕ್ಕಂ ॥ ಎಂದಿದೆ. 
ಅಯ್ದರಾಜ (ಕ್ರಿಶ.೧೧೧೩) 


ಅವಿಭಜಿತ ಧಾರವಾಡ ಜಿಲ್ಲೆಯ, ರೋಣ ತಾಲೂಕಿನ, ಅಬ್ಬಿಗೇರಿಯ ಶಾಸನವನ್ನು 
ಅಯ್ದರಾಯ”” ರಚನೆ ಮಾಡಿದನೆಂದು ತಿಳಿದುಬರುತ್ತದೆ. ಕಲ್ಮಾಣ ಚಾಳುಕ್ಕರ ೬ ನೇ 
ವಕಮಾದಿತ್ಯನನ್ನು ಉಲ್ಲೇಖಿಸುವ ಈ ಶಾಸನದ ಕಾಲ ಕ್ರಿಶ.೧೧೧೩. ಕವಿಯಾದ ಅಯ್ದರಾಜನು 
ಜೈನಧರ್ಮಿಯನಾಗಿದ್ದನು. ಇವನ ತಂದೆ ಬರ್ಮದೇವ, ಇವನ ಭಾವನ ಹೆಸರು (ಅಕ್ಕನಗಂಡ) 


ಅಯ್ದರಾಜ. 


ಬಹುಭಾಗ ತುಟಿತವಾಗಿರುವ ಈ ಶಾಸನದಲ್ಲಿ ಅಬ್ಬಿಗೇರಿಯ ಬಸದಿ, ದೇವಾಲಯಗಳ 
ಜೀರ್ಣೋದ್ದಾರಕ್ಕಾಗಿ ಕೊಟ್ಟ ದಾನಗಳನ್ನು ಹಾಗೂ ಹಲವು ಕಾಲದಿಂದ ನಿಂತುಹೋಗಿದ್ದ 
ಪುನರ್‌ ದತ್ತಿಯನ್ನು ಅಬ್ಬಿಗೇರಿಯ ಶಾಸನಕವಿ ಅಯ್ದರಾಜನ ಅಕ್ಕನ ಗಂಡನು 
ಮಹಾಮಂಡಳೇಶ್ವರ ಆಚರಸನ ಹತ್ತಿರ ಹಾಗೂ ಊರಿನ ಇತರ ಮುಖಂಡರ ಹತ್ತಿರ ಪಡೆದು 
ದೇವಾಲಯಕ್ಕೆ ನೀಡಿದುದರ ಉಲ್ಲೇಖವಿದೆ. ಒಟ್ಟಿನಲ್ಲಿ ನಿಂತು ಹೋಗಿದ್ದ ದಾನಗಳನ್ನು ಪುನಃ 
ಆಚರಣೆಗೆ ತಂದವನು ಈ ಶಾಸನ ಕವಿಯ ಸಂಬಂಧಿಕ (ಭಾವ)ನಾಗಿರುವುದು ಈ ಶಾಸನದ 


ವಿಶೇಷವಾಗಿದೆ. 


ಈ ಶಾಸನದ ಕೊನೆಯಲ್ಲಿ ಶಾಪಾಶಯನನ್ನು ಕವಿ ಕಂದಪದ್ಯದಲ್ಲಿ ಕಟ್ಟಿದ್ದಾನೆ 


ಅರಸರ್ಗೆ ಸೇನೆಯನ್ನರ 

ಸರ ಕಾಣಿಕೆಗಾಯ ಧರ್ಮಮುಣ್ಣಂದೆಕ್‌ಯೆಂ 
ದರುವಣ ಮೇಗಳ್ಳಣಮೆ 

ನ್ಲೆರೆಗಾಣಿಯನಕ್ಕೆ ಕೊಣ್ಣ ವರ್ಚಾಣ್ನಾಳರ್‌. 


೧೪೯ 


ವಿಷ್ಣುಭಟ್ಟ (ಕ್ರಿಶ.೧೧೧೫) 


ಆಂಧ್ರಪ್ರದೇಶದ ನಲ್ಲೊಂಡ ಜಿಲ್ಲೆಯ, ಭುವನಗಿರಿ ತಾಲೂಕಿನ, ಚಂದುಪಟ್ಟ 
ಗ್ರಾಮದ” ಶಾಸನವನ್ನು "ವಿಷ್ಣುಭಟ್ಟ' ಎಂಬ ಶಾಸನಕವಿ ರಚಿಸಿದ್ದಾನೆ. ಕಲಾಣ ಚಾಳುಕ್ಕದೊರೆ 
ತ್ರಿಭುವನಮಲ್ಲದೇವನ ರಾಜ್ಯಭಾರವನ್ನು ಹೇಳಿದೆ. ಇದರಲ್ಲಿ ದೊರೆಯ ಮಹಾಪ್ರಧಾನ 
ಕರಹರದಧಿಷ್ಟಾಯಕ ಹಡಪವಳ ದಂಡನಾಯಕ ಮಲ್ಲಿಯಣಭಟ್ಟಣ ವಂಶಾವಳಿಯನ್ನು 
ವಿವರವಾಗಿ ಕೊಟ್ಟಿದೆ. ಮಲ್ಲಿಯಣಭಟ್ಟನ ಸೋದರಮಾವನಾದ ವಿದ್ದರಾಜ ದಂಡನಾಯಕನನ್ನು 
ಆತಿಶಯವಾಗಿ ಹೊಗಳಿದೆ. ವಿದ್ದರಾಜ ದಂಡನಾಯಕನು ವಿದ್ದೇಶ್ವರ ದೇವಾಲಯವನ್ನು ಕಟ್ಟಿಸಿ 
"ವದ್ಯಾಧರತೀರ್ಥ” ಎಂಬ ಬಾವಿಯನ್ನು ತೋಡಿಸಿದನೆಂದು ಹೇಳಿದೆ. 


ಶಾಸನದ ೨೯ನೇ ಸಾಲಿನಲ್ಲಿ ಕವಿಯ ಬಗ್ಗೆ ಠಃ ರೀತಿಯಾಗಿ ಹೇಳಿದೆ. 


ಶಿವಭದ್ರೋಪಮ ಕೇಶವಾರ್ಯ್ಯರನವದ್ಯರ್ಭ್ಯಾವಿಪ್ರಖ್ಯ ಮಾಧವಧೀರರ್ಕ್ಕುಶಲ ತ್ರಿವಿಕ್ರಮ 
ಬುಧರ್ವಿದ್ಯಾವಿನೋದಾಭಿದಾನ ವಿಳಾಸರ್ಕ್ಯೃವಿರತ್ನವಿಭೂಷಣ ವಿಶೇಷರ್ವಿಷ್ಣುಭಟ್ನರ್ಮ್ವ 
ಹಾಕವಿಗಳ್‌ ನನೆಬಣಕ್ಲಿಸಗ್ಗರೆಯೊಳೇಂ ವಿದ್ಯಾಧರಂ ಧನ್ಯನು I 


ಎಂದು ಶಾಸನ ಕವಿಯ ಬಗ್ಗೆ ವರ್ಣಿಸಲಾಗಿದೆ. 
ಚಾವರಾಜ (ಕ್ರಿಶ.೧೧೧೫): 


ಹಾಸನ ಜಿಲ್ಲೆಯ, ಶ್ರವಣಬೆಳಗೊಳ ತಾಲೂಕಿನ, ಎರಡು ಕಟ್ಟೆ ಬಸದಿಯ ಎರಡನೇ 
ಕಂಬದ ಶಾಸನ" ಹಾಗೂ ಚಾಮುಂಡರಾಯ ಬಸದಿಯ ದಕ್ಷಿಣಭಾಗ ಮಂಟಪದಲ್ಲಿರುವ 
ಎರಡನೇ ಕಂಬದ ಶಾಸನ” ಈ ಎರಡೂ ಶಾಸನಗಳನ್ನು ಚಾವರಾಜ ರಚಿಸಿದ್ದಾನೆ. ಈ 
ಎರಡೂ ಶಾಸನಗಳು ನಿಸಿದಿ ಶಾಸನಗಳಾಗಿದ್ದು, ಮೊದಲನೇ ಶಾಸನವು ಕ್ರಿಶ೧೧೧ಚಿಕ್ಕೆ 
ಸೇರಿದ್ದರೆ; ಎರಡನೆ ಶಾಸನವು ಕ್ರಿಶ.೧೧೨೦ರ ಕಾಲಕ್ಕೆ ಸೇರಿದೆ. ಮೊದಲನೇ ಶಾಸನವು ಸಂಸ್ಕೃತ 
ಶಾಸನವಾದರೆ, ಎರಡನೇ ಶಾಸನವು ಕನ್ನಡ ಶಾಸನವಾಗಿದೆ. ಹೊಯ್ದಳದಂಡನಾಯಕ 
ಗಂಗರಾಜನ ಕುಟುಂಬಕ್ಕೆ ಸಂಬಂಧಿಸಿದ ಮೊದಲನೆಯ ಶಾಸನದಲ್ಲಿ. 


ಗಂಗರಾಜನ ಪತ್ನಿಯಾದ ಲಕ್ಷ್ಮೀಮತಿ ದಂಡನಾಯಕಿತಿ ದಂಡನಾಯಕ ತನ್ನ 
ಗುರುವಾದ ಶಪ್ರಭಾಚಂದ್ರಸಿದ್ದಾಂತದೇವರ ಗುರುವಾದ ಮೇಘಚಂದ್ರ ತ್ರೈವಿದ್ಯದೇವರು 
ಸ್ಪರ್ಗಸ್ಥರಾಗಲು ಅವರಿಗೆ ನಿಸಿದಿ ಮಾಡಿಸಿದ್ದನ್ನು ಹೇಳಿದೆ. 


೧೫೦ 


ಎರಡನೇ ಶಾಸನವು ಮಹಾಪ್ರಧಾನ ದಂಡನಾಯಕನಾದ ಗಂಗರಾಜನು ತನ್ನ 
ತಾಯಿಯಾದ ಪೋಚಾಂಬಿಕೆ ಸ್ಪರ್ಗವಾಸಿಯಾದಾಗ ನಿಸಿದಿಯನ್ನು ಮಾಡಿಸಿದ್ದು ಹೇಳುತ್ತದೆ. ಈ 
ಎರಡೂ ಶಾಸನಗಳು ಸಂಸ್ಕೃತ, ಕನ್ನಡಗಳ ಗಂಭೀರ ಬಂಧದಲ್ಲಿ ರಚಿತವಾಗಿದೆ. ಸಂಸ್ಕೃತ, 
ಭೂಯಿಷ್ಟ ಶೈಲಿ ರಥೋದ್ದತ, ಚಂಪಕಮಾಲೆ, ಶಾರ್ದೂಲ ವಿಕ್ರೀಡಿತ ಇಂದವಜ. 
ವಿಪರೀತಾಖ್ಯಾನಕಿ, ವಸಂತತಿಲಕ, ಮಾಲಿನಿ, ಸೃಗ್ಧರೆಗಳು, ಅವನು ಛಂದಃಕುಶಲಿ ಎಂಬುದನ್ನು 
ತಿಳಿಸಿಕೊಡುತ್ತದೆ. ಚಾವರಾಜನ ಕಾವ್ಯನೈಪುಣ್ಯಕ್ಕೆ ಒಂದೆರಡು ಉದಾಹರಣೆಗಳಿವೆ. 


ಜನವಿನುತ್‌ ನೇಚಿಗಾಂಕನ 

ಮನಸ್ತ ರೋಹಂಸಿ ಗಂಗರಾಜ ಚಮೂನಾಥನ 
ಜನನಿ ಜನನಿ ಭುವನಕ್ಕೆ 

ನೆನೆಗಳ್ನಐಳ್ಳೋಚಿಕಬ್ಬೆ ಗುಣದುನ್ನತಿಯಂ 


ಇದು ಪೋಚಿಕಬ್ಬೆಯ ಗುಣದುನ್ನತಿಗೆ ನಿದರ್ಶನ ಪದ್ಯವಾಗಿದೆ. 
ಹಪೋಚಾಂಬಿಕೆಯನ್ನು ವರ್ಣಿಸಿದ ಪದ್ಯ Fy 


ಅದನಿನ್ನೇನೆಂಬೆನಾನೊಂದಮಲ್ಲಿ ಸುಕೃತಂ ನೋಡೆ ರೋಮಾಂಚವಾದ 

ಪುದು ಪೇಳ್ಸುದ್ಯೋಗದಿಂದಂ ಸ್ಮರಿಯಿಪಡೆ ನಮೋ ವೀತರಾಗಾಯ ಗಾರ್ಹ 
ಸ್ಕೃದ ಯೋತಿದ್ದಾವದೀ ಕಾಲದ ಪರಿಣತಿಯಿಂ ಗೆಲ್ಲು ಸಲ್ಲೇಖನಂ ಸೂ 
ಪದದಿಂದಂ ದೇವಿ ಹೋಚಾಂಬಿಕೆ ಸುರಪದಮಂ ಲೀಲೆಯಿಂ ಸೂಳ್‌ಗೊಂಡಳ್‌ ॥ 


ಮೇಘಚಂದ್ರ ವ್ರತಿಗಳ ವರ್ಣನೆ: 


ಕ್ಷಮೆಗೀಗಳ್‌ ಜೌವನಂ ತೀವಿದುದತುಳ ತಪಃಶ್ರೀಗೆ ಲಾವಣ್ಯಮೀಗಳ್‌ 
ಸಮಸಂದಿರ್ದತ್ತು ತನ್ನೀ ಶ್ರತವಧುಗಧಿಕಪೌಢಿಯಾಯ್ತಿಗಳಿಂದಂ 

ದೆ ಮಹಾವಿಖ್ಯಾತಿಯಂ ತಾಳ್ಗಿದನಮಳ ಚರಿತ್ರೋತ್ತಮಂ ಭವ್ಯಚೇತೋ 
ರಮಣಂ ತೈವಿದ್ಯವಿದ್ಯೋದಿತ ವಿಶದಯಶಂ ಮೇಘಚಂದ್ರ ವ್ರತೀಂದಂ ॥ 


ಶಾಂತಿನಾಥ (ಕ್ರಿಶ. ೧೧೨೦) 


ಆಂಧ್ರಪ್ರದೇಶದ ಗುಂಟೂರು ಜಿಲ್ಲೆಯ, ಬಾಪಟ್ಟ ತಾಲೂಕಿನ, ಚೆಬ್ರೋಲು ಗ್ರಾಮದ” 
ಶಾಸನವನ್ನು ಶಾಸನಕವಿ ಶಾಂತಿನಾಥ ಬರೆದಿದ್ದಾನೆ. ಶಾಸನಾಂತ್ಯದಲ್ಲಿ ರಾಯದೇವೇಂದನಾದ 
ಶ್ರೀಮತ್ತಿಭುವನಮಲ್ಲನದೇವರೂ ದಂಡನಾಯಕ ಚೂಡಾಮಣಿ ಅನಂತಪಾಳನು ಸುಖದಿಂದಿರಲು 
“ಅವರ ಕೀರ್ತನೆಯಂ ಬರೆದಂ ಸಂಧಿವಿಗಹಿ ಪಾರ್ಶನಾಥನ ತನಯಂ ಶಾಂತಿನಾಥಂ” ಎಂದು 
ಹೇಳಿಕೊಂಡಿದ್ದಾನೆ. ಕಲ್ಯಾಣ ಚಾಲುಕ್ಕ ದೊರೆ ತ್ರಿಭುವನ ಮಲ್ಲನ ಆಳಿಕೆಯಲ್ಲಿ 
ದಂಡನಾಯಕನಾದ ಅನಂತಪಾಳನು ಇತರ ದಂಡನಾಯಕರೊಡನೆ ದೇವಾಲಯವೊಂದಕ್ಕೆ ದತ್ತಿ 


೧೫೧ 


ಬಿಟ್ಟುದನ್ನು ಹೇಳುವುದು ಶಾಸನದ ಉದ್ದೇಶ. ಅನಂತ ಪಾಳನ ಶೌರ್ಯವನ್ನು, ಅವನ ತಾಯಿ 
ಪಂಪಾದೇವಿಯನ್ನು, ಈ ಜೈನಕವಿ ಹೃದಯಂಗಮವಾಗಿ ವರ್ಣಿಸಿದ್ದಾನೆ. ಕವಿಯ ಕಾವ್ಯ 


ಪೌಢಿಮೆ ತಿಳಿಯಲು ಎರಡು ಉದಾಹರಣೆಗಳಿವೆ. 


ಅನಂತಪಾಳನ ಶೌರ್ಯ: 


ಏಳಿದ ದಂಡನಾಯಕರನೇವೆಸವೇಲ್ಲಪೆ ಚೋಳರಾಜ್ಯ ನಿ 
ರ್ಮೂಳನನಂಧ್ರ ಮಂಡಳಿಕ ಮಸ್ತಕಶೂಳನಚಕ್ರಕೂಟಸಂ 
ಚಾಳನ ಗೂರ್ಜರ ಪ್ರಳಯಕಾಳನನಗ್ಗದನಂತಪಾಳನಂ 

ಪೇಟ ಚಳುಕ್ಕಕುಂತಳನರೇಂದ್ರ ಮಹೇಶ್ನರನಂಕಕಾಜನಂ ॥ 


ಪಂಪಾದೇವಿಯ ಹಿರಿಮೆ: 


ಆ ವಿಭುವಿನ ವಲ್ಲಭೆ ಭೂ 

ದೇವಿ ವಚೋದೇವಿ ಲಕ್ಷ್ಮಿದೇವಿಯನಲ್‌ ಪೆಂ 
ಪಾವಗಮಮರ್ದಿರೆ ಪಂಪಾ 

ದೇವಿ ಹೊಗಲೆಯ ನೆಗಟಿಕೆಯಂ ತಳೆದಿರ್ದಳ್‌ ॥ 


ಆಸ್ಕಂದದೇವರು (ಕ್ರಿಶ.೧೧೨೨) 


ಆಂಧ್ರಪ್ರದೇಶದ, ಬಳ್ಳಾರಿ ಜಿಲ್ಲೆಯ, ಹರಪನಹಳ್ಳಿ ತಾಲೂಕಿನ, ಯರಬಾಳು”” 
ಶಾಸನದಲ್ಲಿ ಗಂಗ, ಜೋಳ, ಲಾಳರನ್ನು ಗೆದ್ದು ಪಾಂಚಾಲರಿಂದ ಕಪ್ಪವನ್ನು ಪಡೆದ, ಚಾಳುಕ್ಕ 
ತಿಭುವನಮಲ್ಲನ ಮಂಡಳೇಶ್ವರನಾದ ಪಾಂಡ್ಕದೇವರು "ನೊಳಂಬವಾಡಿ ೩೨೦೦೦” ಆಳುತ್ತಿದ್ದು, 
ಒಡೆಯನ ಆಜ್ಞೆಯಂತೆ ರತ್ನಪುರದ ರಾಜನನ್ನು ಸದೆಬಡಿದನೆಂದು ಹೇಳುತ್ತದೆ. ಮಾಚಬೋವ 
ಮತ್ತು ಸಿಂಗಬೋವರು ಮಹಾದೇವದೇವರಿಗೆ ನಿವೇಶನವನ್ನು ಭೂಮಿಯನ್ನು ದಾನ 
ನೀಡುತ್ತಾರೆ. 


ಶಾಸನಕವಿ ತೂಬಿಗೆರೆಯ  ಊರೊಡೆಯ ಅಆಸ್ಫಂದದೇವರು "ಸ್ಪಸ್ಸಿ ಶ್ರೀಮತು 


ನಗು 


ತೂಬಿಗೆಲ್‌ಯ ಊರೊಡೆಯ ಆಸ್ಪಂದದೇವರು ಬರೆದ ಶಾಸನ” ಎಂದಿದೆ. 


ಮರ್ದಿಮಯ್ಯ (ಕ್ರಿತ.೧೧೨೩) 


ಹಾಸನ ಜಿಲ್ಲೆಯ, ಶ್ರವಣಬೆಳಗೊಳ ತಾಲೂಕಿನ, ಚಿಕ್ಕಬೆಟ್ಟದ ಮೇಲೆ ಚಾವುಂಡರಾಯನ 
ಬಸದಿಯ ದಕ್ಷಿಣ ಭಾಗದ ಮಂಟಪದ ಮೊದಲನೆಯ ಕಂಬವೊಂದರ ನಾಲ್ಕೂ ಮುಖಗಳ 
ಮೇಲೆ ಶಾಸನವೊಂದನ್ನು” ಕೆತ್ತಲಾಗಿದೆ. ಶಾಸನದ ಕೊನೆಯಲ್ಲಿ “ಶ್ರೀಮತ್‌ ಪ್ರಭಾಚಂದ್ರ 


೧೫೨ 


ಸಿದ್ಧಾಂತ ದೇವರ ಗುಡ್ಡ ಹೆಗ್ಗಡೆ ಮರ್ದಿಮಯ್ಯ ಬರೆದಂ” ಎಂದಿದೆ. ಇದರಿಂದ 
ಮರ್ದಿಮಯ್ಯನು ಶಾಸನದ ಕರ್ತ. ಶಾಸನದ ಮೂಲಕ ಕವಿಯ ಬಗೆಗೆ ಹೆಚ್ಚು ವಿವರಗಳು 
ದೊರೆಯುವುದಿಲ್ಲ. 


ಶಾಸನಕವಿ ಸಂಸ್ಕೃತ ಕನ್ನಡ ಭಾಷೆಗಳರಡರಲ್ಲೂ ಪರಿಣತವಾಗಿದ್ದ ಎಂದು ಶಾಸನದ 
ಪೌಢಶೈಲಿ ತಿಳಿಸಿಕೊಡುತ್ತದೆ. ಶ್ಲೋಕ, ಸಗ್ಗರೆ. ಇಂದ್ರವಜ, ವಿಪರೀತಾಖ್ಯಾನಕಿ, ವಸಂತತಿಲಕ, 
ಮಾಲಿನಿ, ಮುಂತಾದ ಛಂದೋಬಂಧಗಳನ್ನು ಕವಿ ಬಳಸಿದ್ದಾನೆ. ಶಾಸನದಲ್ಲಿ ಪದ್ಮನಂದಿ, 
ಗೃದಪಿಂಛ, ದಿವಾಕರನಂದಿ, ಗುಣನಂದಿ, ಮಳಧಾರಿದೇವ, ಕುಂದಕುಂದ, ಮುಂತಾದವರನ್ನು 
ಸ್ತುತಿಸಿರುವುದು ಒಂದು ವಿಶೇಷ. ವಿಷ್ಣುವರ್ಧನನ ದಂಡಾಧಿಪನಾದ ಗಂಗರಾಜ ತನ್ನ 
ಗುರುವಾದ ಶುಭಚಂದ್ರದೇವ ಸ್ವರ್ಗಸ್ಥನಾದಾಗ, ಅವರಿಗೊಂದು ನಿಸಿದಿಯನ್ನು ಕಟ್ಟಿಸಿದ್ದನೆಂದು 
ಹೇಳುವುದು. 


ಮರ್ದಿಮಯ್ಯನ ಕವಿತಾ ಚಾತುರ್ಯಕ್ಕೆ ಉದಾಹರಣೆಗಳು 


ಮಳಧಾರಿ ದೇವರಿಂದಂ 

ಬೆಳಗಿದುದು ಜಿನೇಂದ್ರ ಶಾಸನಂ ಮುನ್ನಂ ನಿ 
ರ್ಮ್ಯಳಮಾಗಿ ಮತ್ತು ಮೀಗಳ್‌ 
ಬೆಳಗಿದಪುದು ಚಂದ್ರಕೀರ್ತಿಭಟ್ಟಾರಕರಿಂ. 


ದಿವಾಕರ ನಂದಿಯ ವರ್ಣನೆ 


ನರರಾದ್ದಾಂತಿಕ ಚಕ್ರವರ್ತಿ ದುರಿತ ಪ್ರಧ್ವಂಸಿ ಕಂದರ್ಪಸಿ 

ನ್ನುರಸಿಂಹ ವರಶೀಳಸದ್ದುಣಮಹಾಂಭೋರಾಶಿ ಪಂಕೇಜ ಹು 

ಷರ ದೇವೇಭ ಶಶಾಂಕ ಸನ್ನಿಭಯಶಃ ಶ್ರೀರೂಪನೋಹೋ ದಿವಾ 
ಕರಣಂದಿಬ್ರತಿ ನಿರ್ಮದಂ ನಿರುಪಮಂ ಭೂಪೇಂದ್ರಬೃಂದಾರ್ಚಿತಂ ॥ 


ಮಳಧಾರಿ ಮುನೀಂದ್ರರ ಕುರಿತ ಪ್ರಶಂಸೆ 


ಬಳೆಯುತರುಂ ಬಳಲ್ಲುವ ಲತಾಂತಂಶರಂಗಿದಿರಾಗಿ ತಾಗಿ ಸಂ 
ಚಳಿಸೆ ಪಳಂಚಿ ತೊಳ್ಳವನನನೋಡಿಸಿ ಮೆಯ್ದಗೆಯಾದ ದೂಸಟಿಂ 
ಕಳೆಯದೆ ನಿಂದ ಕರ್ಬುನದ ಕರ್ಗಿದ ಸಿಪ್ಪಿನಮರ್ಕೆವೆತ್ತ ಕ 
ತ್ರಳಮೆನಿಸಿತ್ತು ಪುತ್ತಡರ್ದ ಮೆಯ್ಯ ಮಳಂ ಮಲಧಾರಿದೇವರಾ ॥ 


ಮಾದಿರಾಜ (ಕ್ರಿ.ಶ.೧೧೨೩) 


ಚಿತ್ರದುರ್ಗ ಜಿಲ್ಲೆಯ, ದಾವಣಗೆರೆಯ ಪ್ರವಾಸಿ ಮಂದಿರದಲ್ಲಿ ಬಿದ್ದಿರುವ ಶಾಸನವನ್ನು” 
ಕವಿ ಮಾದಿರಾಜನು ರಚಿಸಿದನೆಂದು ತಿಳಿದುಬರುವುದು. ಕಲ್ಯಾಣಿ ಚಾಲುಕ್ಕರ ೬ನೇ 


೧೫೩ 


ವಕಮಾದಿತ್ಯನ ಉಲ್ಲೇಖವಿರುವ ಈ ಶಾಸನದ ಕಾಲ ಕ್ರಿಶ ೧೧೨೩. ಈ ಶಾಸನದಲ್ಲಿ 
ರಾಯರಾಜ ಎಂಬುವವನು ವಾಸುದೇವರ ಪೂಜೆ ಮತ್ತಿತರ ಸೇವೆಗಳಿಗೆಂದು ಸ್ಥಾನಪತಿ 
ಕೃಷ್ಣಭಟ್ರರಿಗೆ ಭೂಮಿಯನ್ನು ಬಿಟ್ರ ವಿವರವಿದೆ. 


ಈ ಶಾಸನದಲ್ಲಿ ಬಂದಿರುವ ಎರಡು ಪದ್ಯಗಳು ದಾವಣಗೆರೆ ತಾಲೂಕಿನ ಆನೆಕೊಂಡ 
ಗಾಮದಲ್ಲಿರುವ ಶಾಸನದಲ್ಲಿ ಬಂದಿರುವುದನ್ನು ನಾವು ಗಮನಿಸಬಹುದು. ಆ ಶಾಸನದ ಕಾಲ 
ಕ್ರಿಶ. ೧೧೨೧. ಮಾದಿರಾಜನೇ ಆ ಶಾಸನದ ಕರ್ತ ಆಗಿದ್ದಾನೆ. ಆನೆಕೊಂಡದ ಶಾಸನ 


ಪಾಠವನ್ನಿಟ್ಟುಕೊಡು ಪ್ರಸ್ತುತ ಶಾಸನದಲ್ಲಿ ಸವೆದಿರುವ ಒಂದು ಪದ್ಯವನ್ನು ಪುನಃ 


ರಚಿಸಬಹುದಾಗಿದೆ.” 


ಶ್ರೀರಾಮಳಂಕೃತತೋರಃಸ್ಥಳಮಳವಚಃ ಶ್ರೀವಧೂಕರ್ಣಪಹೂರಂ. 
ವೀರಶ್ರೀ ಬಾಹುವಿಭ್ರಾಜಿತ ಮಣಿಮಯ ಕೇಯೂರನುದ್ಯದ್ಯಶೋವಿ 
ಸ್ಪಾರಂ ವೀರಾವತಾರಂ ಸಕಳಜನನುತಂ ಸಜನೌದಾರ್ಯಪಾರಾ 
ವಾರಂ ಶ್ರೀರಾಯಪಾಂಡ್ಯೋಗಬಳ ಭುಜಬಳಾಟೋಪನಗ್ರ ಪ್ರತಾಷಂ. 


ಶಾಸನದ ಉದ್ದೇಶವನ್ನು ನಿರೂಪಿಸಿರುವ ಗದ್ಯಭಾಗ 


“ಪಾಂಡ್ಕದೇವ ಪಾದಾಬ್ದಬ್ರಿಂಗಂ ಸಾಹಸೊತ್ತುಂಗಂ  ತೆನ್ನಾಡ ತಿರುಕ್ಕಣಂಗೌಡ 
ಕುಖುಂಗುಡಿಯಾಳ್ಳ ಪರಿಚ್ಛೆದಿಗಣ್ಣ ಪಲ್ಲವರಾಯ ಪಡೆವೀಡಿನೊಳು ತಾಂ ಮಾಡಿಸಿದ 
ರಾಯರಾಜ ಬಣ್ನಳೂರಾಳ್ಸ ಶ್ರೀ ವಾಸುದೇವರ್ಗೆ ನಿತ್ಯನಿವೇದ್ಯಾಂಗಭೋಗಕ್ಕಂ ಖಂಡಸ್ಸುಟತ 
ಜೀರ್ಣೋದ್ದಾರಕ್ಕಂ ಆಹಾರ ದಾನಕ್ಕವಾಗಿ ಬೆಳ್ತುಖು ಪನ್ನೆರಡಣಳಗಣ ಬೆಳ್ಳೂರ 
ತಾರಣವಳ್ಳಿಯುಮನರಸನ ಕೆಜ್‌ಯ ಕೆಳಗೊಂದು ಮತ್ತರು ತೋಂಟದಲಿ ತ್ರಿಭೋಗಾಬ್ಯನ್ನರವಾಗಿ 
ಶ್ರೀಮಚ್ಚಾಳುಕ್ಕ ವಿಕ್ರಮ ವರ್ಷದಲಿ ೪೮ನೇ ಸೋಭಕುತು ಸಂವತ್ನರದುತ್ತರಾಯಣ 
ಸಂಕ್ರಾನ್ನಿಯನ್ನು ರಾಯಪಾಣ್ಣದೇವರ ಕಯ್ಯಲು ಪರಮೇಶ್ವರದತ್ತಿಯಾಗ 
ಚಂದ್ರಾರ್ಕತಾರಂಬರಂ ಸಲ್ಪಂತಾಗಿ ಪರಿಚ್ಛೇಧಿನಾಯಕಂ ಪಡೆದು ದೇವರ್ಗೆ ಕೊಟ್ಟ ಈ ಸ್ತಾನಕ್ಕೆ 


ಸ್ಥಾನಪತಿಯಾಗಿ ಶೀಕೃಷ್ಣಭಟ್ಟನಾದ ತಿರುಮಲೆ ನಂಬಿಗೆ ಪರಿಚ್ಛೇದಿನಾಯಕಂ ಕೊಟ್ಟಂ. 


ಸಂಕಣ (ಕ್ರಿಶ. ೧೧೨೪) 


ಅವಿಭಜಿತ ಧಾರವಾಡ ಜಿಲ್ಲೆಯ, (ಇಂದಿನ ಗದಗ ಜಿಲ್ಲೆಯ) ಗದಗ ತಾಲೂಕಿನ, 
ಆಲೂರು ಗ್ರಾಮದಲ್ಲಿರುವ ನಾಗೇಶ್ನರ ದೇವಾಲಯದಲ್ಲಿಯ ಒಂದು ಶಾಸನವನ್ನು 


೧೫೪ 


ಸಂಕಣವೆಂಬ ಶಾಸನಕವಿ ರಚಿಸಿದನೆಂದು ಗೊತ್ತಾಗುತ್ತದೆ. ಇವನು ಶಾಂಡಿಲ್ಯ ಗೋತ್ರದ 
ಕುಲಕರಣಿ ಬೆಟ್ಟಮಯ್ಯನ ಅಳಿಯನೆಂದು ಆ ಶಾಸನದಲ್ಲಿ ಹೇಳಲಾಗಿದೆ. ಅದರ ಕಾಲ ಕ್ರಿಶ. 


೧೧೨೪. 


೬ನೇ ವಿಕ್ರಮಾದಿತ್ಯನ ದಂಡನಾಯಕನಾದ ಸುರಿಗೆಯ ಹೆರ್ಮಾಡಿ ದೇವನು 
ಮಾಳದಾಲೂರನ್ನು ಆಳುತ್ತಿದ್ದಾಗ ಆತನ ಸೋದರಮಾವ ಸುರಿಗೆಯ ನಾಗರಸನು ಸತ್ರ 
ಯಗ್ಗೇದದ ಪಾಠಶಾಲೆ, ಮೊದಲಾದವುಗಳನ್ನು ನಡೆಸುವುದಕ್ಕಾಗಿ ಭೂಮಿಯನ್ನು 
ದಾನವಾಗಿತ್ತನೆಂದು ಹೇಳುವುದು ಈ ಶಾಸನದ ಉದ್ದೇಶ ಈ ಕೆಳಗಣ ಪದ್ಯಗಳನ್ನು 
ನೋಡಿದಾಗ ಸಂಕಣ ಕವಿಯ ಕಾವ್ಯ ಸಾಮರ್ಥ್ಯವನ್ನು ಅರಿಯಬಹುದು. 


"ಕಂದ'ದಲ್ಲಿ ಕರ್ನಾಟಕ ಕುಳೇನ್ನು ಮಾದಿರಾಜನ ವರ್ಣನೆ: 


ಮಾದಿಗೆ ಬುಧಜನ ಹೃದಯಾ 

ಹ್ಲಾದಿಗೆ ಕರ್ಪೂರಚನಾಗರು ಖುಶ್ರಿಣಾ । 
ಮೋದಿಗೆ ನುತಸರಳಕಳಾ 

ವೇದಿಗೆ ಸಮನೊಳರೆ ಸಕಳವಿಶ್ವಂಭರೆಯೊಳು । 


ವೃತ್ತದಲ್ಲಿ ಮಾದಿರಾಜನ ಮಗ ಪೆರ್ಮಾಡಿ ದಂಡನಾಥನ ವರ್ಣನೆ: 


ಸಿರಿ ಪೊಸಮುತ್ತಿನಕ್ಕಸರದಂದಿರೆ ವಾಣಿ ಲಲಾಮ ರೇಖೆಯ 
ನಿರೆ ಜಯಲಕ್ಷ್ಮಿ ರಕ್ಕೆವಣಿಯನ್ತಿರೆ ಪೇರುರದೊಳ್ಳುಖಾಬ್ದದೋ | 
ಳ್ಲರಮೆಸೆಯುತ್ತಮಿರ್ದ ಭುಜದಣ್ಣದೊಳಿನ್ತು ನೆಗೆರ್ತ್ರೆವೆತ್ತನು 
ರ್ಬರೆಯೊಳಗಣ್ಯಷುಣ್ಯನಿಧಿ ಪೆಮ್ಮರಸಂ ಬುಧತಳ್ಳಭೂರುಹಂ ॥ 


ಹೆರ್ಮಾಡಿ ಸೋದರ ಮಾವ ನಾಗರಸ: 


ತನ್ನಯ ತಿಣ್ಣಿನೇಳ್ಗೆ ಪಡಿಗಟ್ನಳೆಯಾದುದು ಮಂದರಕ್ಕೆ ತ 
ನ್ನುನ್ನತಿಮೇರುವಿಂಗೆ ಮಣಿಚೂಣಿಯಾದುದು ತನ್ನ ಮಿಕ್ಕದಾ 

ನಂ ನ್ನವತಳ್ಳವಲ್ಲರಿಗೆ ಹೊಂಗುಡಿಯಾದುದು ತನ್ನ ಕೀರ್ತಿ ಕ 
ಯ್ಲನ್ನಡಿಯಾದುದುರ್ವಿಗೆನೆ ನಾಗರಸಂ ನೆಗರ್ದಂ ಧರಿತ್ರಿಯೊಳ್‌ ॥ 


ಮಾಳದಾಲೂರ ಅಗ್ರಹಾರದ ವರ್ಣನೆ : 


ಧರಣೀಕಾನ್ವೆಗೆ ಮಾಸವಾಡಿವಿಷಯಂ ಚಲ್ಪಾಗಿ ಮಾಣಿಕ್ಯದಾ 
ಭರಣಂಬೊಲೆಸೆದಿಪ್ಬುದಾವಿಶೆಷಯದೊಳ್ತಾಂ ಮಾಳದಾಲೂರ್ದ್ವರಾ 
ಮರರಿನ್ನೂರ್ವರಿಗಗ್ರಹಾರಮದನೊಳ್ಳಿ ಮುನ್ನೆ ಬಿಟ್ಟಂ ನರೇ 

ಶ್ವರ ರತ್ನಂ ಜನಮೇಜಯಾಖ್ಯ ನೆನಲಿನ್ನೇ ವಣ್ಣಿಪಂ ಬಣ್ಣಿಪ l 


೧೫೫ 


ಚಾವುಂಡರಾಯ (ಕ್ರಿಶ. ೧೧೨೪) 


ಆಂಧ್ರಪ್ರದೇಶದ ಕಡಪ ಜಿಲ್ಲೆಯ, ಜಮ್ಮಲಮಡುಗು ತಾಲೂಕಿನ, ಪೆದ್ದಮುಡಿಯಂ”” 
ಗ್ರಾಮದ ಶಾಸನವನ್ನು ಚಾವುಂಡರಾಯ ರಚಿಸಿದ್ದಾನೆ. ಚಾಲುಕ್ಕದೊರೆ ತ್ರಿಭುವನಮಲ್ಲದೇವ 
ಹಾಗೂ ಅವನ ಮಹಾಮಂಡಳೇಶ್ವರ, ಸೋವಣ, ಚೋಳಮಹಾರಾಜ ಹಾಗೂ ಗೋಸನ 
ಮಹಾದೇವಿಯರ ಮಗ ಅತ್ಯಣಚೋಳಮ ಮಹಾರಾಜನ ಆಳ್ಗಿಕೆಯನ್ನು ಹೇಳುತ್ತದೆ. ಅತ್ಯಣನ 
ಮಹಾಮಂಡಳೇಶ್ವರ ಚಿದ್ದಣಚೋಳ ಮಹಾರಾಜನು ಮುದಿವೇಮು ಗ್ರಾಮದ ಮಹಾಜನರಿಗೆ ಆ 
ಗಾಮವನ್ನು ದತ್ತಿಯಾಗಿ ಕೊಟ್ಟದ್ದನ್ನು ಹೇಳಿದೆ. ದತ್ತಿಯನ್ನು ಅಹೋಬಲ ನರಸಿಂಹದೇವರ 
ಸಮ್ಮುಖದಲ್ಲಿ ಕೊಡಲಾಯಿತು. ಚಿದ್ದಣ ಹೆಗ್ಗಡೆಯ ತಮ್ಮ ಚಾವುಂಡರಾಯನು ಈ ಶಾಸನವನ್ನು 
ರಚಿಸಿದ್ದಾನೆ. ಇದನ್ನು ಶಾಸನವು ಗದ್ಯದಲ್ಲಿ ವಿಶಿಷ್ಟವಾಗಿ ವರ್ಣಿಸಿದೆ. 


ಚಾಳುಕ್ಕಾಭರಣಂ ಶೀಮತ್ರಿಭುವನಮಲ್ಲದೇವರ ವಿಜಯರಾಜ್ಯಮುತ್ತರೊತತರಾಭಿವಿದ್ದಿ 


(€L 


ಸ್ರವರ್ದ್ಧಮಾನಮಾ ಚಂದ್ರಾರ್ಕ್ಯತಾರಂಬರಂ ಸಲುತ್ತಂ ಜಯಂತೀಪುರದ ನೆಲೆವೀಡಿನೊಳು 
ಖಸಂಕಥಾವಿನೋದದಿಂ ರಾಜ್ಯಂಗೆಯ್ಯುತ್ತಮಿರೆ ತತ್ಲಾದಪದ್ಧೋಪಜೀವಿ ಸಮಧಿಗತಿ 


ಲ 


ಪಂಚಮಹಾಶಬ್ದ ಮಹಾಮಂಡಳೇಶ್ವರನನೇಕ ರಿಪುದುರ್ದ್ದರ ವರ ಭುಜಾಸಿಭಾಸುರ 
ಪ್ರಚಂಡಪ್ರದ್ಯೋದಿತ ದಿನಕರಕುಲನಂದನಂ ಕಾಶ್ಯಪಗೋತ್ರಂ ಕಲಿಕಾಲಾನ್ಹಯಂ ಕಾವೇರಿವಲ್ಲಭಂ 


el 


೦ಪಜ್‌ಘೋಷಣಂ  ಮಯೂರಪಿಂಛದ್ದಜ೦  ಸಿಂಹಲಾಂಛನನೊಳಯೊರ್ಪುರವರೇಶ್ವರಂ 
ಪರಚಕ್ರಧವಳಂ ಮಂಡಳಿಕ ಶಿಖಾಮಣಿ ಶರಣಾಗತ ರಕ್ಷಾಮಣಿ ಚಜೋಳಸಾಮ್ತ 
ಗೊಂದಳಬಡಿವಂ ನಾಮಾದಿ ಪ್ರಶಸ್ತಿ ಸಹಿತಂ” ಎಂದು ಪ್ರಶಸ್ತಿಯನ್ನು ಹೇಳಿದ. 


ಚಂದ್ರಭಟ್ಟ (ಕ್ರಿಶ.೧೧೨೫) 


ಧಾರವಾಡ ಜಿಲ್ಲೆಯ, ಹಾನಗಲ್ಲ ತಾಲೂಕಿನ, ಬಾಳೂರು ಗ್ರಾಮದ”*' ಶಾಸನದ ಕರ್ತ್ವ 
ಈತ. ಶಾಸನದಲ್ಲಿ ಕವಿಯ ಬಗ್ಗೆ ತಕ್ಕದಾದ ವಿವರಗಳು ಲಭಿಸುವುದಿಲ್ಲ. ಈ ಶಾಸನವು ಗದ್ಯ 


ಪದ್ಯಾತ್ಮಕವಾಗಿದ್ದು, ೬೯ ಸಾಲುಗಳನ್ನೊಳಗೊಂಡಿದೆ. 


ಕದಂಬ ತೈಲಪನು ಪಾನುಂಗಲ್‌ ವಿಭಾಗವನ್ನು ಆಳುತ್ತಿದ್ದಾಗ ಸ್ಥಾನಪತಿಯಾದ 
ಕಾಳಯ್ಯಜಯನು ಎಡೆವೊಳಲು ೭೦ರಲ್ಲಿರುವ ಬಾಳೆಯೂರಿನಲ್ಲಿ ಸೋಮೇಶ್ವರ 
ದೇವರಲಿಂಗವನ್ನು ಸ್ಥಾನವೆಂದೂ ಅಲ್ಲದೆ ಬಾಳಯೂರಿನ ಬಮ್ಮಗಾವುಂಡನೂ ಸೋಮೇಶ್ವರ 
ದೇವರಿಗೆ ಗದ್ದೆಯನ್ನು ಹಾಕಿಕೊಟ್ಟಿರುವ ಸಂಗತಿಯನ್ನು ಸೋಮೇಶ್ವರ ದೇವಸ್ಥಾನದಲ್ಲಿ ನಿತ್ಯ 


೧೫೬ 


ನಿರಂತರವಾಗಿ ನಂದಾದೀವಿಗೆಯನ್ನು ಬೆಳಗಿಸಲು ಅಯ್ದತೊಕ್ಕಲಿನ ತೆಲ್ಲಿಗಸೆಟ್ಟರು ಎಣ್ಣೆಯನ್ನು 
ಕೊಟ್ಟ ವಿಷಯವನ್ನು ಈ ಶಾಸನ ತಿಳಿಸುತ್ತದೆ. ಹಾನುಗಲ್ಲು ತಾಲೂಕಿನ ಬಾಳೂರಿನ ಬಗೆಗೂ 
ಕಾಳಿದಾಸನ ಮಗನಾದ ಬರ್ಮಗಾವುಂಡನ ಮನೆತನದ ಬಗೆಗೂ ವಿವರಗಳನ್ನು ನೀಡುತ್ತದೆ. 
ಬರ್ಮಗಾವುಂಡನು ಸೋಮೇಶ್ವರ ದೇವರ ಭಕ್ತನೆಂದೂ ಪ್ರಾಯಶಃ ಈ ದೇವಸ್ಥಾನದ 
ನಿರ್ಮಾಣಕ್ಕೆ ಕಾರಣನಾಗಿದ್ದ ಎಂಬುದು ವೇದ್ಯವಾಗುವುದು. 


ಚಕ್ರವರ್ತಿ ಮಾಂಡಲಿಕರ ವರ್ಣನೆ, ದೇಶ. ಮತ್ತು ಪುರದ ವರ್ಣನೆ ಈ ಶಾಸನದಲ್ಲಿ 
ವಿಸ್ತಾರವಾಗಿದೆ. ಈ ಶಾಸನದಲ್ಲಿ ಬರುವ ಪದ್ಯ ಗದ್ಯಗಳು ಸುಂದರವಾಗಿವೆ. ಸತ್ತಯುತವಾಗಿವೆ. 
ಶಬ್ದಾಲಂಕಾರಗಳ ಹೆಚ್ಚಳವಿದೆ. ಕವಿ ಚಂದಭಟ್ಟನ ಭಾಷಾಪೌಢಿಮೆ ಆಶ್ರಿತರಾಜನಾದ 
ವಿದ್ಯಾಧರೆಂದ್ರ ವಿಕಮಾದಿತ್ಯದೇವನ ಮೇಲಿನ ಘನತೆ ಗೌರವಗಳನ್ನು ಪ್ರತಿಬಿಂಬಿಸುತ್ತವೆ. 
ಮಾದರಿಗೆ ಕೆಲವು ಪದ್ಯಗಳನ್ನು ನೋಡಬಹುದು. ಇವುಗಳಲ್ಲಿ ಯಮಕಾಲಂಕಾರವನ್ನು ಕವಿ 


ಬಳಸಿದ್ದಾನೆ. 


ವಿಕಮಾದಿತ್ಯನ ಹಿರಿಮೆ ವರ್ಣಿಸುವ ಪದ್ಯ : 


ಬಳದ್ಲೂಪಾಳನಾರಾಯಣಬಳವದು ಭೂಪಾಳತಾರಾಭ್ರಿಚಂದ್ರಂ 
ಬಳವದ್ಧೂಪಾತಧಾ ಭಾಸ್ಕರಬಳವದು ಭೂಪಾಳವಿದ್ಯಾಧರೇಂದ್ರಂ 
ಬಳವದ್ಧೂಪಾಳ ಕಂಜಾಸನ ಬಳವದು ಭೂಪಾಳಚಾಳುಕ್ಕರುದ್ರಂ 
ಬಳವದ್ಧೂಪಾಳ ಚೂಡಾಮಣಿ ಪದಕಿರಣಂ ವಿಕಮಾದಿತ್ಯದೇವಂ ॥ 


ಪಾನುಗಲ್ಲಿನ ವರ್ಣನೆ : 


ಬೇಜಳೊಂದುದ್ದಾಸಿ ಬೇಣಳೊಂದಖಿಳಲಕುಮಿ ಬೇಣಳೊಂದು ವಿಸ್ತಾರಪೂರಂ 
ಬೇಜಕೊಂದುತ್ತಾಹ ಸಂಪತ್ತದದ ರಮಣಿ ಬೇಣಳೊಂದು ಲಾವಣ್ಯಪುಣ್ಯಂ 
ಬೇಜಳೊಂದೈಶ್ವರ್ಯರಾರಾಜಿತದತಿಶಯ ಬೇಐಕಿಂಬಿನಂ ಪಾನುಗಲ್ಲ 


ಯ್ದಾಜೇಂ ಬೀಣುತ್ತೋ ಬೆಲ್ಪಂತದು ಮಹಿಗೆ ಮಹಾಶೋಭೆ ಕಣ್ಣಿಡ್ಲಮಾಗಲ್‌ l 
ಕುಂತಳ ವಿಷಯದ ವರ್ಣನೆ : 


ಮೇರುಗಿರಿಯಿಂದೆ ತೆಂಕಣ 

ವಾರಿಧಿ ಪರಿವೃತವಸುಂಧರಾವನಿತೆಯ ವಿ 
ಸ್ತಾರ ಮುಖ ಭರತವರ್ಷ ಎಂದಿ) 
ರಾರಾಜಿಸುತಿರ್ಷುದೆಸೆವ ಕುಂತಳವಿಷಯಂ। 


ಶಾಸನದ ಕೊನೆಯಲ್ಲಿ ಶಾಸನಕವಿಯ ಬಗ್ಗೆ ಪ್ರಸ್ತಾಪವಿದೆ. 


ಸಸಿ ಮಭ್ಯುದ್ಯತೇ ಕಾವ್ಯಂ ರತ್ನಾಳಂಕೃತಭೂಷಣಂ 


ವಿದ್ಯುಭಾವಿತವಿಖ್ಯಾತಂ ಚಂದ್ರಭಟ್ಟರವಿಶ್ರುತಂ ॥ ಎಂದಿದೆ. 


೧೫೭ 


ನಾಗಾರ್ಜುನ ಪಂಡಿತ (ಕ್ರಿಶ.೧೧೨೫) 


ಧಾರವಾಡ ಜಿಲ್ಲೆಯ, ಧಾರವಾಡ ತಾಲೂಕಿನ, ಮುಗದ ಎಂಬ ಗ್ರಾಮದಲ್ಲಿನ" 
ಒಂದು ಶಾಸನದ ಕರ್ತ್ವ ನಾಗಾರ್ಜುನ ಪಂಡಿತ. ಈ ಗ್ರಾಮವು ಹಲಸಿಗೆ ೧೨ ಸಾವಿರದ 
ಪ್ರಾಂತದಲ್ಲಿ ಮಹಾರಾಜವಾಡಿ ನಾಡಿಗೆ ಸೇರಿದ ೩೦ ಹಳ್ಳಿಗಳಿಗೆ ಮುಖ್ಯ ಗಾಮವಾಗಿತ್ತು ಆ 
ಮೂವತ್ತರ ನಾಳ್ಗಾವುಂಡನಾದ ನಾಕರಸನ ತಮ್ಮ ಬಮ್ಮದೇವನೆಂಬವನು ಕೆರೆಗೆ ಗದ್ದೆಯನ್ನೂ; 
ಮನೆಯನ್ನೂ ಬಿಟ್ಟುದನ್ನು ಈ ಶಾಸನದಲ್ಲಿ ಹೇಳಿದೆ. 


೬ನೇ ವಿಕ್ರಮಾದಿತ್ಯ ತ್ರಿಭುವನ ಮಲ್ಲದೇವನ ಆಡಳಿತಾವಧಿಯಲ್ಲಿ ರಚನೆಗೊಂಡ ಈ 
ಶಾಸನವು ೧೦೩ ಸಾಲುಗಳಿಂದ ಕೂಡಿದೆ. ಗದ್ಯ ಪದ್ಯಾತ್ಮಕವಾದ ಶಾಸನವಾಗಿದೆ. ಹಲಸಿಗೆ 
ಪನ್ನಿರ್ಚ್ಸಾಸಿರದ ಮಹಾರಾಜವಾಡಿ ನಾಡಿನ ಮುಗದ ಮೂವತ್ತಕ್ಕೆ ನಾರ್ಗಾಮುಣ್ಣನಾಗಿದ್ದ 
ಚಾವುಂಡರಾಯನ ಸಂತತಿಯವನಾದ ಬಮ್ಮದೇವ ಮತ್ತು ಅವನ ಹಿರಿಯಪುನ ಮಗ ನಾಕರಸ, 
ನಾಕರಸನ ತಂದೆ ಮಾರ್ತಾಂಡ, ತಾಯಿ ಗೊಜ್ಜಿಯಕ್ಕ ಇವರನ್ನು ಶಾಸನದಲ್ಲಿ ವಿಶೇಷವಾಗಿ 
ವರ್ಣಿಸಲಾಗಿದೆ. ಧರ್ಮವನ್ನು ಅಳಿದರೆ, ದಾನ ದತ್ತಿಗಳನ್ನು ಅಪಹರಿಸಿದರೆ ಉಂಟಾಗುವ 
ದುಷ್ನಲಗಳನ್ನು ಸಾರಿ ಹೇಳುವಾಗ ಜೈನರಿಗೂ, ಶೈವರಿಗೂ, ಕೂಡಿಯೇ ಅನ್ವಯವಾಗುವಂತಹ 
ಕೆಲವು ಮಾತುಗಳನ್ನು ಹೇಳಿರುವುದು ಈ ಶಾಸನದ ವೈಶಿಷ್ಠ್ಯ ಲಿಂಗವನ್ನು ಒಡೆದ, 
ಗೋಕುಲವನ್ನು ಅಳಿದ, ಮತ್ತು ಜಗತ್ತಿನೊಳಗಿನ ಜೀವರಾಶಿಯನ್ನು ಕೊಂದು ಆನಂದದಿಂದ 
ನೆತ್ತರವನ್ನು ಈಂಟಿದ ಪಾಪದಿಂದ ಒದಗುವ ಗತಿ. ಧರ್ಮವನ್ನು ಅಳಿದವರಿಗೆ ಆಗುವುದೆಂದು 
ಈ ಶಾಸನದ ೨ ಕಂದಪದ್ಯಗಳಲ್ಲಿ ಹೇಳಲಾಗಿದೆ. ಚಂಪಕಮಾಲೆ, ಉತ್ತಲಮಾಲೆ, ಮತ್ತೆ 
ಭವಿಕ್ರೀಡಿತ ವೃತ್ತಗಳಲ್ಲಿ ಶಾಸನದ ಪದ್ಯಗಳು ಬಹು ಸುಂದರವಾಗಿ ಮೂಡಿಬಂದಿವೆ. 


ಗೊಜ್ಜಿಯಕ್ಕ, ನಾಕಿರಾಜನ ಹಿರಿಮೆಯನ್ನು ಹೇಲಿದೆ.: 


ಪರಹಿತೆಯೆಂದು ಹುತ್ತ್ರವತಿಯೆಂದು ಮಹಾಸತಿಯೆಂದು ಧರ್ಮದೊಳ್‌ 
ಪರಿಸರೆಯೆಂದು ದಾನನಿಧಿಯೆಂದು ಗುಣೋನ್ನತೆಯೆಂದು ಲಕ್ಷ್ಮಿಗಾ 
ಗರವೆನಿಸಿರ್ಪ ಪುಣ್ಯವಧುವೆಂದು ಪತಿಬ್ರತೆಯೆಂದು ಸದಾ ಸ 
ಚ್ಚರಿತಪವಿತ್ರೆಯೆಂದು ಧರೆ ಬಣ್ಣಿಸುತಿರ್ಷದು ಗೊಜ್ಜಿಯಕ್ಕನಂ l 
ವಿಸಸನದೊಳ್ತೋಳ್ಪಾಸಿರ 

ದೆಸಕಮುಮಂ ನೊಸಲ ಕಣ್ಣುಮಂ ತೋಟಲುವನೆಂ 


ಬಸದೃಶಮೆನಿಸುವ ಬೀರದ 
ಮಸಕಕ್ಕೆ ಪಿನಾಕಿಯೆನಿಸುವಂ ನಾಕರಸಂ. 


೧೫೮ 


ಶಾಸನದ ಗದ್ಯ ಮಾದರಿ: 


ಅಂತೆನಿಸಿ ನೆಗರ್ದಿರ್ದ ಸಾಮಂತಮಾರ್ತಾಂಡಂಗಂ ಮಹಾಸತಿಯಂ ಪುಣ್ಯವತಿಯುಂ 
ಜಿನಶಾಸನ ದೇವತೆಯುಂ ಮತಿಯ ಗಂಗೆಯುಮೆನಿಸಿ ನೆಗರ್ದ ಶ್ರೀಮದ್‌ 

ಗೊಜ್ಜಿಕಬ್ಬೆ ಗಾವುಂಡಿಗಂ ನಾರಾಯಣದೇವಂಗಂ ಶ್ರೀಯಾದೇವತೆಗಂ ಕಾಮದೇವಂ 
ಪುಟ್ಟವಂತೆ ಕೊಂತಿಗಂ ದೇವೇಂದ್ರಂಗಮರ್ಜುನಂ ಪುಟ್ಟವಂತೆ, 


ಮೇಲ್ಕಂಡ ನಾಕರಸನೇ ಮುಗುಂದ ಮೂವತ್ತನಾಳುತ್ತಿದ್ದಾಗ ಬರೆಯಿಸಿದ ಇನ್ನೊಂದು 
ಶಾಸನ ಇದೇ ಮುಗುದದಲ್ಲಿದೆ. ನಾಗಾರ್ಜುನ ಪಂಡಿತನೇ ಈ ಶಾಸನವನ್ನು ರಚಿಸಿದನೆಂಬುದಕ್ಕೆ 
ಅಲ್ಲಲ್ಲಿ ಕುರುಹುಗಳಿವೆ. ಚಕ್ರವರ್ತಿ, ಮಾಂಡಲಿಕ ಪ್ರಶಸಿಗಳಲ್ಲಿ ಸಾಮ್ಯವೂ ಕಂಡುಬರುತ್ತದೆ. 
ಅಲ್ಲದೆ ಈ ಎರಡನೆಯ ಶಾಸನದಲ್ಲಿನ ಮೊದಲ ಏಳು ಪದ್ಯಗಳು ಮೊದಲನೆಯ ಶಾಸನದ 
ಆರಂಭದಲ್ಲಿನ ೭ ಪದ್ಯಗಳೇ ಆಗಿವೆ. ಅಲ್ಲಲ್ಲಿ ಒಂದೊಂದು ಶಬ್ದ ವ್ಯತ್ಯಾಸವನ್ನು ಬಿಟ್ಟರೆ ಉಳಿದ 
ಕ್ರಮ ಅಲ್ಲಿನಂತೆಯೇ ಇದೆ. ಆದರೆ ಈ ಶಾಸನಕ್ಟೂ ಮೊದಲನೆಯ ಶಾಸನಕ್ಟೂ ಇರುವ ಮುಖ್ಯ 
ವ್ಯತ್ಯಾಸವೆಂದರೆ, ಮೊದಲ ಶಾಸನದಲ್ಲಿನ ನಾಕರಸನ ಪೂರ್ವಜರಿಗೆ ಸಂಬಂಧಿಸಿದ ಕೆಲವು 
ವರ್ಣನಾತ್ಮಕ ಪದ್ಯಗಳನ್ನು. ಎರಡನೆಯ ಶಾಸನದಲ್ಲಿ ಕೈಬಿಟ್ಟಿರುವುದು. ಎರಡನೆಯ ಶಾಸನ 
ಕಾವ್ಯಕ್ಕೆ ನಾಯಕ ನಾರ್ಗಾವುಂಡ ಅವನನ್ನು ವರ್ಣಿಸುವಾಗ ಮೊದಲ ಶಾಸನದಿಂದ 
ಪದ್ಯಗಳನ್ನು ತೆಗೆದುಕೊಳ್ಳದೆ, ಹೊಸದಾಗಿ ರಚಿಸುವುದು ಕಂಡುಬರುತ್ತದೆ. ತನ್ನ ಆರಸನ ಬಗ್ಗೆ 
ಕವಿಗೆ ಉತ್ಪಾಹವಿರುವುದು ವಿಶೇಷವೇನಲ್ಲ. ಆದರೆ ಈ ಶಾಸನವು ಪೂರ್ಣವಾಗಿ ಅಚ್ಚಾಗದೇ 


೩ಿಷಿನೇ ಸಾಲಿನಲ್ಲಿ ನಾಕರಸನನ್ನು ವರ್ಣಿಸುವ ಪದದೊಂದಿಗೆ ನಿಂತುಹೋಗಿದೆ. 
ಮಲ್ಲಿಯಣ್ಣ (ಕ್ರಿಶ. ೧೧೨೬) 


ಬಳ್ಳಾರಿ ಜಿಲ್ಲೆಯ, ಹರಪನಹಳ್ಳಿ ತಾಲೂಕಿನ, ದುಗ್ಗವತಿ ಗ್ರಾಮದ" ಶಾಸನವನ್ನು 
ಮಲ್ಲಿಯಣ್ಣ ಕವಿ ರಚಿಸಿದ್ದಾನೆ. ಚಾಳುಕ್ಕ ತ್ರಿಭುವನಮಲ್ಲದೇವನ ಮಹಾಮಂಡಳೇಶ್ವರನಾದ 
ತ್ರಿಭುವನಮಲ್ಲ ದೇವನ ಮಹಾಮಂಡಳೇಶ್ವರನಾದ ತಿಭುವನಮಲ್ಲ ಪಾಂಡ್ಕ್ಯದೇವನು "ಬೇಲುಖು” 
ನೆಲೆವಿಡಿನಿಂದ "ನೊಳಂಬವಾಡಿ ೩೨೦೦೦'ವನ್ನು ಆಳುತ್ತಿದ್ದನೆಂದು ಹೇಳುತ್ತದೆ. ಆಗ "ಕೋಗಳಿ 
೫೦೦ಕ್ಕೆ ಸೇರಿದ "ಬಿಕ್ಕಿಗ ೭೦'ರಲ್ಲಿನ ದುಗ್ಗತಿ ಗ್ರಾಮವನ್ನು ಮಲೆಯಾಳ ವಡ್ಡವ್ಯವಹಾರಿ 
ನಂಬಿಗಣ್ಣಿಸೆಟ್ಟಿಯು ಆಳುತ್ತಿದ್ದು, ದಂಡನಾಯಕ ಯಿಂದಿರಾಣಭಟ್ಟಯ್ಯ ಕೋಗಳಿಯ ಸುಂಕದ 
ಅಧಿಕಾರಿ, ದಂಡನಾಯಕ ಚೋಧಾದರರು, ದುಗ್ಗತಿಯ ಮಹಾದೇವದೇವರಿಗೆ ಭೂದಾನ ನೀಡಿ 


೧೫೯ 


ಮತ್ತು ಹಲವು ತೆರಿಗೆಯನ್ನು ಮನ್ನಾ ಮಾಡುತ್ತಾನೆ. ಹಾಗೂ ದುಗ್ಗತಿಯ ಬಿಲ್ಲೇಶ್ವ್ಷರ ದೇವರಿಗೆ 
ಬೀರದೇವ ಎಂಬುವನು ದಾನ ನೀಡಿದ ಉಲ್ಲೇಖವೂ ಇದೆ. 


ಶಾಸನ ಗದ್ಯದ ಮಾದರಿ ಇಂತಿದೆ: 


ಸ್ಪಸ್ತಿ ಸಮಸ್ತವಸ್ತುವಿಷಯವ್ಯಾಪಾರನಿಯತನುಂ ವಸ್ತು ಗುಣ ಸಂಪನ್ನನು 
ನುಡಿದು ಮತ್ತೆನ್ನನುವಾಸಿತಚಿಂತಾಮಣಿಯುಂ ವ್ಯವಹಾರ ಶಿಖಾಮಣಿಯುಮಪ್ಪಾದಸಪಟ್ಟಣ 
ಸಮುದ್ದರಣನು ಸಮಯ ಸಮುದ್ದರಣನು ಸಾರದಾದೇವೀಲಬ್ದವರಪ್ರಸಾದನು 


[ 


ಶ್ರೀಮದ್ದೇಸಿಯಂಕಕಾಅನು ಶ್ರೀಮಂನಾನಾದೇಸಿ ಮಲೆಯಾಳ ವಡ್ಡವ್ಯವಹಾರಿ ನಂಬಿಗಣ್ಣಿಸೆ 
ಟ್ವಿಯರು ಕೋಗಳಿಯಯಿನೂಣಣ ಬಳಿಯ ಬಿಕ್ಕಿಗನೇಳ್ನತ್ತಜಳೊಳಧಿಗ್ರಾಮ 
ದುಗ್ಗತಿಯಂ ಸುಖದಿಂ ಮೇಲಾಳ್ಯೆ ಗೆಯ್ಯುತ್ತಮಿರೆ! ಎಂದಿದೆ. 


ಶಾಸನದ ೪೯ ಮತ್ತು ೫೦ ನೇ ಸಾಲಿನಲ್ಲಿ ಕವಿಯ ಉಲ್ಲೇಖವಿದೆ. 
"ಶ್ರೀಸರಸ್ಪತೀಗಣಛಾಂತ್ರ ಮಲ್ಲಿಯಣ್ಣನ ಬರೆಪಂ' ಎಂದಿದೆ. 


ಭಾಸ್ಕರಯ್ಯ. (ಕ್ರಿಶ.೧೧೨೬) 


ಆಂಧ್ರಪ್ರದೇಶದ ಮೆದಕ್‌ ಜಿಲ್ಲೆಯ, ಸಂಗಾರೆಡ್ಡಿ ತಾಲೂಕಿನ, ಪಟಾನ್‌ಚೆರು*” ಗ್ರಾಮದ 
ಶಾಸನವನ್ನು ಶಾಸನಕವಿ ಭಾಸ್ಕರಯ್ಯ ಎಂಬುವವನು ರಚಿಸಿದ್ದಾನೆ. ಈ ಶಾಸನವು ಚಾಲುಕ್ಕ 
ಅರಸನಾಗಿದ್ದ ಭೂಲೋಕಮಲ್ಲ ಸೋಮೇಶ್ವರನ ಆಳ್ಲಿಕೆಯಲ್ಲಿ ರಚನೆಯಾಗಿದೆ. ಚಾಲುಕ್ಕ ೩ನೇ 
ಸೋಮೇಶ್ವರನ ಪಟ್ಟಭಂದೋತ್ಸವ ಸಮಯದಲ್ಲಿ, ಆತನ ವಿಜಯಯಾತ್ರೆಗೆ ಲಗ್ನವನ್ನು ಗೊತ್ತು 
ಮಾಡಿಕೊಟ್ಟ ನನ್ನೆಯಭಟ್ಧನಿಗೆ ಭೂದಾನ ಮಾಡಿದ್ದು ಶಾಸನದ ವಿಷಯ ಇದು ಕಂದ 
ವೃತ್ತದಲ್ಲಿದೆ. 

ನಿರತಿಶಯೋನ್ನತಮತಿ ಭಾ 

ಸ್ಕರ ಸರಸಕವೀಂದ್ರ ರಚಿತ ಶಾಸನಮಂ ಬಿ 

ತ್ತರದಿಂ ಪ್ರತಿಕಂಟಂ ಸಾ 

ಕ್ಷರನಿಳಯಂ ತಿಟ್ಟಿ ಭಾಸ್ಕರಯ್ಯ ಬರೆದಂ ॥ 
ಎಂಬ ಪದ್ಯದಿಂದ, ಭಾಸ್ಕರಯ್ಯನೆಂಬ ಇನ್ನೊಬ್ಬನು ಭಾಸ್ಕರ ಕವಿಯ ಶಾಸನವನ್ನು ತಿದ್ದಿ ಬರೆದ 
ಎಂಬ ವಿಚಾರ ತಿಳಿಯುತ್ತದೆ. ಶಾಸನದ ಕಾಲ ಕ್ರಿಶ.೧೧೨೬. 
ತೈಲಪನ ಹಿರಿಮೆಯನ್ನು ಸಾರುವ ಪದ್ಯ: 


ಶ್ರೀಮಚ್ಚಾಳುಕೃವಂಶೋದ್ಧವನನುಪಮಿತೋದ್ಯದ್ಗುಜಾದಂಡ ಶೌರ್ಯೋ 
ದ್ಲಾಮಂ ವೀರಾರಿಭೂಭ್ಯತ್ವಕರನಿಶಿತವಜ್ರಾಯುಧಂ ಕ್ಷತ್ರವಿದ್ಯಾ 

ಧಾಮಂ ರಟ್ಲಾನ್ಸವಾಯಪ್ರಬಳತರತಮಸ್ತೋಮ ಮಾರ್ತಾಂಡತೇಜ 
ಸ್ತೋಮಂ ತಾನೆಂಬಿನಂ ಮಿಕ್ಕೆಸೆದನಸದಳಂ ತೈಲಪಕ್ಷೋಣಿಪಾಳಂ ॥ 


೧೬೦ 


ಮುಳೆವೆತ್ತೆತ್ತೆತ್ತಿದ ತೋಳಬಾಳಜಳದಿಂ ಮೆಯ್ಗೊಂಡ ಮಿತ್ರಾಂಗನಾ 
ಕುಳಭಾಷ್ಟದವದಿಂ ತಳಿರ್ತು ರಿಪುಸೇನಾಚಕ್ತರಕ್ತಾಂಬುವಿಂ 
ಬಳೆದತ್ತೀಗಳುಪಾಹಿಪಾಹಿತಗಳತ್ಕಾಳಿಂಗ ಮಾತಂಗಸಂ 
ಕುಳದಾನಪ್ಪವದಿಂ ಪರಾಕ್ರಮವನಂ ಭೂಲೋಕಮಲ್ಲಾಂಕನಾ ॥ 


ನನ್ನೆಯಭಟ್ಟರಿಗೆ ದಾನ ನೀಡಿದ ಪದ್ಯ 


ನರನಾಥಂ ನನ್ನೆಯ ಭ 

ಟ್ಡರಿಗೆ ಮನೋಮುದದಿ ನೆನೆದು ಹೊಬ್ಬಳೆಗೆರೆಯುಳ್‌ 
ಕರಮೊಪ್ಪುವ ಚಿಂತಾಮಣಿ 

ಪುರದಲ್ಲಿಯೆ ಕೊಳಗದಾಯಮಂ ಸಲೆ ಕೊಟ್ಟಂ l 


ಮಲ್ಲಿನಾಥ (ಕ್ರಿಶ.೧೧೨೯) 


ಹಾಸನ ಜಿಲ್ಲೆಯ, ಶ್ರವಣಬೆಳಗೊಳ ತಾಲೂಕಿನ, ಚಿಕ್ಕಬೆಟ್ಟ ಶಾಸನವು ೨೨೩, ಸಾಲುಗಳ 
ಸಂಸ್ಕೃತ ಶಾಸನವನ್ನು”' ಹಾಗೂ ಕಡೂರು ಜಿಲ್ಲೆಯ ಮೂಡಗೆರೆ ತಾಲೂಕಿಗೆ ಸೇರಿದ 
ಹಂತೂರು ಗ್ರಾಮದ ಶಾಸನವೊಂದನ್ನು” “ಶ್ರೀಮಲ್ಲಿನಾಥಂ ಬಿರುದಲೇಖಕ ಮದನ 
ಮಹೇಶ್ವರಂ” ಬರೆದಿದ್ದಾನೆಂದು ಅಲ್ಲಿ ತಿಳಿಸಲಾಗಿದೆ. 


ಎರಡನೆಯ ಶಾಸನದಲ್ಲಿ ಮಲ್ಲಿನಾಥನ ಗುರು ಶ್ರೀ ಮನ್ಮಲಧಾರಿಯು ಸಲ್ಲೇಖನ 
ವಿಧಿಯಿಂದ ದೇಹ ತೊರೆದುದನ್ನು ಕಾವ್ಯಮಯವಾಗಿ ವರ್ಣಿಸಿದ್ದಾನೆ. ಮೊದಲನೇ ಶಾಸನದಲ್ಲಿ 
ಹರಿಯಬ್ಬರಸಿ ಎಂಬ ರಾಣಿಯು ಚೈತ್ಯಾಲಯವೊಂದನ್ನು ನಿರ್ಮಿಸಿ ದತ್ತಿಬಿಟ್ಟದ್ದನ್ನು 
ವರ್ಣಿಸಲಾಗಿದೆ. ಇವೆರಡೂ ಶಾಸನಗಳಿಂದ ಮಲ್ಲಿನಾಥ ಕವಿಯು ಉಭಯ ಭಾಷಾ 
ಕವಿಯಾಗಿದ್ದನೆಂದು ತಿಳಿಯಬಹುದು. 


ಹಂತೂರು ಶಾಸನದಲ್ಲಿ ಹರಿಯಬ್ಬರಿಸಿ ಚೈತ್ಯಾಲಯವೊಂದನ್ನು ನಿರ್ಮಿಸಿ, ದತ್ತಿ 
ಬಿಟ್ಟದ್ದನ್ನು ಗದ್ಯ ಪದ್ಯದಲ್ಲಿ ವರ್ಣಿಸಲಾಗಿದೆ. 
ಮಲ್ಲಿನಾಥನ ಕವಿತಾ ಶಕ್ತಿಗೆ ಉದಾಹರಣೆ: 
ಕಳಕೆ ಬಯಲ್ಲೆಕ್ಕತುಳ 
ಕೈಳೆಯೊಳ್ಳಾಜಕಾಂಪರಿಲ್ಲದಾ ದಿಗಧಿಪರಂ 


ಸೆಳೆದು ನೆಲಕ್ಕಿಕ್ಕಲ್ಪ 
ವ್ಲಳಿಪ್ಪುದು ರಿಪುಕುಮಾರ ಭೈರವನ ಮನಂ ॥ 


೧೬೧ 


ಆವಂಗಮಾವ ಧನಮುಮ 

ನೀವ ಮಹಾದಾನಿ ಯುದ್ದ ವಿಜಯಮನಾ ಮಾ 
ದೇವಗಂಮೊಯದದಟರ್‌ 

ದೇವಂ ಬಲ್ಲಾಳದೇವನಪ್ರತಿಮಬಳಂ ॥ 


ಅಂತೆನಿಸಿ ನೆಗೆರ್ದ ಶೀಮತ್ತುಮಾರ ಬಲ್ಲಾಳದೇವನಗ್ರಾನುಜೆ ಹರಿಯಬ್ದರಸಿಯೆಂತಪ್ಪಳೆಂದಡೆ 
ಸರಸ್ಪಶಿಯಂತೆ ಸತ್ಯಳಾನ್ವಿತೆ ಸೀತೆಯಂತೆ ವಿನೀತೆ-ಸುಸೀಮಾದೇವಿಯಂತೆ ಸುಶೀಲೆ 


ರುಗ್ಗೀಕಿಯಂತೆ. ಗುಣಾಗಣಿ..... ಎಂದು ಮುಂತಾಗಿ ವರ್ಣಿಸಲಾಗಿದೆ. 
ಸೋಮೇಶ್ವರ ಪಂಡಿತ (ಕ್ರಿಶ.೧೧೩೨) 


ಹಾಸನ ಜಿಲ್ಲೆಯ, ಚನ್ನರಾಯಪಟ್ಟಣ ತಾಲೂಕು, ಬಾಳಗಂಚಿ ಗ್ರಾಮದ ಶಾಸನವು" ಈ 
ಶಾಸನ ಕವಿಯಿಂದ ರಚಿಸಲ್ಪಟ್ಟಿದೆ. ಹೊಯ್ದಳ ವಿಷ್ಣುವರ್ಧನ ದೊರೆ ಆಳ್ಲಿಕೆಯ ಸಂದರ್ಭದಲ್ಲಿ 
ಶ್ರೀ ಹೆಗ್ಗಡೆ ಮಹಾದೇವ ಬಾಳಚ್ಚಿನ ಶಿವಾಲಯಕ್ಕೆ ನಿವೇದ್ಯ ಕೆಯಿ ಕೆರೆಯ ದತ್ತಿ ಬಿಟ್ಟ ವಿವರಗಳೇ 
ಈ ಶಾಸನದ ವಸ್ತು ಇದನ್ನು ಶಾಸನವು ಹೀಗೆ ಹೇಳಿದೆ. 


ಸ್ಪಸ್ತಿ ಸಮಸ್ತ ಸಮಧಿಗತ ಪಂಚಮಹಾಶಬ್ದ ಮಹಾಮಂಡಳೇಶ್ವರ ತ್ರಿಭುವನಮಲ್ಲ 
ತಳಕಾಡುಗೊಣ್ಣ ಭುಜಬಲವೀರಗಂಗ ವಿಷ್ಣುವರ್ಧನ ಹೊಯ್ದಳದೇವರು ಪ್ರತ್ವೀರಾಜ್ಯಂಗೆಯ್ಯುತ್ತಮಿರೆ 


ಪ 
4 


bo 


ಶ್ರೀ ಹೆಗ್ಗಡೆಮಹಾದೇವ ಪರಿದವಿಸಂವತ್ಸರದ ಬಾಳೆಗಚ್ಚಿನ ಸಿವಾಲ್ಯಕ್ಕೆ ನಿವೇದ್ಯ ಕೆಇ ಕೆಜಿಯ 


ದತ್ತಿ ಬಿಟ್ಟ ಸ್ಪಸ್ತಿ ಯಮ ನಿಯಮ ಸ್ವಧ್ಯಾಯ ಧ್ಯಾನ, ಧಾರಣ, ಸಮಾಧಿ ಸಂಪನ್ನರಪ್ಪ ನನ್ನಿಯಕೋಲ 


ಕುತ್ತಾರಜೀಯರು ಸಿವಾಲ್ಕವನೆತ್ತಿಸಿ ಕೆಣಳಯ ಕಟ್ಟಿಸಿದಾಚಂದ್ರಾರ್ಕ್ಯಂಬರಂ”-ಎಂದಿದೆ. 


ಮೂಕಣಪಂಡಿತ (ಕ್ರಿ.ಶ.೧೧೩೪) 


ಅವಿಭಜಿತ ಧಾರವಾಡ ಜಿಲ್ಲೆಯ, (ಇಂದಿನ ಹಾವೇರಿ ಜಿಲ್ಲೆಯ) ಹಾವೇರಿ ತಾಲೂಕಿನ, 
ಹಾವೇರಿಯ ಶಾಸನವೊಂದನ್ನು”  ಮೂಕಣಪಂಡಿತ ಎಂಬುವವನು ರಚಿಸಿದ್ದಾನೆ. ಈತ 
ನಾಗವರ್ಮನ ಮೊಮ್ಮಗ, ಬ್ರಾಹ್ಮಣಕವಿ, ಭಾರದ್ದಾಜ ಗೋತ್ರದವನು "ವಿಶ್ವಗುಣನಿಧಿ' "ಸುಕವಿ” 
ಮುಂತಾದ ಪ್ರಶಸ್ಪಿಗಳಿದ್ದವು. ಚಾಲುಕ್ಯ ಅರಸನಾದ ಭೂಲೋಕಮಲ್ಲನ ಆಳ್ಳಿಕೆಯ ೮ನೇ ವರ್ಷದ 
ನಂತರ ಆನಂದ ಸಂವತ್ಸರದಲ್ಲಿ ಅಂದರೆ ೧೧೩೪ರಲ್ಲಿ ಈ ಶಾಸನ ರಚನೆಯಾಗಿದೆ. ಇದು ವೃತ್ತ 
ಕಂದಗಳಲ್ಲಿದೆ. ಚಾಲುಕ್ಕ ಭೂಲೋಕಮಲ್ಲನಾಳ್ಗಿಕೆಯ ಕದಂಬ ಮಲ್ಲಿಕಾರ್ಜುನನು ಹಾವೇರಿಯ 
ಹೆಗ್ಗೆರೆಯ ಜೀರ್ಣೋದ್ಧಾರಕ್ಕೆ ಕೆಲವೊಂದು ದತ್ತಿಗಳನ್ನು ಬಿಟ್ಟಂತೆ ಹೇಳಿದೆ. 


೧೬೨ 


ಬನವಾಸಿ ನಾಡು ಮತ್ತು ಅದರ ಅಗ್ರಹಾರವಾದ ಹಾವೇರಿಯ ವರ್ಣನೆ : 


ಬನವಾಸೆ ನಾಡದು ಕಂದ 

ರ್ಪ್ಹನ ಜನನಾಗಾರಮದುವೆ ರತಿಗೆ ಮನೋನಂ 
ದನಮೆಂದೊಡೊಳುಪನಿನ್ನಾ 

ವನೊ ಹೊಗಳಲು ನೆಅಳವನದಣ ಮಹಿಮೊನ್ನತಿಯಂ। 


ಆ ನಾಡೊಳಗ್ರಹಾರಂ 
ಭುನಾರೀಕುಚತತಾಗ್ರಹಾರಂ ವಿಮಳ 
ಶ್ರೀನಿಳಯಂ ಸದವಿದ್ಯಾ 

ಸ್ಥಾನಂ ಪಾವರಿ ನಿರಂತರಂ ರಂಜಿಸುಗುಂ। 


ಬನವಾಸಿ ನಾಡ ಕುರಿತ ವೃತ್ತಪದ್ಯ: 


ಅಮಿತ ದ್ವಿಪಾಭ್ದಿ ವೇಳಾವಳಯಿತ ವಸುಧಾಭಾಗದೊಳ್‌ ಕುನ್ನಳಂ ವಿ 
ಶ್ಲಮಹೀಸಂಸೇವ್ಯ ಮಾಕುನ್ನಳ ಧರಣಿಗಳಂಕಾರಮೀ ತೆಂಕನಾಡ 

9) ಮನೋಚ್ಡಂ ಖ್ಯಾತಮವ್ಯಾಹತಮೆನಿಸಿ ಸರಸೇವ್ಯನೀರೇಜನಾನಾ 
ಕಮನೀಯೋದ್ಯಾನದಿಂದಂ ಬನವಸೆ ವಸುಧಾಬಾಮಿನೀರಮ್ಯಹರ್ಮ್ಯಂ॥ 


ಬಮ್ಮಣ (ಕ್ರಿಶ.೧೧೩೭) 


ಚಿಕ್ಕಮಗಳೂರು ಜಿಲ್ಲೆಯ, ಚಿಕ್ಕಮಗಳೂರು ತಾಲೂಕಿನ, ಕೋಡವಳ್ಳಿಯ ಶಾಸನ 
ಹೊಯ್ದಳರ ವಿಷ್ಣುವರ್ಧನ ಆಳಿಕೆಯ ಸಮಯದಲ್ಲಿ ಹಡವಳ ಬೋಕನನ ನಿರ್ದೆಶನದಂತೆ 
"ಕಲ್ಲಮನು' "ಕೋಡಹಳ್ಳಿ' ಕಾಳಗದಲ್ಲಿ ಹೋರಾಡಿದ ವಿವರಗಳಿವೆ. 


ಸ್ಪಸ್ತಿಸಮಸ್ಮ್ತ ಪ್ರಶಸ್ಪಿಸಹಿತಂ ಶ್ರೀ ಮಹಾಮಂಡಳೇಶ್ಪರ ತಿಭುವನಮಲ್ಲ ತಳಕಾಗೊಣ್ಣ 


ಭುಜಬಳವೀರಗಂಗ ಹೊಯ್ದಳದೇವರು ಹಾನುಗಲ್ಲುಹಲು ಹಡವಳ ಬೋಕಣಂ ಬೆಸೆಸಲ್‌ 


ಕೋಡಹಳ್ಳಿಯಲ್‌ ಕಲ್ಲಮ ಜಯಂಗಾಣಲ್ಲಾಳವರಿಸಿವಿರ್ದ್ದಂ೦” ಎಂದಿದೆ. 


ಜನ್ನಮಯ್ಯ (ಕ್ರಿತ.೧೧೩೭) 


ಬೀದರ ಜಿಲ್ಲೆಯ, ಭಾಲ್ವಿ ತಾಲೂಕಿನ, ಗೋರಚಿಂಚೋಳಿ ಗ್ರಾಮ ವಿಠಲ ದೇವಾಲಯದ 
ಸಮೀಪದಲ್ಲಿರುವ ಶಾಸನವೊಂದನ್ನು"5 ಜನ್ನಮಯ್ಯ ಎಂಬುವವನು ರಚಿಸಿದ್ದಾನೆ. ಚಾಲುಕ್ಕ 
ಅರಸ ಭೂಲೋಕಮಲ್ಲನು ರಾಜ್ಯಭಾರ ಮಾಡುತ್ತಿದ್ದಾಗ ಅವನ ಮಹಾಮಂಡಳೇಶ್ವರನಾಗಿ 
ಹೆಮ್ಮಾಡಿಯರಸನು ಭಲ್ಲುಂಕೆಯ ಉತ್ತರೇಶ್ವ್ಷರದೇವರ ಪ್ರತಿರೂಪವಾಗಿ ಚಿಕ್ಕ ಉತ್ತರೇಶ್ವರ 
ದೇವಾಲಯವನ್ನು (ನಿರ್ಮಿಸಿ) ಚಿಂಚವಳ್ಳಿಯ ಸೀಮೆಯಿಂದ ೪೦ ಮತ್ತರು ಭೂಮಿ ದಾನ 


೧೬೩ 


ಮಾಡಿದನು. ಉತ್ತರೇಶ್ವರದೇವರ ಆಚಾರ್ಯನಾದ ವಿಮಳಾದಿತ್ಯ ಪಂಡಿತನು ಗಾಣವನ್ನು 
ಅಮ್ಮಗಿಯೆಂಬುವವನು ದೇವಾಲಯದ ಬಾವಿಯ ಜೀರ್ಣೋದ್ದಾರ ಮಾಡಿಸಿದ. ಮೂಲಿಗನಾದ 
ಚಂದನಾಯಕನು ದೇವರ ನೈವೇದ್ಯಕ್ಕೆಂದು ೮ ಮತ್ತರು ಭೂಮಿ ನಂದಾದೀಪಕ್ಕೆ ಒಂದು 
ಮತ್ತರು, ಒಂದು ಹೂದೋಟ, ಒಂದು ಮನೆ ದಾನ ನೀಡಿದ ವಿವರಗಳಿವೆ. 


“ಮಹಾಮಂಡಳೇಶ್ನರ ಹೆರ್ಮಾಡಿಯರಸರು ಭಲ್ಲುಂಕೆಯ ಶ್ರೀಮದುತ್ತರೇಶ್ವರ 
ದೇವರ ಪ್ರತಿಮಾದ್ದಬಗಿ ಚಿಕ್ಕತ್ತರೇಶ್ವರದೇವರೆಂದು ಪೆಉರನ್ನಿಟ್ಟು 

ಚಿಂಚೆವಳ್ಳಿಯ ಸೀಮೆಯಿಂ ತೆಂಕಲುಲಚ್ಚೆಯ ಗಾವಿಯುಂ.... ೪೦ ಮತ್ತರು, 
ಕೆಯುಮಂ ಸರ್ಬ್ಬನಮಸ್ಯವಾಗಿ ಧಾರಾಪೂರ್ವಕವಾಗಿ ಮಾಡಿಕೊಟ್ಟರು.” ಎಂದಿದೆ. 


ಸಾಂತಮಹಂತ (ಕ್ರಿಶ.೧೧೩೮) 


ಮಂಡ್ಯ ಜಿಲ್ಲೆಯ. ನಾಗಮಂಗಲ ತಾಲೂಕಿನ, ಲಾಲನಕೆರೆಯ ಠಈಶ್ವರ 
ದೇವಸ್ಥಾನದೊಳಗೆ ಬಿದ್ದಿರುವ ಶಾಸನವನ್ನು" “ಸಾಂತಮಹಂತ” ಎಂಬ ಕವಿಯು ರಚಿಸಿದ್ದಾನೆ. 


ಶೂತನ ಬಗ್ಗೆ ಶಾಸನ ಹೀಗೆ ಹೇಳಿದೆ. 


"ಕಿ ತಿವಿನುತೆ ಸರ್ಬದೇವ 

ನುಸ್ತತೆ ಸಂನುತೆ ಸೋಮಿಯಕ್ಕನಣುಗಿನ ಪ್ರತಂ 
ಸತುಕವಿ ಸಾಂತಮಹಂತಂ 

ಸ್ವಿತಿಸಾರಂ ಪೇಳ್ಗನಲಳ್ಲಿಯಿಂ ಶಾಸನಮಂ 


ಈ ಮೇಲಿನ ಪದ್ಯದಿಂದ "ಸೊಮಿಯಕ್ಕನ' ಮಗ 'ಸಾಂತಮಹಂತ' ಎಂಬುದು 
ತಿಳಿದುಬರುತ್ತದೆ. ಈ ಶಾಸನದಲ್ಲಿ ಒಟ್ಟು ೨೨ ಪದ್ಯಗಳಿದ್ದು ಹೊಯ್ದಳ ದೊರೆ 
ವಿನಯಾದಿತ್ಯನನ್ನು ಉಲ್ಲೇಖಿಸುವ ಈ ಶಾಸನದ ಕಾಲ ಕ್ರಿಶ.೧೧೩೮. ದೊರೆ ವಿನಯಾದಿತ್ಮನ 
ದಂಡಾಧೀಶ ಏಚರಾಜನು ತನ್ನ ದೊರೆಯನ್ನು ಮೆಚ್ಚಿಸಿ ಲಾಲನಕೆರೆಯ ಗೌಡಿಕೆಯ ಉಂಬಳಿ 
ಪಡೆದು ಅದರಲ್ಲಿ ಸ್ವಲಭಾಗವನ್ನು ಮಲ್ಲಿಕಾರ್ಜುನದೇವರಿಗೆ ದಾನಕೊಡುವ ಸಂದರ್ಭದಲ್ಲಿ ಶಿವ, 
ವಿನಯಾದಿತ್ಯ, ಎರೆಯಂಗ, ಮುಂತಾದವರ ವರ್ಣನೆ ಮಾಡಲಾಗಿದೆ. 


ವಿನಯಾದಿತ್ಯದೇವನ ವರ್ಣನೆ: 


"ಆದಿತ್ಯರೆನಿಬರಶದೊಡೆಮೇ 

ದಿನಿ ಯೊಳಗಿವನ ತೇಜವಧಿಕ ಮೆನುತ್ತಂ 
ಕಾದಲು ವೈರಿಗಳಂಮದ 
ಯಾದವಕುಳತಿಳಕ ವೀರವಿನಯಾದಿತ್ಯಂ' 


೧೬೪ 


ಕೆಳೆಯಬೆ, ಎರೆಯಂಗ, ಇವರ ಮಹಿಮೆ: 


ಕಳೆ ಗಂಗೆಯೊಳೆಮಳತೆಯಿಂ 

ಕೆಳೆ ಸೊಬಗಿಂ ಗಿರಿಜೆಯೊಡನೆ ಸಿರಿಯಾಡನೆಂದುಂ 
ಕಳೆ ನಿಜಪತಿ-ಯಭಿವೃದ್ಧಿಗೆ 

ಕೆಳೆಯಬ್ಬೆಗೆ ನಾಮಮಾದುದಿಂತನ್ವರ್ಥಂ ॥ 


ಸಲಪಲಸಿ ಮುಳಿದು ಕಾಯ್ದಿಂ 

ದುಜದೆತ್ತಿದ ವೀರವೈರಿವರ್ಗದ ಬಾಯ್‌ ಹೊ 
ನ್ಲೊಜಕೆಯಾಗಿ ಕಟ್ಟಿದಲಗಂ 

ಕೆಳುಪನೆ ರಣಮುಖದೊಳದಟನಿಂದೆಣಕಳಿಯಂಗಂ ॥ 


ಬಲದೇವ (ಕ್ರಿ.ಶ.೧೧೩೮) 


ಧಾರವಾಡ ಜಿಲ್ಲೆಯ, ಮದನಬಾವಿಯ ಶಾಸನವನ್ನು"? ಬಲದೇವ ಕವಿಯು 
ಕ್ರಿಶ.೧೧೩೮ ರಲ್ಲಿ ರಚಿಸಿದ್ದಾನೆ, ಈತನ ಊರು ಮಂದೂರು ಈಗಿನ "ಮದನಬಾವಿ'ಯಾಗಿದೆ. 
ಈತ "ಶೈವ' "ಕಣಿಯ ಚಾವುಂಡ'ನ ಮಗನಾಗಿದ್ದ ಕೊಂಕಣ ಚಕ್ರವರ್ತಿ ಜಯಕೇಸಿ 
ದೇವರಸನೂ ಪಟ್ಟ ಮಹಾದೇವಿ ಮೈಳಲದೇವಿಯರೂ ಮದನಬಾವಿಯ ಸ್ವಯಂಭೂ 
ಕಲಿದೇವರಿಗೆ ಭೂದಾನ ನೀಡಿದ ವಿವರವಿದೆ. 


ಕವಿಯ ಕಾವ್ಯ ರಚನಾ ಕೌಶಲಕ್ಕೆ ಕಂದ: 


ಪರಮ ಸ್ವಯಂಭು ಕಲಿದೇ 

ವರಿಗೀ ಶಾಸನಮನೆಸೆಯೆ ತಾಂ ಮಾಡಿಸಿದಂ 
ವರಗುಣನಿಧಿ ನೆಗೆರ್ದ ಸಂ 

ಕರ ಒಮ್ಮೆಯ ನಾಯಕಂ ಕೃತಾರ್ಥಂ ಜಗದೊಳ್‌ 


ಶಾಸನದ ಕೊನೆಯ ಭಾಗ ಹೀಗಿದೆ. 


ಸಲೆ ಮಂದೂರು ಗವುಂಡನಾ ಕಣಿಯ ಚಾವುಂಡಂಗೆ ಸತ್ತುತ್ತನೀ 
ಬಲದೇವಂ ಶಿವಪಾದಪದ್ಮಮಧುಪಂ ಮಂದೂರೊಳಂ ಶಂಭುವೀ 
ಕಲಿದೇವಂಗತಿಭಕ್ತಿಯಿಂದೆ ಬೆಸೆಗೆಯ್ಲೀ ಶಾಸನಂ ನಿಲ್ವೆ ತಾಂ 
ನೆಲನುಂ ನೇಸಜುಮುಳ್ಳಿನಂ ತೊಲಗದಿನ್ನಾಚಂದ್ರತಾರಂಬರಂ. 


ಇದರಿಂದ ಶಾಸನ ಕರ್ತ್ವ ಬಲದೇವನೆಂದೂ ಈತನು ಕಣಿಯ ಚಾವುಂಡನ ಸುಪುತ್ತನು 
ಮಂದೂರಿನವನು ಶಿವಮೋಪಾಸಕನೂ, ಎಂದು ತಿಳಿದುಬರುವುದು. 


೧೬೫ 


ರೇಚಣಭಟ್ಟ (ಕ್ರಿ.ಶ.೧೧೪೦) 


ಬಿಜಾಪುರ ಜಿಲ್ಲೆಯ, ಸಿಂದಗಿ ತಾಲೂಕಿನ, "ದೇವರನಾವದಗಿ' ಗ್ರಾಮದ ಮಲ್ಲಿಕಾರ್ಜುನ 
ದೇವಸ್ಥಾನದಲ್ಲಿರುವ ಶಾಸನವನ್ನು"” ಈತ ರಚಿಸಿದ್ದಾನೆ. ಚಾಳುಕ್ಯ ರಾಜನಾದ ಎರಡನೇ 
ಜಗದೇಕಮಲ್ಲನ ಆಳ್ಲಿಕೆಯ ಎರಡನೆಯ ವರ್ಷವಾದ ಜಗದೇಕಮಲ್ಲನ ಸಾಮಂತ ಶಿಲಾರ 
ವಂಶದ ಸೋಮದೇವನ ಆಶ್ರಿತನಾದ ಹೆಗ್ಗಡೆ ದೇವರಾಜ ಕಟ್ಟಿಸಿದ ಮಲ್ಲಿಕಾರ್ಜುನ 
ದೇವಾಲಯಕ್ಕೆ ದಾವರಾಜನ ಪ್ರಾರ್ಥನೆಯ ಮೇರೆಗೆ ಸೋಮದೇವ ದತ್ತಿ ಬಿಟ್ಟ ವಿಷಯ ಈ 
ಶಾಸನದ ವಸ್ತು. ಜಗದೇಕಮಲ್ಲ ಸೋಮದೇವ, ದಾವರಾಜರ ಹಿರಿಮೆಯನ್ನು ಸರಳವಾದ ಪದ 


ಸಂಯೊಜನೆಯೊಂದಿಗೆ ಕೀರ್ತಿಸಿದ್ದಾನೆ. 


ಜಗದೇಕಮಲ್ಲನ ಶೌರ್ಯ 


ಮಗಧನನೆತ್ತಿ ಮಾಳವನನೊತ್ತಿ ಕಳಿಂಗನ ತೂಳ್ಗು ಚೋಳನಂ 
ತಗುಳ್ಗರೆಯಟ್ಟಿ ಗುರ್ಜರರನಾ ಸಕಳಾವನಿಯಂ ನಿಮಿರ್ಚಿ ತಾಂ 
ಮಿಗಿಲೆನಿಸಿರ್ದ ಭೂರಿ ನಿಜ ವಿಕ್ರಮದಿಂ ನಿಜ ಬಾಹು ವೀರ್ಯದಿಂ 
ದಗಣಿತ ಕೀರ್ತಿವೆತ್ತನೆನಿಪಲ್‌ ನೆಗೆಟ್ಲಂ ಜಗದೇಕವಲ್ಲಭಂ ॥ 


ಸೋಮದೇವನ ಮಹಿಮೆ: 


ಉದಯಗಿರೀಂದ್ರದಿಂ ದಿನಪನಂಬುದಿಯಿಂದಮೃತಾಂಶು ರಾಗದಿಂ 
ದುದಯಿಸುವಂದದಿಂ ನೆಗವ್ದಿ ಬಾಚಲದೇವಿಗೆ ಸಿಂಹಭುಭುಜಂ 
ಗೊದವೆ ಮನೋರಥ ರಿಪುನೃಪರ್ಗೆ ಮನೋವ್ಯಥೆ ಪುಟ್ಟಿ ಪುಟ್ಟಿದಂ 
ಸದಮಳ ಕೀರ್ತಿಯಂ ತಳೆವಿಳೇಶ್ವರ ಸೋಮಯ ಮಂಡಳೇಶ್ವರಂ॥ 


ಮಹಾದೇವ ವಿಭುದ (ಕ್ರಿಶ.೧೧೪೧) 


ಹಾಸನ ಜಿಲ್ಲೆಯ, ಬೇಲೂರು ತಾಲೂಕಿನ, ಹಳೇಬೀಡು ಶಾಸನವನ್ನು” ಶಾಸನಕವಿ 
"ಮಹಾದೇವವಿಭುದ' ನಿಂದ ರಚಿತವಾಗಿದೆ. ಹೊಯ್ದಳರ ದೊರೆ ಒಂದನೇ ನರಸಿಂಹನ 
ಕಾಲಾವಧಿಯಲ್ಲಿ ದೊರೆಗೆ ಚನ್ನಮಲ್ಲ ಹಾಗೂ ರಾವಳಬೋವ ಗರುಡರಾಗಿದ್ದ ಬಗ್ಗೆ ಶಾಸನ 
ತಿಳಿಸಬಹುದು. 
“ಹೊಯ್ದಳ ಮಹೀವಂಶಕ್ಕೆಲ್ಲಂ 
ದ್ಹಾರಾವತಿಯಿಂದೆ ಬಂದಂ ನಿರೇರುಂಕಲೋಚ 


ನಾನ್ಸಯಂ ಸಳನೆಂಬಂ ವೀರಜನಯೋಗಿ 
ನಡಪಲ್ಕೋರಂತಿರೆ ಕೊಡಗಿಮಲೆಗೆ ಕಡುನಲವಿಂದರಂ | 


೧೬೬ 


ಅಂತಲ್ಲಿಗೆಯ್ದು ವಂದಿರೆ ಮುಂತೆ ಕರಂ ಚೋಧ್ಯವಾಗೆ 
ಪರಿಯಲು ಶುನಕಂ ಪಿಂತಟ್ಟೆ ಶಶಕನೀ ನೆಲೆನೆಂತುಂ 
ಜಯವೆಂದು ನೆಲೆಸಿದಂ ತದ್ದರೆಯೊಳು ॥ ಎಂದು ವರ್ಣಿಸಿದೆ. 


ಸರ್ವಜ್ಞ ಪಟ್ಟವರ್ಧನ (ಕ್ರಿಶ.೧೧೪೭) 


ಅವಿಭಜಿತ ಧಾರವಾಡ ಜಿಲ್ಲೆಯ, ನರಗುಂದದ ಜೇಡಹನುಮ ದೇವಾಲಯದ 


ಶಾಸನವನ್ನು" ಶಾಸನಕವಿ ಸರ್ವಜ್ಞ ಪಟ್ಟವರ್ಧನ ರಚಿಸಿದ್ದಾನೆ. 


w 


ರಸದಿಂದಂ ಶಬ್ದನರ್ಥದಿ 

ನೆಸೆದಿರೆ ಶಾಸನಕೆ ಕಾವ್ಯಮಂ ಸೇವೆಮೆನಲ್‌ 

ಹೊಸದೆಸೆ ಪಂಸುರಿಸಲ್‌ ವಿರ 

ಜಿಸಿದಂ ಸರ್ವಜ್ಞವರ್ಧನ ವಿಬುಧಂ 
ಎಂಬ ಕಂದ ಪದ್ಯದಿಂದ ಸರ್ವಜ್ಞ ಪಟ್ಟವರ್ಧನನು ಈ ಶಾಸನ ಕಾವ್ಯವನ್ನು ರಚಿಸಿದ್ದಾನೆಂದು 
ತಿಳಿಯುತ್ತದೆ. ಶಾಸನ ವಿಸ್ತಾರವಿದ್ದರೂ ಬಹಳ ನಶಿಸಿದೆ. ಅರಸರ ಆಳಿಕೆ, ತಿಥಿ, ಈ ವಿವರಗಳು 
ಗದ್ಯದಲ್ಲಿವೆ. ಉಳಿದ ವಿವರಗಳು ಪದ್ಧದಲ್ಲಿವೆ. ವಿಸ್ತಾರವಾದ ವರ್ಣನೆಗಳೂ ಇವೆ. ಇದರಲ್ಲಿ ೮೩ 


ಸಾಲುಗಳಿವೆ. 


ಪ್ರತಾಪಚಕ್ರವರ್ತಿ ಜಗದೇಕಮಲ್ಲನ ೧೦ನೇ ವರ್ಷದ ಆಳ್ಗಿಕೆಯಲ್ಲಿ ಪ್ರಭವ ಸಂವತ್ಸರದ 
ಶ್ರಾವಣ ಅಮವಾಸ್ಯೆಯ ಕ್ರಿ.ಶ.೧೧೪೭ರಲ್ಲಿ ರಚಿತವಾಗಿದೆ, ಬೆಳವೊಲದ ೧೮ ಅಗ್ರಹಾರಗಳಲ್ಲಿನ 
ಒಂದು ಅಗಹಾರವಾದ ನರಗುಂದದ ವರ್ಣನೆ. ಅದರ ೧೨೦ ಮಹಾಜನರಿಂದ 
ಲಕ್ಷ್ಮಿನಾರಾಯಣ ಭಟ್ಟನು ಭೂಮಿಯನ್ನು ಕೊಂಡು ನಾಚಯ ಷಡಾಂಗಿ ಅವರ ಮೊಮ್ಮಕ್ಕಳೂ 
ದೇಶಯ ಷಡಾಂಗಿ ಮತ್ತು ಜಕ್ಕಣಂಬೆ ಅವರ ಮಕ್ಕಳೂ ಆದ ಶಂಕರ ಮತ್ತು ನಾರಾಯಣರೆಂಬ 
ಸೋದರರು ಹೇಮಗಿರಿಯ ಕೀರ್ತಿನಾರಾಯಣ ಸ್ವಾಮಿಗೆ ನರಗುಂದದ ನಾಲ್ದು ಕೇರಿಗಳಲ್ಲಿನ 
ಒಂದು ಕೇರಿಯನ್ನು ದಾನವಾಗಿ ನೀಡಲಾಗಿದೆ. “ಸರ್ವಜ್ಞ, ಪಟ್ಟವರ್ಧನ” ಎಂಬುದು ಶಾಸನ 
ಕವಿಯ ಬಿರುದಾಗಿರಬೇಕು. “ಪೂಲಿಯ ಸೊಂನದರ ವಾಸುದೇವ ವಿಭುದಾಧೀಶ” ಎಂಬ 
ಮೊದಲಲ್ಲಿ ಬರುವ ಒಂದು ಪದ್ಯದಿಂದ ವಾಸುದೇವ ಎಂಬುದು ಈತನ ನಿಜವಾದ ಹೆಸರೆಂದು 
ತಿಳಿಯುತ್ತದೆ. ಆದರೆ ಈ ಸರ್ವಜ್ನ್ಞಪಟ್ಟವರ್ಧನನು. ವಾಸುದೇವನೂ ಒಂದೇ ಎಂದು 


( 


ಹೇಳಬರುವಂತಿಲ್ಲ. ಆರ್‌.ಎಸ್‌. ಪಂಚಮುಖಿ ಈ ಇಬ್ಬರೂ ಒಂದೇ ಎಂದು ಭಾವಿಸುತ್ತಾರೆ.” 


೧೬೭ 


ವಿಕ್ರಮಾದಿತ್ಯನ ಹಿರಿಮೆ: 


ಹೇಳಾಸಾಧಿತಮಾಗಲನ್ಯ ಮಹಿಗಳ್‌ ವಿಕ್ರಾಂನ್ರಮಂ ತಾಳ್ಗಿದಂ 
ಚೋಳವ್ಯಾಳಗಜಾರಿ ಕೇರಳಕುಳೋದನ್ನದ್ದನೌರ್ವಾಗ್ಗ್ನಿ ಪಾಂ 
ಚಾಳಧ್ದಾಂತದಿನೇಂದ್ರನಾಂಧ್ರ ವಿಪಿನ ಪ್ರೋದ್ಲಾಮದಾವಾಗ್ಗಿ ನೇ 
ಪಾಳಾಬೀಳಘನಾಘನೋಗಪವನಂ ಹೆರ್ಮಾಡಿ ಭೂಪಾಳಕಂ ॥ 


ನರಗುಂದದ ವರ್ಣನೆ: 


ವರಜಂಬೂದ್ಧೀಪದೊಳ್‌ ರಂಜಿಸುವುದು ಭರತಕ್ಷೇತ್ರಮಾ ಕ್ಷೇತ್ರದೊಳ್‌ ಬ 
ನ್ನುರಮನ್ರಾ ಕುನ್ನಳಂ ತದ್ದಿಷಯದೊಳತಿಶೋಭಾಸ್ಪದಂ ಬೆಳ್ಳಲಂ ಬಿ 
ತ್ತರದಿಂದಾ ನಾಡೊಳೊಪ್ಪಂಬಡೆದುದು ಪದಿನೆಂಟಗ್ರಹಾರಂ ತದಭ್ಯ 
ನರದೊಳ್‌ ಲಕ್ಷ್ಮೀವಿಹಾರಂ ನೆಗೆರ್ದುದು ನಜುಗುನ್ನಾಭಿಧಾನಾಗ್ರಹಾರಂ ॥ 


ಮುಖ್ಯಪಂಡಿತ (ಕ್ರಿಶ.೧೧೪೭): 


ಅವಿಭಜಿತ ಧಾರವಾಡ ಜಿಲ್ಲೆಯ, ಶಿರಹಟ್ಟಿ ತಾಲೂಕಿನ, ಪುಲಿಗೆರೆ (ಈಗಿನ ಲಕ್ಷ್ಮೇಶ್ವರ) 
ದಲ್ಲಿ ದೊರೆತ ಶಾಸನವನ್ನು” “ಸೂರಿಲಿಯ ಮುಖ್ಯ ಪಂಡಿತರ ಕವಿತೆ' ಎಂದಿರುವುದನ್ನು 
ಕಾಣುತ್ತೇವೆ. ಈತನೂ ತನ್ನನ್ನೂ "ಕರ್ನಾಟಕ ಸುಕವಿ' ಎಂದು ಕರೆದುಕೊಂಡಿದ್ದಾನೆ. ಶಾಸನ 
ಗದ್ಯ-ಪದ್ಯಾತ್ಮಕವಾಗಿದೆ. ಕೆಲವು ಸಂಸ್ಥೃಶ ಶ್ಲೋಕಗಳು ಇವೆ. 


ಪುಲಿಗೆರೆ ಶಾಸನದಲ್ಲಿ ಪೇರ್ಗಡೆ ದಂಡನಾಯಕನಾದ ಮೇಚರಸನು ೧೦೦ ಮತ್ತರು 
ಭೂಮಿದಾನವನಿತ್ತು, ದೇವಸ್ಥಾನಕ್ಕೆ ಚಿನ್ನದ ಕಲಶವನ್ನು ಹಾಕಿಸಿದರು. ಹೊಸೂರು ಶಾಸನ" 
ಮೂಲದೇವರಿಗೆ ಹೊಳ್ಳಗಾವುಂಡನು ನೀಡಿದ ದಾನವನ್ನು ವಿವರಿಸುತ್ತದೆ. 


ಪ್ರಸ್ತುತ ಪುಲಿಗೆರೆ ಶಾಸನವು ಚಾಲುಕ್ಕ ವಂಶದ ೨ನೇ ಜಗದೇಕಮಲ್ಲನ ಪೂರ್ವಜರ 
ವಂಶಾವಳಿಯನ್ನು ವಿವರವಾಗಿ ನೀಡುತ್ತದೆ. ತೈಲಪನಿಂದ ಆರಂಭವಾಗಿ ಅವನ ಮಗ 
ಸತ್ಯಾಶ್ರಯ, ವಿಕ್ರಮ, ಅಯ್ಯನ, ಜಯಸಿಂಹ, ಅನಂತರ ಆಹವಮಲ್ಲ. ಸೋಮೇಶ್ವರರು, 
ಕ್ರಮವಾಗಿ ರಾಜ್ಯದೊಡೆಯರಾಗಿ ಆಳುತ್ತಾರೆ, ಚೋಳ ಗುರ್ಜರರನ್ನು ನಿರ್ಮೂಲಮಾಡಿದ 


ಪೆರ್ಮಡಿನೃಪ ವಿಕಮಾದಿತ್ಯ ಭೂಲೋಕಮಲ್ಲ ಇವರು ಆ ವಂಶದಲ್ಲಿ ಮುಖ್ಯರಾದವರು. 


ಭೂಲೋಕಮಲ್ಲನ ಅನಂತರ ಬಂದ ಜಗದೇಕಮಲ್ಲನ ಕಾಲದಲ್ಲಿ ರಾಜ್ಯ 


ಸುಭಿಕ್ಷವಾಗಿತ್ತು ಎಂಬುದನ್ನು ಕವಿ ಹೀಗೆ ವರ್ಣಿಸಿದ್ದಾನೆ. 


೧೬೮ 


ಕಮಠ ಕಠೋರ ಕರ್ಪರದ ತಾಪಮಡಂಗಿತು ನಾಗರಾಜನು 
ತ್ರಮಮಣಿಮಸ್ಟಕಕ್ಕೆ ಹೊಲಕ ಹಿಂಗಿದುದಾ ದಿಗಿಭಕ್ಕೆ ಕಂಠಭಾ 
ರಮದುಡುಗಿತ್ತೆನಲ್ಲಸುಮತೀತಳಮಂ ಜಗದೇಕಮಲ್ಲನ 
ಶ್ರಮದೊಳೆ ತಾಳ್ಗಿದಂ ನಿಜಭುಜದೃಢಿಮ ಪ್ರಬಳ ಪ್ರದೇಶದೊಳ್‌ ॥ 


ಇವನ ದಂಡಾಧೀಶನಾದ ಕೇಶಿರಾಜ "ಸತತಾಳಂಕೃತ ಭದಲಕ್ಷಣಯುತಂ' ಆಗಿದ್ದು 
ಚೋಳ, ಲಾಳ, ಗುರ್ಜರರನ್ನು ನಿಗಹಿಸಿದ ಅಂಶಗಳು ಶಾಸನದಲ್ಲಿದೆ. ಈ ವಂಶದಲ್ಲಿ ಬರುವ 
ದಂಡಾಧೀಶರಲ್ಲಿ ಮೇಚರಸನು ಮುಖ್ಯನಾದವನು. ಮೇಚರಸನ ತಂದೆಯಾದ 
ದ್ರೋಣಾಚಾರ್ಯ ದಂಡಾಧೀಶನಿಗೆ ಮೂವರು ಮಕ್ಕಳು ಆ ಮಕ್ಕಳ ಹಿರಿಮೆ ಕುರಿತು ಪದ್ಯಗಳು: 


ಕಾಲಾಗ್ನಿಸ್ಬುರಿತಶಿಖಾ 

ಮಾಲೆ ಮಹಾರಾಹುರಸನಮಂತಕದಂಷ್ಠಂ 
ಕಾಲಾಹಿಯ ಹೂತ್ಕಾರಂ 

ಸೂಲಿಗೆ ಸೂಲಿಗೆಯ ಕಂಚಿ ದಂಡಾಧಿಪನಾ ॥ 


ಕನಕಾಚಳ ಚೂಡಾಕಾಂ 

ಚನಬಂ ಹಿಮ ಕಳಶಮೆನಿಪ ದಕ್ಷಿಣ ಸೋಮೇ 

ಶನ ಮಂದಿರಕ್ಕೆ ಕಾಂಚನ 

ಘನಕಳಶಮನಿಟ್ಟನನುಪಮಂ ಮೇಚರಸಂ ॥ 
ಮಧುಸೂದನದೇವ (ಕ್ರಿಶ.೧೧೪೭) 

ಈತನು ಹಾವೇರಿ ಜಿಲ್ಲೆಯ, ದಾವಣಗೆರೆ ತಾಲೂಕಿನ, ದಾವಣಗೆರೆಯ" ಶಾಸನವನ್ನು 
ಚಾಳುಕ್ಕ ಜಗದೇಕಮಲ್ಲನ ಆಳ್ಲಿಕೆಯಲ್ಲಿ ಬರೆದಿದ್ದಾನೆ, ಜಗದೇಕಮಲ್ಲನ ಸಾಮಂತ ವೀರಪಾಂಡ್ಯ 
ರಾಜನು ಶಂಕರನಾರಾಯಣ ದೇವರಿಗೆ ಒಂದು ಗ್ರಾಮವನ್ನು ದತ್ತಿಯಾಗಿ ಬಿಟ್ಟಂತೆ ಹೇಳಿದೆ. ಈ 
ಶಾಸನದ ಬಿಗಿಯಾದ ಬಂದ ಅದ್ಭುತವಾಗಿದೆ. ದಾವಣಗೆರೆ ಶಾಸನದಲ್ಲಿ ಸಮುದವನ್ನು ಈ 
ರೀತಿಯಾಗಿ ಶಾಸನಕವಿ ವರ್ಣಿಸಿದ್ದಾನೆ. 

ಮಕರವ್ರಾತಾಭಿಘಾತೋಚ್ಸಳಿತಕಮಠ ಸಂಘಟ್ಟ ಸಂಸ್ಪರ್ಧಿ ಮೊನ 

ಪ್ರಕರಪಕ್ಷೋಭಿತೋದ್ಯತ್ತರಳತರಂಗೋತ್ಯರಂ ಕ್ಲಿಪ್ತಮುಕ್ತಾ 


ನಿಕರಂ ಕಣ್ಣೆಯ್ದೆ ಚೆಲ್ಪಂ ಪಡೆದುದವಿರಳೋತ್ತಾಳ ಕಲ್ಲೋಳಮಾಳಾ 
ಧಿಕ ಸಂಘರ್ಷ ಪ್ರಜಾಪ್ರಬಳ ಘನಘನ ಧಾನರೌದಂ ಸಮುದ ॥ 


ಅದು ನಾನಾನಕ್ರಚಕಕ್ರಮ ಕರಿಮಕರೋಡ್ಡೀನಪಾಠೀನಹುಚ್ಚ 
ಚ್ಛದವಾತಾಘಾತಭೀತಾಚಳನಚಳತ್ತುಂಗರಂಗಂಗತ್ತರಂಗೌ 

ಘ ದುರಂತಪ್ರಾಂತಮುಜ್ಞಃ ೦ಭಿತ ಬಹಳ ತಡಿಜ್ಞಾಳಲೀಳಾವಿನೀಳಾಂ 
ಬುದಬಿಂಬಾಡಂಬರಂ ಕಣ್ಣಿಸೆಯುವುದು ಲಹರೀಲೋಳಬಾಳಪ್ರವಾಳಂ ॥ 


೧೬೯ 


ಕಲಿದೇವ ಪಂಡಿತ (ಕ್ರಿಶ.೧೧೪೮) 


ಬೆಳಗಾವಿ ಜಿಲ್ಲೆಯ, ಸವದತ್ತಿ ತಾಲೂಕಿನ, ಸಿರಸಂಗಿ ಶಾಸನವನ್ನು” ರಾಣೆಬೆನ್ನೂರು 
ತಾಲೂಕಿನ ಹುಲ್ಲತ್ತಿ” ಗ್ರಾಮದ ಶಾಸನವನ್ನು ಕಲಿದೇವ ಪಂಡಿತನು ರಚಿಸಿದ್ದಾನೆ. ಮೊದಲನೇ 
ಶಾಸನದಲ್ಲಿ ಕಲ್ಮಾಣ ಚಾಲುಕ್ಕ ಇಮ್ಮಡಿ ಜಗದೇಕಮಲ್ಲನನ್ನು ಉಲ್ಲೇಖಿಸಿದ್ದು, ಕ್ರಿಶ.೧೧೪೮ರಲ್ಲಿ 
ರಚನೆಯಾಗಿದೆ. ಎರಡನೇ ಶಾಸನವು ಕ್ರಿಶ.೧೧೬೮ರಲ್ಲಿ ರಚನೆಯಾಗಿದೆ. ಮೊದಲನೇ 
ಶಾಸನದಲ್ಲಿ "ಶೀಮದ್ಭುವನಚಂದ್ರ ಸಿದ್ಧಾಂತ ದೇವರಗುಡ್ಡಂ' “ಕಲಿದೇವ ಪಂಡಿತರ ಕವಿತೆ 
ಎಂಬ ಉಲ್ಲೇಖದಿಂದ ಕಲಿದೇವ ಪಂಡಿತನು ಭುವನಚಂದ್ರ ಸಿದ್ದಾಂತ ದೇವರ ಶಿಷ್ಕನೆಂದು 
ಈತನ ಊರು ರಾಣೆಬೆನ್ನೂರಿನ "ಹೂಲಿಹಳ್ಳಿ' ಎಂದು ತಿಳಿಯುತ್ತದೆ. 


ಸಿರಸಂಗಿಯ ಶಾಸನದಲ್ಲಿ "ಸುಕವೀಶ್ವರ ತಂಡದಿಂದೆ' ಎಂಬ ಪದ ಪ್ರಯೋಗದಿಂದ ಈ 
ಊರಿನ ಕವಿಗಳ ತಂಡವೇ ಇರಬೇಕೆಂದು ಸೂಚಿಸುತ್ತದೆ. “ಮೇವುಂಡಿಯವರು ಸಿರಸಂಗಿಯಲ್ಲಿ 
ಆ ಕಾಲದಲ್ಲಿ ಕಡಿಮೆಯೆಂದರೆ ಮೂರು ಅಥವಾ ಅದಕ್ಕಿಂತ ಹೆಚ್ಚು ಜನ ಒಳ್ಳೆಯ ಕವಿಗಳಿದ್ದರು 
ಎಂದು ಶಾಸನಕವಿ ಧ್ವನಿತಗೊಳಿಸಿದ್ದಾನೆ””” ಎಂದಿದ್ದಾರೆ. ಈ ಎಲ್ಲಾ ಕವಿಗಳಿಗೆ ಆ ವೂರಿನ 
ಗೌಡರು ಪೋಷಕರಾಗಿದ್ದರೆಂದು ಈ ಶಾಸನದಿಂದ ತಿಳಿದುಬರುವುದು ಸಿರಸಂಗಿಯ ಶಾಸನದಲ್ಲಿ 
ಅರುವರು ಗೌಡರು (೬ಮನೆತನ) ಮನೆತನಗಳ ವ್ಯಕ್ತಿಗಳ ಹಿರಿಮೆಯನ್ನು ಹೇಳಿದೆ. 


ಯಷ್ಯಶೃಂಗಹುರದ ವರ್ಣನೆ :- 


ಸುತ್ತಿದ ಬೆಟ್ಟದಿಂದೆಸೆವ ನನ್ನನದಿಂ ಪಲವುಂ ತಟಾಕದಿಂ 
ದುತ್ತಮಮಪ್ಪ ದೇವಗೃಹಸಂಕುಳದಿಂ ವರದಿವ್ಯತೀರ್ನದಿಂ 
ವೃತ್ತಪಯೋಧರಾಂಗನೆಯರಿಂ ಸುಕವೀಶ್ವರ ತಂಡದಿಂದೆ ಲೋ 
ಕೋತ್ತರಮಾಯ್ತು ಬೆಳ್ಳಲದೊಳ್‌ ರಿಶಿಶೃಂಗಪುರಂ ಮನೋಹರಂ ॥ 


ಬೆಳ್ಳಲದೇಶದ ವರ್ಣನೆ: 

ಎಳೆಯೆಂಬ ಸತಿಯ ಕು 

ನಳಕಳಾಪದಂತೆಸೆದು ತೋರ್ಪ ಕುನ್ನಳದೇಶ. 

ಕೃಳವಟ್ಟ ಚಿನ್ನಪೂವೆನೆ 

ಬೆಳಗಿದುದೊಳ್ಳಲಮೆನಿಪ್ಪ ಬೆಳ್ಳಲದೇಶರಂ ॥ 

ರಾಣೆಬೆನ್ನೂರಿನ ಹುಲ್ಲತ್ತಿ ಗ್ರಾಮದ ಶಾಸನವನ್ನು ಈತನೇ ಬರೆದಿದ್ದಾನೆ. ಗುತ್ತ 

ಮಹಾಮಂಡಳೇಶ್ವರನಾದ ವಿಕಮಾದಿತ್ಯ, ಆತನ ಅರಸಿ ಸೋವಲದೇವಿ ಮತ್ತು ಆತನ ಅಧೀನ 
ಅಧಿಕಾರಿಯಾಗಿದ್ದ ಕಾಳಗಾವುಂಡ, ಇವರೆಲ್ಲರೂ ಹೊಸ ವೂರಲ್ಲಿನ ಕಲಿದೇವ ಸ್ವಾಮಿಗೆ 


೧೭೦ 


ಭೂದಾನ ನೀಡಿದ ವಿಷಯ ಈ ಶಾಸನದಲ್ಲಿ ಉಲ್ಲೇಖವಾಗಿದೆ. ಈ ಶಾಸನವು ಗದ್ಯ 
ಪದ್ಯಾತ್ಮಕವಾಗಿದೆ. ಕವಿಯು ಇದರಲ್ಲಿ ಸಮುದ್ರ, ಜಂಬೂದ್ಧೀಪ, ಕುಂತಳ, ಮುಂತಾದವುಗಳನ್ನು 
ಸಂಪ್ರದಾಯಕ್ಕನುಗುಣವಾಗಿ ವರ್ಣಿಸಿದ್ದಾನೆ. ಚಾಳುಕ್ಕ ಮನೆತನದ ೪ನೇ ಸೋಮೇಶ್ವರ, ಆತನ 
ಮಾಂಡಲಿಕರಾದ ಗುತ್ತ ವಂಶದ ಅರಸರ ವಂಶಾವಳಿಗಳನ್ನೆಲ್ಲ ಪದ್ಯರೂಪದಲ್ಲಿ ಹೇಳಿದ್ದಾನೆ. 


ಚಾಳುಕ್ಯ ಸೋಮೇಶ್ವರನ ಹಿರಿಮೆ: 


ಅರವಿಂದಸ್ನೇರ ಸಾರೇಕ ಣಭುವನಜನಸ್ನಾರನೀರೇಜಷಂಡಂ 


[J [0 


ಸಿರಿಯಂ ತಕ್ಕಯ್ದಲುದ್ಯತ್ಸಳಚರಿ ಧರಣೀಪಾಳ ರಾಜಾಂಧಕಾರಂ 
ಪರೆಯಲ್‌ ಚಾಲುಕ್ಯ ಸಿಂಹಾಸನ ಕನಕಮಯಾದ್ರೀಂದ್ರದೊಳ್‌ ವೀರ 
ಸೋಮೇಶ್ವರದೇವಂ ರಾಜ್ಯಲಕ್ಷ್ಮೀ ಪ್ರಿಯನುದಯಿಸಿದಂ ರಾಯಮಾರ್ತಾಂಡದೇವಂ ॥ 


ಸೋವಲದೇವಿಯ ಪ್ರಶಂಸೆ: 


ಸತಿ ಗುಣವತಿ ದಾನಾನ್ನಿತೆ, 

ಪತಿಹಿತೆ ಶ್ರೀವಿಜಯಪಾಂಡ್ಯವಂಶೋದ್ಧವೆ ಭೂ 
ಪತಿ ವಿಕ್ರಮನ ಮನೋವಲ್ಲಭೆ 

ಸತಿ ಸೋವಲದೇವಿಗುಳಿದ ಹೆಂಡಿರ್ದೊರೆಯೇ ॥ 


ಶಂಕರದೇವ (ಕ್ರಿಶ. ೧೧೪೮) 


ಬಳ್ಳಾರಿ ಜಿಲ್ಲೆಯ ಹಡಗಲಿ ತಾಲೂಕಿನ ಕೊಟ್ಟಕಲ್ಲು ಗ್ರಾಮದ ಶಾಸನವನ್ನು” 
ಶಂಕರದೇವ ಕವಿಯು ರಚಿಸಿದ್ದಾನೆಂದು ತಿಳಿದು ಬರುವುದು. ಶಾಸನದ ೫೫ನೇ ಸಾಲಿನಲ್ಲಿ 
“ಬರೆದಂ ಶಾಸನಮಂ ಶಂಕರದೇವ ವೀರಪಾಂಡ್ಕ್ಯದೇವನರಾಧೀಶ್ವರಭವ ಸಂಧಿವಿಗಹಿಧುರಂಧರಂ 
ವಿಪ್ರವಂಶ ಚೂಡಾರತ್ನ” ಎಂದಿರುವುದರಿಂದ ಈತ ಬ್ರಾಹ್ಮಣ ಕವಿಯಾಗಿರಬೇಕು. ವೀರಪಾಂಡ್ಕನ 
ಸಂಧಿವಿಗಹಿ "ಶಂಕರದೇವ' ಈ ಶಾಸನ ಬರೆದನು. 


ಇದರಲ್ಲಿ ಚಾಲುಕ್ಕ ದೊರೆಗಳ ವಂಶಾವಳಿ, ಜಗದೇಕಮಲ್ಲನ ಮಾಂಡಲಿಕ 
ವೀರಪಾಂಡ್ಕ್ಯದೇವ ಮತ್ತು ಆತನ ತಾಯಿ. ಸೋವಲದೇವಿ, ಭಿಲ್ಲವರಾಯನ ಮಗಳು, 
ವಿಕ್ರಮಾದಿತ್ಯನ ಸಹೋದರಿಯನ್ನು ಕುರಿತು ವಿವರಗಳಿವೆ. ಅಜ್ಜನರನಾಥನ ಮಗ ಬೊಪ್ಪದೇವ 
ವಿಕಮಾದಿತ್ಯನ ಮಗಳು ಮಹಾದೇವಿಯನ್ನು ಕುರಿತು ಶಾಸನವು ಮಾಹಿತಿ ನೀಡುತ್ತದೆ. 
ಹೂವಿನಹಡಗಲಿಯ ಉತ್ತರಕ್ಕಿರುವ  ಕೋಟಿಶಂಕರದೇವರ ಸೇವಾಕಾರ್ಯಗಳಿಗೆ ಮತ್ತು 
ಬ್ರಾಹ್ನಣರ ಆಹಾರಕ್ಕಾಗಿ ವಿಕಮಾದಿತ್ಮನು ಕೊಟ್ಟಿಗನೂರು ಗ್ರಾಮವನ್ನು ದಾನ ಮಾಡಿದನು. ಈ 
ದಾನವನ್ನು ಪಡಂಗಿಲೆಯ ೧೨೦ ಮಹಾಜನರು ಪ್ರತಿಪಾಳಿಸುವರು. 


೧೭೧ 


ಕುಂತಳ ದೇಶದ ವರ್ಣನೆ ಹೀಗೆ ಮಾಡಲಾಗಿದೆ: 


ತದ್ದಳೆಯವಳಯಿತಂ ವಿಳಸದಮಲವಿಚಿತ್ರಮೆನಿಸಿ ಸೊಗಯಿಸುವುದು 
ಜಂಬೂದ್ಧೀಪಮಲ್ಲಿ ಕುಭ್ರಿದ್ದಲ್ಲಭನೆನಿಪ ಮೇರುಗಿರಿ ರಂಜಿಸುತ್ತಿರೆ ॥ 


ಖಿ ನಣ 


ಅಂತೆಸೆದ ಮೇರುಗಿರಿಯಿಂದಂ ತೆಂಕಣದೆಸೆಯೊಳೆಸೆವ 
ಭಾರತವರ್ಷಾಭ್ಯನ್ನರದೊಳಿಳಾಕಾನ್ಹೆಯ ಕುನಳಮೆನೆ 
ಮುಖ್ಯವಾಯ್ತು ಕುನ್ನಳದೇಶ ॥ 


ಚಾಲುಕ್ಕ ದೊರೆ ತೈಲಪನ ಬಗ್ಗೆ ಹೀಗೆ ಹೇಳಲಿದೆ: 


ಕುನ್ನಳದೇಶಮನಾಳ್ಗರೆನನ್ರಾಹಿತಮಹಿಪನಿಕರಮಂ ಗೆಲ್ಲು 
ಮಹೀಕಾನ್ಹ್ರಾವಲ್ಲಭರತಿಶಯಕಾನ್ಷಗುಣಾವಾಸರತಿಬಲರ್ಚ್ಞಾಳುಕ್ಯರು l 
ಚಾಳುಕೃತಿಳಕನಾಳ್ಗೆಂ ಶ್ರೀಲಲನಾಲಿಂಗಿತೋಚ್ಚವಕ್ಷಸ್ಥಳನಾಭಿಳಪ್ರತಾಪನ 
ಸುಹೃತ್ವೀಲಾಲಪನೆನಿಪ ತೈಲಪಂ ವಸುಮತಿಯ ॥ 


ಎಂದು ತೈಲಪನನ್ನು ಹಲವು ಬಗೆಗಳಲ್ಲಿ ವರ್ಣಿಸಿದೆ. 


ಹಬ್ಬಣ್ಣಿಯ್ಯ ನಾಯಕ (ಕ್ರಿಶ.೧೧೪೮) 


ಬಾಗಲಕೋಟೆಯ ಶಿರೂರು ಗ್ರಾಮದ ರಾಮಲಿಂಗ ದೇವಾಲಯದ ಶಾಸನವನ್ನೂ 
ಅದೇ ಗುಡಿಯ ಎದುರಿರುವ ಲಕ್ಷ್ಮೀನಾರಾಯಣ ದೇವಾಲಯದ ಶಾಸನವನ್ನು”” 
ಹಬ್ಬಣಯ್ಯನಾಯಕ ಕವಿ ರಚಿಸಿದನೆಂದು ತಿಳಿಯುತ್ತದೆ. ಈ ಶಾಸನಗಳ ಕಾಲಾವಧಿ 
ಕ್ರಿಶ೧೧೪೮. ಬಹುಭಾಗ ತುಟಿತವಾಗಿರುವ ಈ ಶಾಸನ ಕಲ್ಯಾಣ ಚಾಲುಕ್ಕರ ಕೆಲವು 
ರಾಜರುಗಳನ್ನು ಹೆಸರಿಸುತ್ತದೆ. ಈ ಶಾಸನಗಳಲ್ಲಿ ಕಲ್ಯಾಣ ಚಾಲುಕ್ಕರ ವಂಶಾವಳಿ, ಅದರಲ್ಲೂ 
ಜಗದೇಕಮಲ್ಲನ ಮಹಾರಾಣಿ ಲಕುಮಾದೇವಿಯನ್ನು ಮೂರು ಶಾಸನಗಳಲ್ಲಿ ವರ್ಣಿಸಲಾಗಿದೆ.: 


ಮನಸಿಜರಾಜನರ್ಚಿಸುವ ಕರ್ಬಿನ ಬಿಲ್ಲೆನೆ ಪುರ್ಬು ಕಾಮದೇ 
ವನ ಕುಸುಮಾಸ್ತವಿಸ ಸ್ಪರಮಿವೆಂದೆನೆ ನೀಳ್ಗಲರ್ಗಣ್ಣ್ಲಳಾ ಮನೋ 
ಜನ ನಡದಿಟ್ಟ ನೆಂಗಮಲತಾಂಗಮೆನಲ್‌ ನಿಜರೂಪು ಲಕ್ಷ್ಮೀಭಾ 
ಜನಮೆನೆ ಲಕ್ಷಿ ದೇವಿಗೆಣೆ ಮೇನಕೆಯೂರ್ವಸಿರಂಭೆಯೆಂಬವರ್‌ ॥ 


ನಾಗರಾಶಿ ಪಂಡಿತ (ಕ್ರಿಶ.೧೧೫೬) 


ಹಾಸನ ಜಿಲ್ಲೆಯ, ಹಾಸನ ತಾಲೂಕಿನ, ಚಿಕ್ಕಕಡಲೂರು”” ಗ್ರಾಮದ ಕಲ್ಮೇಶ್ವರ 
ದೇವಾಲಯದ ಒಂದು ಶಾಸನವನ್ನು ಶಾಸನಕವಿ ಮುದುಗೆರೆಯ ನಾಗರಾಶಿ ಪಂಡಿತನು 
ಕ್ರಿಶ.೧೧೫೬ರಲ್ಲಿ ರಚಿಸಿದನೆಂದು ತಿಳಿಯುತ್ತದೆ. ಈ ಶಾಸನದಲ್ಲಿ ಎರಡು ಪದ್ಯಗಳಿವೆ. 


೧೭೨ 


ಮುರಹರನಾಭಿಪಂಕಜದೊಳುದವಿಸಿರ್ದ ಪಿತಾಮಹಂಗೆ ಸ 
ಚ್ಛರಿತ ಪವಿತ್ರನತ್ರಿಮುನಿ ಹುಟ್ಟಿದನಾಮುನಿರಾಜನಂದನಂ 
ವರಗುಣಿ ಸೋಮನಾಥನ ಮಗಂ ಬುಧನಾತ್ಮಜಂ ಜಗೋ 
ದ್ದರನೆನಿಪಂ ಪುರೂರವನ ತತ್ಪುತನಾಯುವೆನಿಪ್ಪನೊಪ್ಪಿದಂ ॥ 


ಅತನ ಹೆಮ್ಮಗಂ ನಹುಷನಾನಹುಷಂಗೆ ಯಯಾತಿ ಪುಟ್ಟಿದಂ 
ಭೂತಳಸೇವ್ಯನಾಥನ ಸುತಂ ಯದು ಯಾದವವಂಶಸಂಭವಂ 
ನೀತಿವಿದಂ ನೆಗರ್ತೆಪಡೆದಂ ವಿನಯಾರ್ಕ....ನಂದಂ 
ಖ್ಯಾತಿಯನಾಂತೆಜಂಗನೆಸೆವಾತ್ಸಜನೂರ್ಜಿತ ವಿಷ್ಣುಭುಜಂ ॥ 
ಇದೇ ತಾಲೂಕಿನ ಮುದುಗೆರೆಯ ಈಶ್ವರ ದೇವಾಲಯದ ಶಾಸನವನ್ನು ಕ್ರಿಶ.೧೧೫೬ 
ರಲ್ಲಿ ಇದೇ ಕವಿ ರಚಿಸಿದನೆಂದು ತಿಳಿದುಬರುವುದು.” ಅದರ ಎರಡು ಪದ್ಯಗಳನ್ನು ಹೀಗೆ 
ನೋಡಬಹುದು: 
ನುಡಿ ಕನಕಾದ್ರಿಯೊಳ್ಳದುಮಜಂ ಕಡದಕ್ಕರವಾರ್ಪು ಬೇರ್ಷುದಂ 
ಕುಡುವ ಸುರದ್ರುಮಕ್ಕೆ ಪಡಿ ಮಾರ್ಪ ಪರಾರ್ಥತೆ ಖೇಚರಂಗೆ ನೂ 


ರ್ಮಡಿ ಪತಿಭಕ್ತಿಮಾರುತಸುತಂಗೆ ಪದಿರ್ಮಡಿಯೆಂದೊಡಣ್ಣ ಹೆ 
ಗಡೆಯೆಣಗಂಗೆ ಪಾಸಟಿಯೆ ಮುತ್ತಿನ ಮಾನವರೀಧರಿತ್ರಿಯೊಳ್‌ ॥ 


ಎಲಿಗಂ ಸತೀವಿಲಾಸ 

ಕೈಜಗಂ ಸತ್ಪುಣ್ಯವಲ್ಲದದಿಣಿಂ ಪಾಪ 

ಕೈಜಗನೆನೆ ಹೆಮ್ಮೆವಡೆದಿ 

ರ್ದೆಐಯಮವೆರ್ಗಡೆಯ ಸರಿಯೆ ಮುತ್ತಿನ ಮನುಜರ್‌ ॥ 

ಅದೇ ರೀತಿ ಅರಸೀಕೆರೆ ತಾಲೂಕಿನ ಕಣಿಕಟ್ಟೆಯ ಹಿರೇಕಲ್ಲು ಬೆಬ್ರದ ಶಾಸನವನ್ನು 
ನಾಗರಾಶಿ ಪಂಡಿತನೇ ಬರದನೆಂದು ತಿಳಿದುಬರುತ್ತದೆ. ಕ್ರಿಶ೧೧೫೫ ರ ಮುದುಗೆರೆಯ 
ಶಾಸನವು ಪೆರ್ಗಡೆ ಎರೆಯಮಯ್ಯನು ಮುದುಗೆರೆಯಲ್ಲಿ ತನ್ನ ಹೆಸರಿನ ಎರಂಗೇಶ್ವರ 
ದೇವಾಲಯವನ್ನು ಕಟ್ಟಸಿ, ಆ ದೇವಾಲಯದ ಮುನಿ ನಾಗರಾಶಿ ಪಂಡಿತದೇವನ ಪಾದಹೂಜೆ 
ಮಾಡಿ, ದೇವಾಲಯಕ್ಕೆ ದಾನ ಮಾಡಿದ್ದನ್ನು ವಿವರಿಸುತ್ತದೆ. 


ಕವಿ ನಾಗರಾಶಿಪಂಡಿತನನ್ನು ಕುರಿತ ಕಂದಪದ್ಯ ಹೀಗಿದೆ : 


ಅಲ್ಲಿಗೆ ಮುನಿಪತಿ ಕೀರ್ತಿಯ 
ವಲ್ಲಿಯೆ ಮಿಸುಪಂತೆ ಧವಳತನು ಕೆಂಜೆಡೆ ಸುಲಿ 
ಪಲ್ಲು ವರ ಮುದ್ರೆ ಲಾಕುಳ 
ಸಲ್ಲಕ್ಷಣವೊಗೆದನಂದು ಮುದುಗೆರೆ ಮುನಿಪಂ”” 


೧೭೩ 


ಈ ಶಾಸನದಲ್ಲಿ ಸ್ಥಾನಪತಿಯಾದ ನಾಗರಾಶಿ ಪಂಡಿತನು ಲಕುಳಶೈವನಾಗಿದ್ದು ಸಕಳಶಾಸ್ತ್ರ 
ಯಂತ್ರ-ತಂತ್ರ ನೈಪುಣ್ಯನು, ಪರಿಚಿತ್ತ ಜಾಣನೂ ಆಗಿದ್ದನೆಂದು ತಿಳಿದುಬರುವುದು, ಸುಂದರ 
ಕಾಯನಾಗಿದ್ದು, ಯಮ, ನಿಯಮ, ಸ್ವಾಧ್ಯಾಯ, ಧ್ಯಾನ ಧಾರಣ, ಮೌನ ಅನುಷ್ಠಾನ ಜಪ, 
ಸಮಾಧಿಯನ್ನು ಗೈದ ಶ್ರೇಷ್ಠ ಯೋಗಿಯಾಗಿದ್ದನು, ಎಂದು ವರ್ಣಿಸಿದೆ. 


ಚಿಕ್ಕ ಕಡಲೂರು ಶಾಸನವನ್ನು "ಮುದುಗೆರೆ ನಾಗರಾಶಿ ಪಂಡಿತ ಬರೆದಂ' ಎಂಬ 
ಆಧಾರದಿಂದ ಈ ಶಾಸನವನ್ನು ಈತನೇ ಬರೆದನೆಂಬುದು ತಿಳಿಯುತ್ತದೆ. ಕ್ರಿಶ೧೧೫೬ರಲ್ಲಿ 
ರಚಿತವಾದ ಈ ಶಾಸನದಲ್ಲಿ ಹೊಯ್ದಳರ ವಂಶಾವಳಿಯನ್ನು ವಿಷ್ಣುವರ್ಧನನವರೆಗೆ ವರ್ಣನೆ 
ಮಾಡಿದ್ದಾನೆ. ವಿಷ್ಣುವರ್ಧನನು ಮಹಾಭಾರತದ  ಮೂಲಪುರುಷರ ಹಿನ್ನೆಲೆಯಿಂದ 
ಬಂದವನೆಂದು ಚಿತ್ರಿಸಲಾಗಿದೆ. ಗೋವಿಂದಪುರದ ಮಹಾಜನರ ದಾನಕಾರ್ಯ ಶಿವಶಕ್ತಿಪಂಡಿತರ 
ಮೊಮ್ಮಗನಾದ ಹೊಲಜಿಯು ಕಲಿದೇವ ದೇವಾಲಯವನ್ನು ಕಟ್ಟಿಸಿದ್ದನ್ನು ಉಲ್ಲೇಖಿಸಿದೆ. 


ಹಿರೇಕಲ್ಲು ಶಾಸನವನ್ನು ಗಮನಿಸುವುದಾದರೆ ಮುದುಗೆರೆಯ ಶಾಸನದಲ್ಲಿ 
ನಾಗರಾಶಿಪಂಡಿತನಿಗೆ ನೀಡಿದ ದಾನದ ವಿವರಗಳಿವೆ. ಆದ್ದರಿಂದ ಆ ಶಾಸನದ ಕವಿ 
ನಾಗರಾಶಿಪಂಡಿತನಲ್ಲ. ಅವನು ಶಾಸನವನ್ನು ಬರೆದನೆಂದು ಆ ಶಾಸನದಲ್ಲಿ ಹೇಳಿಲ್ಲ. ಒಟ್ಟಾರೆ 
ಈ ಮೂರು ಶಾಸನಗಳಿಂದ ತಿಳಿಯುವುದೇನೆಂದರೆ ನಾಗರಾಶಿಪಂಡಿತನು ಚಿಕ್ಕಕಡಲೂರು 
ಶಾಸನವನ್ನು ಮತ್ತು ಕಣಿಕಟ್ಟೆಯ ಶಾಸನವನ್ನು ತಾನೇ ರಚಿಸಿದವನಾಗಿದ್ದು ಮುದುಗೆರೆ 
ಶಾಸನವನ್ನು ನಾಗರಾಶಿ ಪಂಡಿತ ಬರೆದಿರಲಾರ. ಮೇವುಂಡಿಯವರು ಮುದುಗೆರೆ ಮತ್ತು 
ಹಿರೇಕಲ್ಲು ಶಾಸನಗಳನ್ನು ನಾಗರಾಶಿ ಪಂಡಿತನು ರಚಿಸಿದನೆಂದು ಅಭಿಪ್ರಾಯಪಡುತ್ತಾರೆ. ಹಾಸನ 
ಪ್ರಾಂತ್ಯದ ಆ ಕಾಲದ ಪ್ರಸಿದ್ಧಕವಿಯಾಗಿದ್ದುದರಿಂದ ಶಾಸನದಲ್ಲಿ ನಾಗರಾಶಿಪಂಡತನನ್ನು 
ಸ್ತುತಿಸಲಾಗಿದೆ. ಚಿಕ್ಕಕಡಲೂರು ಶಾಸನವನ್ನು ಬೇರೆ ಯಾರೋ ಬರೆದಿದ್ದಾನೆ, ಆದ್ದರಿಂದ 
ನಾಗರಾಶಿಪಂಡಿತನು "ಶಾಸನಕವಿ' ಶಾಸನೋಕ್ತ ಕವಿಯಾಗಿದ್ದು ಆ ಕಾಲದಲ್ಲಿ ಪ್ರಸಿದ್ಧಿ 


ಹೊಂದಿದ್ದನು. 


ನಾಗಾರ್ಯ (ಕ್ರಿಶ.೧೧೬೦) 


ಬಿಜಾಪುರ ಜಿಲ್ಲೆಯ ಬಿಜಾಪುರ ತಾಲೂಕಿನ ಬಾಬಾನಗರ ಶಾಸನವನ್ನು”” ನಾಗಚಂದ್ರ 
ಕವಿ (ರಾಮಚಂದ್ರ ಚರಿತ ಪುರಾಣ ಬರೆದ ಕವಿ) ಈತನ ಮೊಮ್ಮಗನಾದ 
“ಮೂಲಿಗನಾಗಾರ್ಯ' ಎಂಬುವವನು ಈ ಶಾಸನವನ್ನು ಬರೆದಂತೆ ಶಾಸನದಲ್ಲಿ ಉಲ್ಲೇಖವಿದೆ. 


೧೭೪ 


ಶಾಸನ ಬಹು ತುಟಿತವಾಗಿದೆ. ಹೀಗಾಗಿ ಕಾಲದ ಪೂರ್ಣ ವಿವರಗಳು ಲಭ್ಯವಿಲ್ಲ. ಬಿಜ್ಜಳ ಮತ್ತು 
ಅವನ ಮಗ ಸೋವಿದೇವ ನೀಡಿದ ದಾನದ ಉಲ್ಲೇಖಗಳು ಬಂದಿದೆ. ಶಕ.೧೦೮೩ ವಿಕಮ 
ಸಂವತ್ಸರದ ಪುಷ್ಕ್ಠದ ಉಲ್ಲೇಖವಿದೆ. ಇದು ಕ್ರಿಶ.೧೧೬೦ರ ನವೆಂಬರ್‌-ಡಿಸೆಂಬರ್‌ ತಿಂಗಳಿಗೆ 


ಸಮನಾಗುತ್ತದೆ. 


ಶಾಸನದ ಆರಂಭದಲ್ಲಿ ಕಳಚುರ್ಯ ಪೆರ್ಮಾಡಿದೇವನ ಹಿರಿಯ ಮಗನಾದ ಬಿಜ್ಜಳನ 
ವಿಶೇಷಗಳಿವೆ. ಅವನ ತಮ್ಮ ಮೈಲಳುಗಿ, ಮುಂದೆ ಶಾಸನ ಬಹು ಹಾಳಾಗಿದ್ದು ಕನ್ನಡಿಗೆಯೆಂಬಲ್ಲಿ 
ರವಿದೇವ ಎಂಬುವವನು ಬಸದಿಯೊಂದನ್ನು ಕಟ್ಟಿಸಿದಂತೆಯೂ, ಅಲ್ಲಿ ಮೂಲಸಂಘದ 
ದೇಶಿಗಣಕ್ಕೆ ಸೇರಿದ ತಿಭುವನ ದೇವನ ಶಿಷ್ಠ ಮಾಣಿಕ್ಯ ಭಟ್ಟಾರಕನು ಇದ್ದಂತೆಯೂ ಹೇಳಿದೆ. 


ಬಿಜ್ಜಳನ ಮಗ ಸೋಮನೃಪನು ಮೊದೆಗಲೂರು ನೆಲೆವೀಡಿನಲ್ಲಿದ್ದಾಗ ಕನ್ನಡಿಗೆಯಲ್ಲಿ 
ಚಂದಮಯ್ಯ ಬಸದಿಯನ್ನು ಮಾಡಿಸಿ ದಾನ ನೀಡಿದ ಉಲ್ಲೇಖವಿದೆ. ಶಾಸನದ ಪ್ರಾಮುಖ್ಯ 
ಇರುವುದು ಇದನ್ನು ಬರೆದವನ ಬಗ್ಗೆ ಹೇಳುವಾಗ ೭೦ ಮತ್ತು ೭೧ನೇ ಸಾಲಿನಲ್ಲಿ ಹೀಗೆ 


ಹೇಳಿದ್ದಾನೆ. 


"ಹೊಸಮುತ್ತಂ ಚತುರಾಸ್ಕನಾಯ್ದಮೃತದಿಂದಂ ತೊಯ್ದು 
ಕೋದಿಕ್ಕಿದೆಕ್ಕಸರಂ ವಾಗ್ದಧುವಿಗೆ ತಾನೆನಿಸಿ ಸುವ್ಯಕ್ತಂಗಳಾದಕ್ಕರಂ 
ಮಿಸುಗಲು ಶಾಸನಮಂ ಸಮನ್ತು ಬರೆದಂ ಶ್ರೀ 
ಮಲ್ಲಿನಾಥದೇವಾವಸಥಂ ಸತ್ಯವಿ ನಾಗಚಂದ್ರನುತಮೊಮ್ಮಂ 
ನಾಗಚಂದ್ರಾಗಜಂ೦ ಮೂಲಿಗ ನಾಗಾರ್ಯಂ.......... | ಎಂದಿದೆ. 


ದೇವಭದ್ರಮುನಿಪ (ಕ್ರಿಶ.೧೧೬೧) 


ತುಮಕೂರು ಜಿಲ್ಲೆಯ ಚಿಕ್ಕನಾಯಕನ ಹಳ್ಳಿ ತಾಲೂಕು ಬೂದಿಹಾಳು ಹೋಬಳಿ ಹೆಗ್ಗೆರೆ 
ಗಾಮದ ಬಸದಿಯೊಂದರಲ್ಲಿ ಕಂಡುಬಂದ ಜೈನಶಾಸನವನ್ನು '"ದೇವಭದಮುನಿಪ' 
ರಚಿಸಿರುವುದಾಗಿ ತಿಳಿದುಬರುತ್ತದೆ. ಇದರ ಕಾಲ ಕ್ರಿ.ಶ.೧೧೬೧ ೭೭ ಸಾಲುಗಳ ದೀರ್ಪವಾದ 
ಈ ಶಾಸನದಲ್ಲಿ ಕಲ್ಯಾಣ ಚಾಲುಕ್ಕನಾದ ಭೂವಲ್ಲಭ ಪೆರ್ಮಾಡಿದೇವನು ಕಲ್ಯಾಣದ 
ನೆಲೆವೀಡಿನಲ್ಲಿ ಸುಖ ಸಂಕಥಾವಿನೋದದಿಂದ ರಾಜ್ಯಗೆಯ್ಯುತ್ತಿದ್ದೆಂದು ಆಗ ಹೊಯ್ದಳ 
ವಿಷ್ಣುವರ್ಧನ ಮತ್ತು ಆತನ ಮಗ ಮೊದಲನೆಯ ನರಸಿಂಹರು, ಆಳುತ್ತಿದ್ದರೆಂದೂ 
ಹೇಳುವುದಲ್ಲದೆ ಅವರ ವಂಶಾವಳಿಯನ್ನು ವರ್ಣಿಸುತ್ತದೆ. ಅನಂತರ ಆತನ ಸಾಮಂತನಾದ 
ಚಟ್ಟನ ಸ್ತುತಿ ಆತನ ವಂಶಾವಳಿ ಕಂಡುಬರುತ್ತದೆ. "ಕರ್ನಾಟಕ ಕಾಮಿನೀಶಶಿವದನಮಣಿಮಯ 


೧೭೫ 


ಮುಕುರ” ಎನಿಸಿದ್ದನೆಂದು ಈತನನ್ನು ಇಲ್ಲಿ ವರ್ಣಿಸಲಾಗಿದೆ. ನಂತರ ಚಂದ್ರಾಯಣ ದೇವರ 
ಶಿಷ್ಠನಾದ  ಗೋವಿದೇವ ಮಹಾಸಾಮಂತನು ತನ್ನ ರಾಣಿಯಾದ ನಾಯಕಿತಿಯ 
ಸ್ನರಣಾರ್ಥವಾಗಿ ಹೆಗ್ಗೆರೆಯಲ್ಲಿ ಚೆನ್ನಪಾರ್ಶನಾಥ ಬಸದಿಯನ್ನು ಕಟ್ಟಿಸಿದ. ಅಲ್ಲದೇ ಅದಕ್ಕೆ 


ಅನೇಕ ದಾನ-ದತ್ತಿಗಳನ್ನು ಬಿಟ್ಟ ವಿಷಯವಿದೆ. 


ಈ ಶಾಸನ ಕವಿ ಪ್ರಸ್ತುತ ಶಾಸನದ ಕೊನೆಯ ಕಂದ ಪದ್ಯದಲ್ಲಿ ಕಾಣಿಸಿಕೊಳ್ಳುತ್ತಾನೆ. 
ಆತನ ವರ್ಣನೆ ಹೀಗಿದೆ. 


ಉಚಿತ ಪದಾಳಂಕಾರಂ 

ಪ್ರಚುರರಸಂ ನೆಗೆಳಲಿಂತು ಜಿನಶಾಸನಮಂ 
ರಚಿಯಿಸಿದಂ ಹರಹಾಸಸು 

ದ್ರುಚಿರಯಶಂ ದೇವಭದ್ರಮುನಿಪಹೋತ್ತಂಸಂ ॥ 


ದೇವಭದ್ರಮುನಿಯು ತನ್ನಶಾಸನಕಾವ್ಯದ ರಚನೆಯು ಉಚಿತವಾದ ಪದಗಳಿಂದಲೂ, 
ಅಲಂಕಾರದಿಂದಲೂ, ಪ್ರಚುರವಾದ ರಸಗಳಿಂದಲೂ ಹೆಸರಾದುದೆಂದು ಹೇಳಿ ಹೆಮ್ಮೆ 
ಪಟ್ಟುಕೊಂಡಿರುವುದು ವ್ಯರ್ಥವಲ್ಲವೆಂದು ಹೇಳಬಹುದು. ಈ ಶಾಸನದಲ್ಲಿ ಕಂಡುಬರುವ 
ಬಂಧವನ್ನು ಗಮನಿಸಿದರೆ ದೇವಭದ್ರಮುನಿ ಸಂಸ್ಕೃತ ಕನ್ನಡ ಎರಡರಲ್ಲೂ ಉದ್ದಾಮ ಕವಿತ್ತಶಕ್ತಿ 
ಪಡೆದಿದ್ದನೆಂದು ಹೇಳಬಹುದು. ೧೯ ಪದ್ಯಗಳಿಂದ ಕೂಡಿರುವ ಪ್ರಸ್ತುತ ಶಾಸನದಲ್ಲಿ 


— 


ಕಂಡುಬರುವ ಕೆಲವು ಕನ್ನಡ ಪದ್ಯಗಳನ್ನು ಅವುಗಳ ಸೊಗಸಿಗಾಗಿ ಇಲ್ಲಿ ಉದಾಹರಿಸಬಹುದು. 


ವಿಷ್ಣುವರ್ಧನನ ಶೌರ್ಯ 


ಅರಿಪುರದೊಳ್‌ ಧಗಿಲ್ಲಗಿಧಗಿಲ್ಲಗಿಲೆಂಬುದರಾತಿ ಭೂಮಿಪಾ 

ಳರ್‌ ಶಿರದೊಳ್‌ ಗರಿಲ್ಲಗರಿಲ್ಲರಿಲೆಂಬುದು ವೈರಿಭೂತಳೇ 

ಶರ ಕರುಳೊಳ್‌ ಚಿಮಿಲ್ಲಿಮಿಚಿಮಿಲ್ಲಿಮಿಲೆಂಬುದು ಕೋಪವಹ್ಲಿ ದು 
ರ್ಧತರಮೆಂದೊಡಳ್ಳುಣದೆ ಕಾದುವರಾರ್ಮಲೆರಾಜರಾಜನೊಳ್‌.॥ 


ಸಾಮಂತ ಬಿಟ್ಟಿದೇವನ ವರ್ಣನೆ: 
ನಲಿದುಲಿದಟ್ಟಿಕೊಂಡು ಕವಿತರ್ಪ ವಿರೋಧಿಬಳಕ್ಕೆ ಭೀತಿಯಿಂ 
ನೆಲವೊಲನೆನ್ನದಲ್ಲದಿದು ಪೆರ್ಬಲಮೆನ್ನದೆ ದೋಃಪ್ರತಾಪದಿಂ 


ಗಿಲಿಗಿಲಿಗಂಬವಾಡಿಸುವನಾಹವದೊಳ್‌ ಕಲಿ ಬಿಟ್ಟದೇವನಿ 
ನೆಲೆಗಳವಂಗೆ ಸಂಗರದೊಳಾಂಪನೆ ಗಾಂಪನವಾರ್ಯಶೌರ್ಯನೊಳ್‌ l 


೧೭೬ 


ಈ ಮೇಲಿನ ಪದ್ಯಗಳು ಸಂಪನ "ವಿಕಮಾರ್ಜುನ ವಿಜಯದ” ಭೀಮ ಧುರ್ಯೋಧನರ 
ಗಧಾಯುದ್ದವನ್ನು ನೆನಪಿಸುವಂತೆ ಇಲ್ಲಿನ ಅನುಕರಣ ಪದಗಳು ಬಳಕೆಗೊಂಡಿವೆ. ಈ ಕವಿಯು 


ಎರಡೇ ಎರಡು ಪದ್ಯಗಳನ್ನು 


ಸಂಸ್ಕೃತದಲ್ಲಿಯೂ ಕಾವ್ಯ ರಚನಾ ಸಾಮರ್ಥ್ಯ ಬಲ್ಲಿದವನಾಗಿದ್ದನು ಎಂಬುದು 


ಸಂಸ್ಕೃತದಲ್ಲಿ ಈ ಶಾಸನದಲ್ಲಿ ರಚಿಸಿದ್ದಾನೆ. ಹಾಗಾಗಿ ಶತ 


ವಿದಿತವಾಗುವುದು. 
ಹಂಸದೇವ (ಕ್ರಿಶ.ಸು ೧೧೬೧) 


ತುಮಕೂರು ಜಿಲ್ಲೆಯ, ಚಿಕ್ಕನಾಯಕನಹಳ್ಳಿ ತಾಲೂಕ ಎಳನಾಡು ಹೋಬಳಿ ಸೀಗೆಬಾಗಿ 
ಗ್ರಾಮದ ಈಶ್ವರ ದೇವಾಲಯದಲ್ಲಿರುವ ಶಾಸನದ" ಕರ್ತೃ ಈತ ೩೬ ಸಾಲುಗಳುಳ್ಳ ಈ 
ಶಾಸನವು ಹೊಯ್ದಳರ ನರಸಿಂಹನ ಕಾಲದಲ್ಲಿ ರಚಿತವಾಗಿದೆ. ಶಾಸನದ ಕಾಲವನ್ನು ಕ್ರಿ.ಶ.ಸು. 
೧೧೬೧ ಎಂದು ಕವಿ ಚರಿತೆಕಾರರು ಕೊಟ್ಟಿದ್ದಾರೆ. ಕ್ರಿಶ. ೧೨೨೧ ಎಂದು ಮೇವುಂಡಿಯವರು 
ನಮೂದಿಸಿದ್ದಾರೆ, ಶಾಸನದಲ್ಲಿ ಶಕವರ್ಷ ಹೇಳದೆ, ಕೇವಲ ವಿಷು ಸಂವತ್ತರ, ಚೈತ್ರ ಶುದ್ಧ, ೫ 
ಎಂದು ನಮೂದಿಸಿರುವುದೇ ಇದಕ್ಕೆ ಕಾರಣವಾಗಿದೆ. ಆದರೆ ಈ ಶಾಸನದಲ್ಲಿ ಹೊಯ್ದಳ 
ನರಸಿಂಹನನ್ನು ಸಾಮಂತಾಧಿಪತಿ ಎಂದು ಭಾವಿಸಿರುವಂತೆ ಕಾಣುವುದರಿಂದಲೂ, ಇದರಲ್ಲಿ 
ಕಲ್ಯಾಣ ಚಾಲುಕ್ಕರ ನೇರ ಪ್ರಸ್ತಾಪವಿರುವುದರಿಂದಲೂ ಈ ನರಸಿಂಹನನ್ನು ಮೊದಲನೆಯ 
ನರಸಿಂಹ ಎಂದು ತಿಳಿಯುವುದು ಉಚಿತವೆನಿಸುತ್ತದೆ. ಆತನ ಆಳಿಕೆಯಲ್ಲಿ ವಿಷು ಸಂವತ್ತರ 
೧೧೬೧ ರಲ್ಲಿ ಬರುತ್ತದೆ. ಎರಡನೇ ನರಸಿಂಹನ ಕಾಲದ ವೇಳೆಗೆ ಕಲ್ಯಾಣದ ಚಾಲುಕ್ಕರ ಆಳ್ಳಿಕೆ 
ಮುಗಿದು, ಅವರ ಹೆಸರು ಕೇಳಿಬರುತ್ತಿರಲಿಲ್ಲ. ಅಲ್ಲದೆ ಆತ ಸಾಮಂತಾಧಿಪತಿಯಾಗಿ ಇರಲಿಲ್ಲ. 
ಆದ್ದರಿಂದ ಆರ್‌. ನರಸಿಂಹಾಚಾರ್ಯರ ಕಾಲಸೂಚನೆಯನ್ನು ಅಂಗೀಕರಿಸಬಹುದು. ಸ್ತುತಿ ಪದ್ಯ 
ಹಾಗೂ ೪ ಕಂದಪದ್ಯಗಳನ್ನುಳಿದು ಉಳಿದ ಶಾಸನ ಭಾಗ ಗದ್ಯದಲ್ಲಿಯೇ ಇಡ ಈ 
ಶಾಸನಮಂ ಹೇಳಿದ ಕವಿ ಹಂಸದೇವ” ಎಂಬ ಕವಿನಾಮ ನಿರ್ದೇಶನ ವಾಕ್ಕವನ್ನುಳಿದು ಕವಿಗೆ 
ಸಂಬಂಧಿಸಿದ ಯಾವ ವಿಷಯವೂ ಇಲ್ಲಿ ಉಕ್ಷವಾಗಿಲ್ಲ. ಶಾಸನವು ಭಾಷಾ ಸ್ಥಾಲಿತ್ಯಗಳಿಂದ 


ಕೂಡಿದೆ. 


ನರಸಿಂಹನ ಸಾಮಂತನಾದ ಚಟ್ಟರಸ ದಣ್ಣಾಯಕನು ಚಟ್ಟೇಶ್ವ್ಷರ ದೇವರನ್ನು ಪ್ರತಿಷ್ಠಿಸಿ 
ದತ್ತಿ ಬಿಟ್ಟ ಭೂಮಿಯನ್ನು ಭೀಮರಾಸಿ ಗುರುಗಳಿಗೆ ಒಪ್ಪಿಸಿದ ವಿಷಯವನ್ನು ಮತ್ತು ಬಾಲೆಗೌಡನ 


೧೭೭ 


ಮಗ ಬೀಚಗೌಡನು ಪರಿವಾರ ದೇವರನು 


)ಿ ಪ್ರತಿಷ್ಠಿಸಿ ದತ್ತಿ ಬಿಟ್ಟ ವಿಷಯವನ್ನು ಶಾಸನದಲ್ಲಿ 


ಉಲ್ಲೇಖಿಸಿದೆ. 


ಶಾಂತಲೇಶ್ವರನ ಸ್ತುತಿ ಪದ್ಯ: 


ಅನುದಿನವುತ್ತರೋತ್ತರ ಶುಭೋದಯಮಂ ಪಡೆದೀಗ ರಾಗದಿಂ 
ಬೆನಕನುದಾರವಾವಗಮನೇಕ ಸುರೆಂದ್ರ ನರೇಂದ್ರ ರುಂದಕಾಂ 
ಚನ ಮಕುಟಾಳಿಯಾ ರಣರಣತ್ಮಶಿ ಘೂರ್ಣಿ ನೂತ್ಸರತ್ನರ 
ಶ್ಮಿ ನಿವೃತ ಪಾದಪೀಠ ನಿಕಟಂ ತ್ರಿಜಗದ್ದುರು ಶಾಂತಲೇಶ್ವರಂ ॥ 


ಚಟ್ಟರಸ ದಂಡೇಶನಿಗೆ ಸಂಬಂಧಿಸಿದ ಪದ್ಯ: 


ಚಟ್ಟರಸಂಗಂ ನೆಗಳ್ಳ 
ಚಟ್ಟರಸಗಮಧಿಕಬಳರ್‌ ಗೋತ್ರಪವಿತ್ರರ್‌ 
ಸೃಷ್ಟಿಯೊಳ್‌ ನೆಗಳ್ಳ ಪುರುಷರ್‌ 

ನೆಟ್ಟನೆ ಶ್ರೀಮಾಚಬೆನವ ಮಹದೇವರಸರ್‌ ॥ 


ನಾಗಾರ್ಜುನ (ಕ್ರಿ.ಶ.೧೧೬೧) 


ಧಾರವಾಡ ಜಿಲ್ಲೆಯ, ಶಿರಹಟ್ಟಿ ತಾಲೂಕಿನ, ಲಕ್ಷ್ಮೇಶ್ವರದಲ್ಲಿರುವ ಶಿಲಾಶಾಸನದ 
ಕೊನೆಯಲ್ಲಿ "ನಾಗಾರ್ಜುನನ ಕವಿತ್ವಂ' ಎಂಬ ನಾಮ ನಿರ್ದೇಶನವಿದೆ.” ಈತ ಕಳಚೂರಿ 
ಬಿಜ್ಜಳನ ಕಾಲದವನು ಈ ಶಾಸನವು ೩೮ ಸಾಲುಗಳನ್ನು ಒಳಗೊಂಡಿದೆ. ಇದರಲ್ಲಿ ಕಲ್ಯಾಣದ 
ಚಾಲುಕ್ಕ ಮುಮ್ಮಡಿ ತೈಲಪನ ವಂಶಾವಳಿ, ಕಲಚುರಿರಾಜ ಬಿಜ್ಜಳ ಪ್ರಶಸ್ತಿಯನ್ನೊಳಗೊಂಡ ಈ 
ಶಾಸನದ ಪ್ರಕಾರ ನಾಲ್ಲರು ಕರಣರು ಆಳುತ್ತಿರುವಾಗ ರಾಮೈದೇವಾಲಯದ ಆಚಾರ್ಯರಾದ 
ದೇವರಾಶಿ ಪಂಡಿತರು, ರಟ್ಟಗವುಂಡರಿಂದ, ಬೆಳುವನ ಗ್ರಾಮವನ್ನು ಕೊಂಡುಕೊಂಡು ಅದನ್ನು 
ಮುತ್ತಿನ ಕೆಯ್ಯ ಇಂದೇಶ್ವರ ದೇವತಾರಾಧನೆಗಾಗಿ ದತ್ತಿ ಬಿಟ್ಟರೆಂದು ತಿಳಿದುಬರುತ್ತದೆ. 


ನಾಗಾರ್ಜುನನ ಕವಿತ್ವ ಶಕ್ತಿಗೆ ಪ್ರಶೀಕವಾಗಿರುವ ಎರಡು ಪದ್ಯಗಳನ್ನು ಉದಾಹರಿಸಬಹುದು. 


ಬಿಜ್ಜಳ ನೃಪನ ಶೌರ್ಯ ವರ್ಣನೆ 


ಮಸಕಂಗೊಂಡೋಪನಾವಂ ಜಗದೊಳನಿತುಮಂ ಗುರ್ಜರೋರ್ಮ್ವೀಶನಂ ತ 
ರ್ಜಿಸಿದಂ ಕಾಳಿಂಗನಂ ಭಂಗಿಸಿದನತಿಬಳೋದ್ದ ಪ್ಲನಪ್ಪಂಧ್ರನಂ ಬಂ 


ಧಿಸಿದಂ ಪಾಂಡ್ಯೇಶನಂ ಖಂಡಿಸಿದನದಟಿನಿಂ ಚೋಳಭೂಪಾಳನಂ ರೋ 
ಳಿಸಿದಂ ಸಾಮಾನ್ಯನೇ ಬಿಜ್ಜಳನೃಪತಿಲಕಂ ಶೌರ್ಯಕಂಠೀರವೇಂದಂ ॥ 


೧೭೮ 


ಕಳೆಚುರಿಯ ಕುಳಾಧಿಪ ರಾ 
ಜ್ಯಲತೈಕಾಲಂಬರೆನಿಸಿ ರಾಜಾಧ್ಯಕ್ಷ ರ್‌ 

ಸಲೆ ನೆಗಳ್ಳಿಬ್ಬರ್ಸಜ್ಞನ 
ಕುಲಚೂಡಾಮಣಿಗಳರ್ಥಿಚಿಂತಾಮಣಿಗಳ್‌॥ 


ಗಣಪದ ಪಯೋಲಭ್ಯಂಗಂ 
ಗಣಚರಣಸರೋಜವರರಜಸ್ಪಂಜನಿತಂ 
ಗಣಪದಶೇಖರನನುಪಮ 

ಗಣಹುತ್ರಂ ಭಾಯಿದೇವನೆಸೆದಂ ಧರೆಯೊಳ್‌ ॥ 


ಸಿಂಗಣ (ಕ್ರಿಶ.೧೧೬೪) 


ಶಿವಮೊಗ್ಗ ಜಿಲ್ಲೆಯ, ಸಾಗರ ತಾಲೂಕಿನ, ಬೈರಾಪುರದ"” ಒಂದು ವೀರಗಲ್ಲಿನಲ್ಲಿ 
"ಸೇನಬೋವ ಸಿಂಗಣನ ಕಬ್ಬ' ಎಂದಿರುವುದರಿಂದ ಈ ಶಾಸನವನ್ನು ಸಿಂಗಣ ಎಂಬ ಕವಿಯು 
ರಚಿಸಿದನೆಂದು ತಿಳಿಯಬಹುದು. "ಸೇನಬೋವ' ಎಂಬ ವಿಶೇಷಣವನ್ನು ನೋಡಿದರೆ ಈತ 
ಸೇನಬೋವವೃತ್ತಿಯಲ್ಲಿದ್ದ ಬಗ್ಗೆ ತಿಳಿಯಬಹುದು. ಈ ಶಾಸನದಲ್ಲಿ ಬಳಸಿದ ವೃತ್ತ ಮತ್ತು ಕಂದ 
ಪದ್ಯಗಳಿಂದ ಇವನು ಉತ್ತಮ ಕವಿಯಾಗಿದ್ದ ಎಂಬುದನ್ನು ಶ್ರುತಪಡಿಸುತ್ತದೆ. 


ಶಾಸನೋಕ್ತ ಘಟನೆ ಜರುಗಿದ ಕಾಲ ಪರಿಗಣನೆ ಹೀಗಿದೆ. ೧೮ನೇ ವೀರ ಶಾಂತರದೇವ 
ವರ್ಷದ ತಾರಣ ಸಂವತ್ಸರದ ವೈಶಾಖ ಶುದ್ಧ ೫ ಬೃಹಸ್ತತಿವಾರ (ಶ್ರೀಮತ)ವೀರ 
ಸಾಂತರದೇವರ ವರುಷದ ೧೯ನೇ ತಾರಣ ಸಂವತ್ಸರದ ವೈಶಾಖ ಶುದ್ದ ೫ (ಬ್ರಿಹವಾರದಂದು) 
ಆಗ ಬಿಜ್ಜಳ ಮಹಾರಾಜನು ಆಳುತ್ತಿದ್ದನೆಂದೂ ಹೇಳಿರುವುದರಿಂದ ಇದರ ಕಾಲ ೧೧೬೪ 
ಎಂದೂ ತಿಳಿಯಬಹುದು. ಹಾಗಾಗಿ ಇದೇ ಕವಿಯ ಕಾಲಘಟ್ಟವೆನ್ನಬಹುದು. 


ಈ ಶಾಸನದಲ್ಲಿ ನೆಲ್ಲಿವಾಡಿಯ ಹಳೆಯಮ್ಮನೆಂಬ ವೀರನು  ಆಳ್ಗರಸ 


ಜಗದೇವರಸನೊಡನೆ ಕಾದು ಸುರಲೋಕಪ್ರಾಪನಾದ ವಿಷಯವನ್ನು ಬಣ್ಣಿಸಿದೆ. ಅಲ್ಲದೆ 
ಹೊಸಗುಂದದ ಬೀರರಸ ಮತ್ತು ವೀರಶಾಂತರದೇವರು ಹೋರಾಡಿದ್ದನ್ನು ತಿಳಿಸುತ್ತದೆ. ಆಗ 
ಹಿರಿಯ ದಂಡನಾಯಕ ಅರಳಯ್ಯ ಬನವಾಸಿ ಪನ್ನಿರ್ಚ್ಸಾಸಿರದ ಪಡಲಯ್ಯ ಮತ್ತು ಹುಂಚದ 
ಸಿಂಗದೇವರು ಯುದ್ದದಲ್ಲಿ ಪಾಲ್ಗೊಂಡಿದ್ದರೆಂದೂ ತಿಳಿದುಬರುತ್ತದೆ. ಈ ಶಾಸನದ ಬಹುಭಾಗ 
ಗದ್ಯದಲ್ಲಿದೆ. ಸೇನಬೋವ ಸಿಂಗಣನ ಕಾವ್ಯಶಕ್ತಿಯು ಈ ಎರಡು ಶಾಸನ ಪದ್ಯಗಳಿಂದ 


ತಿಳಿದುಬರುತ್ತದೆ. 


೧೭೯ 


ವೀರ ಹಳೆಯಮ್ಮನ ಶೌರ್ಯದ ಬಣ್ಣನೆ $ 


ಗಂಡರ ಗಂಡ ಗುಣಿಯೆಂದು ಮನುಷ್ಯವರೇಣ್ಯ ನೆಂದು ಭೂ 
ಮಂಡಲಸೇಭ್ಯನೆಂದು ಕಲಿಯೆಂದು ಬುಧಪ್ರಜವಕ್ತಪದ್ಮಿನೀ 
ಭನಡರೇಟವಿಲದು ಧರೆ ಬಣ್ಣಿಸುತ್ತಿರ್ಷದು' ಕೂರ್ತು 

ಗೊಂಡು ಹಳೆಯಮ ಸೆಟ್ಟಿಯನಾಡಿನೊ... ನರಾತಿ ಭಯಂಕರ ಬಾಹುದಂಡನಂ ॥ 


ಚತುರಾಶ್ರಯ ಕಮಳಾಲಯ 

ನತಿಶಯ.... ದೊಲವಿಂ ವಾ 

ಕೃತಿ ಪರಸಿ ಹಳೆಯಮ ಸೆಟ್ಟಿಯ 
ಕುತುಕಮದೆಂದು ವರದೊಳ್‌ ನಿಲಿಪ್ಪಳ್‌ ॥ 


ಮಹಾದೇವ (ಕ್ರಿಶ.೧೧೬೪) 


ಹಾಸನ ಜಿಲ್ಲೆಯ, ಬೇಲೂರು ತಾಲೂಕಿನ, ಬೇಲೂರು ಗ್ರಾಮದ ಶಾಸನವು" ದೋರ 
ಸಮುದದ ಹೊಯ್ದಳರ ಕಾಲಾವಧಿಯ ಶಾಸನ "ಲಕ್ಷ್ಮೀದೇವಿಯ ಮಗನಾದ ಹೊಯ 
"ಒಂದನೇ ನರಸಿಂಹ” ದೋರಸಮುದದಿಂದ ಆಳ್ಲಿಕೆ ಮಾಡುತ್ತಿದ್ದಾಗ "ಬಿಟ್ಟಬೋವ' (ಹೊಯ್ದಳ 
ಬೋವ ಮತ್ತು ಮಾದಿಕವೈೆಯರ ಮಗ) ಹಾಗೂ "ಒಂದನೇ ನರಸಿಂಹನ' ಅಧೀನ 
ಅಧಿಕಾರಿಯಾಗಿದ್ದನು. ಇದೇ ಕಾಲಾವಧಿಯಲ್ಲಿ ಬಿಟ್ಟಿಶ್ತರ ದೇವಾಲಯದ ನಿರ್ಮಾಣ ಕಾರ್ಯ 
ಹಾಗೂ ಭೂದಾನ ನೀಡಿದ ವಿವರಗಳಿವೆ. ಈ ಶಾಸನ ಕವಿಯು ಉಭಯ 
ಷಾವಿಶಾರದನಾಗಿದ್ದನು. ಸಂಸ್ಕೃತ ಹಾಗೂ ಕನ್ನಡ ಭಾಷೆಯಲ್ಲಿ ಪ್ರಾವಿಣ್ಯ ಪಡೆದಿದ್ದಾನೆ. ಆರು 
ಗಾಣಗಳನ್ನು ದೇವರ ನಂದಾದೀವಿಗೆಗೆ ಬಿಟ್ಟ ವಿವರಗಳಿವೆ. ದೇವಾಲಯದ ಉತ್ತರಭಾಗದಲ್ಲಿ 
ಅಂಗಡಿ ದಾನ ಮಾಡಿದ ವಿವರಗಳಿವೆ. 


ಶಾಸನ ಕವಿಯ ಕಾವ್ಯ ಕೌಶಲಕ್ಕೆ ಉದಾಹರಣೆ: 


ಪದದೊಳು ಕೂರ್ಮ್ವಸ್ತರೂಪಂ ನಯನಯುಗಳದೊಳ್‌ 
ಮತ್ಯರೂಪಂ ಘನಗ್ರೀವದೊಳಾದಿಕ್ರೋಡರೂಪಂ 
ನಡುವಿನೊಳ್‌ ನೃಸಿಂಹತ್ತವಾತ್ಮ ಪ್ರಭಾವಾಸ್ಪದದೊಳ್‌ 
ರಾಮತ್ರಯತ್ವಂ ಮತಿವಿಕಸನದೊಳು ಬುದ್ದರೂಪಾಗಿ 


ಗುಜ್ಜಾಗದ ಕಲ್ಪಿತ ಮೆಯ್ಲೋರದ ಹರಿಯೆನಿಪಂ ವಿಷ್ಣು ಜೆಷ್ಟು ಪ್ರತಾಪಂ ॥ 


ಕಲಿ ವಿಷ್ಣುವರ್ಧನನ ಮಹಿಮೆ: 


ಜಳನಿಧಿಯಂ ಕೆಸರ್ಮ್ಮಸೆಗೆ ಕೂಡೆ ಕಲಂಕುವ 
ಬಾಡವಾಗ್ನಿಯನ್ನಳದೊಳಗಿರ್ದ್ದಲಾಗಿ ಪೊಸದಿಕ್ಕು ಶೇಷನ 
ಕರ್ಣ್ಣನಾಳ ಸಂಚಳನದೆ ನಿಂನನಂಜನುಮುಳೆಂದು 
ಮುಳಿಪ್ಪ ಹೊಡರ್ಪನಾವಗಂ ಮುಳಿದಡೆ ಹೊರಗುಂ 
ವಿಜಯವರ್ಧನ ನೀ ಕಲಿ ವಿಷ್ಣುವರ್ದ್ವನಂ l 


೧೮೦ 


ಶಾಂತಿನಾಥ (ಕ್ರಿ.ಶ.೧೧೬೪) 


ಮಂಡ್ಯ ಜಿಲ್ಲೆಯ, ನಾಗಮಂಗಲ ತಾಲೂಕಿನ, ಲಾಲನಕೆರೆ ಗ್ರಾಮದ ಮಾದೇಶ್ವರ 
ಗುಡಿಯ ಮುಂದಿರುವ ಶಿಲಾ ಶಾಸನದಲ್ಲಿ" ಕಂಡುಬರುವ ಶಾಂತಿನಾಥನನ್ನು ಶಾಸನ ಹೀಗೆ 
ಬಣಿಸಿದೆ. 
ಣ 
ದಕ್ಷಿಣ ಹೆಮ್ಮನ ಮಮ್ಮಂ 
ಲಕ್ಷ ಣಇಕವಿ ಶಾಂತಿನಾಥ ಕವಿಕುಳತಿಳಕಂ 


ದಾಕ್ಷಿಣ್ಯನಿಧಿ ಗುಣೋತ್ತರ 
ಶಿಕ್ಲಾಗುರು ಪೇಟ್ಲನಟ್ಟೆಯಿಂ ಶಾಸನಮಂ ॥ 


"ಲಕ್ಷಣಕವಿ' ಎನಿಸಿದ ಈ ಶಾಂತಿನಾಥ ಕವಿ ದಕ್ಷಿಣ ಹೆಮ್ಮನ ನೊಮ್ಮಗನಾಗಿದ್ದು, ಒಬ್ಬ 
ಉಪಾಧ್ಯಾಯನಾಗಿರಬೇಕು. “ಸುಕುಮಾರಚರಿತೆ'ಯ ಶಾಂತಿನಾಥ ಕವಿಗೂ ಈ ಶಾಸನದ ಕವಿಗೂ 
ಯಾವ ಸಂಬಂಧವಿಲ್ಲ" ಏಕೆಂದರೆ "ಸುಕುಮಾರಚರಿತೆ' ಕವಿಯ ಕಾಲ ೧೦೭೦ ಹಾಗೂ 
ಭುವನೈಕಮಲ್ಲನ ಕಾಲದಲ್ಲಿದ್ದನು ಈ ಶಾಸನಕವಿಯ ಕಾಲ ೧೧೬೪. ಈ ಶಾಸನವು ಹೊಯ್ದಳರ 
ವೀರಬಲ್ಲಾಳನ ಕಾಲದ್ದು. ಇದರಲ್ಲಿ ಹೊಯ್ದಳ ವಂಶಾವಳಿ, ಆ ಕಾಲದಲ್ಲಿದ್ದ ಪ್ರಧಾನ ಹೆಗ್ಗಡೆ 
ಕಂಟಿಮಯ್ಯ, ಚೊಕ್ಕಣ್ಣ ದಂಡನಾಯಕ ಹರಿಯಣ್ಣನವರೆಲ್ಲರೂ ಸಮಸ್ತ ಪುಜೆಗಾವುಂಡಗಳೂ 


ಸೇರಿ ಲಾಲನಕೆರೆ ಮಧುಕೇಶ್ವರದೇವರ ಸೇವಾರ್ಥ ದಾನ ದತ್ತಿಗಳನ್ನು ನೀಡಿದ್ದನ್ನು 


ವಿವರಿಸಲಾಗಿದೆ. 


ಹಾಸನ ಜಿಲ್ಲೆಯ ಅರಸಿಕೆರೆಯ ಸಹಸ್ರಕೂಟ ಜಿನಾಲಯದ ಬಲಬದಿಯಲ್ಲಿರುವ 
ಶಾಸನದಲ್ಲೂ”” ಶಾಂತಿನಾಥನ ಸ್ತುತಿಯಿದೆ. ಅತ್ಯಂತ ಸ್ಪಷ್ಟವಾಗಿರುವ ಈ ಶಾಸನ ಐತಿಹಾಸಿಕ, 
ಧಾರ್ಮಿಕ, ಸಾಹಿತ್ಯಿಕ, ದೃಷ್ಟಿಯಿಂದ ಬಹುಮುಖ್ಯವಾಗಿರುವ ಈ ಕನ್ನಡ ಶಾಸನದಲ್ಲಿ ಕವಿಯ 
ಬಗೆಗೆ ಮೇಲಿನ ಪದ್ಯವೇ ಸ್ಪಲ್ಪ ಪಾಠಭೇದದೊಂದಿಗೆ ಇದೆ. 


ಅರಸಿಕೆರೆ ಗ್ರಾಮದ ಕಣಿಕಟ್ಟೆ ಗ್ರಾಮದ ಸಂತೆ ಗಣಪತಿಯ ಪಾಳಗುಡಿಯ ಬಳಿಯಿರುವ 
೬೮ ಸಾಲುಗಳ ಶಿಲಾಶಾಸನದಲ್ಲೂ"” ಈ ಪದ್ಯವಿದೆ. ಇಲ್ಲಿ ಕಂಡುಬರುವ ಪಾಠಭೇದಗಳು 
ಮೂಲ ಬರಹದಲ್ಲಿಯೇ ಉಂಟೋ ಅಥವಾ, ಅದನ್ನು ಓದುವುದರಲ್ಲಿ ಉಂಟಾಗಿವೆಯೋ 
ಹೇಳುವುದು ಕಷ್ಟ ಅಂತೆಯೇ ಶಾಂತಿನಾಥನ ಅಜ್ಜ ಹೆಮ್ಮನೋ ಸೋಮನೋ ನಿರ್ಧರಿಸುವುದು 


ಸಧ್ಯಕ್ಕೆ ಕಷ್ಟ ಎಂ.ಎಂ. ಕಲಬುರ್ಗಿಯವರ ಪ್ರಕಾರ ಹಾಸನ ಜಿಲ್ಲೆ ಅರಸಿಕೆರೆ ತಾಲೂಕಿನ 


೧೮೧ 


ಹಲ್ಪೂರು (೧೧೭೭) ಬೆಳಗುಂಬ (೧೧೯೫) ಹಾಗೂ ಹಿರಿಯೂರು (೧೨೦೬) 
ಶಾಶನಗಳಲ್ಲಿಯೂ ಕವಿ ಶಾಂತಿನಾಥನ ಲಾಲನಕೆರೆ ಹಾಗೂ ಅರಸಿಕೆರೆ ಶಾಸನಗಳಲ್ಲಿ 
ಕಂಡುಬರುವ ಈ ಕೆಳಗಿನ ಪದ್ಯ ಪುನಃ ಕಾಣಿಸಿಕೊಂಡಿದೆ." 


ಇದಿರಾದರಿಭೂಪಾಳರ 

ಮದದಾನೆಯ ಕೊಂಬನುಡಿದು ದಂತದ ಬಳೆಯಂ 
ಬಿದುವಿನ ಮುತ್ತಿನ ಹಾರಮ 

ನೊದವಿಸಿ ಜಯಸಿರಿಗೆ ತುಡಿಸುವಂ ನರಸಿಂಹಂ ॥ 


ಅಂತೆಯೇ ಈ ಶಾಸನಗಳನ್ನೂ ಶಾಂತಿನಾಥನೇ ಬರೆದಿರಬಹುದು, ಇದು ನಿಜವಾದಲ್ಲಿ 
ಶಾಸನ ಕವಿ ಶಾಂತಿನಾಥನು ಸುಧೀರ್ಫ್ಪವಾದ ಒಟ್ಟು ೬ ಶಾಸನಗಳನ್ನು 
ಬರೆದನೆನ್ನಬೇಕಾಗುತ್ತದೆ.”” ಇದರಿಂದ ಶಾಂತಿನಾಥ ಒಬ್ಬ ಪ್ರೌಢಕವಿ ಎಂಬುದು ಕೆಲವು ಶಾಸನ 


ಪದ್ಯಗಳಿಂದ ವೇದ್ಯವಾಯಿತು. 
ಅರಸಿಕೆರೆ ಶಾಸನದಲ್ಲಿ (೧೧೬೮) ಹೊಯ್ದಳ ನರಸಿಂಹನ ಶೌರ್ಯ ಹೀಗೆ ವರ್ಣಿತವಾಗಿದೆ: 


ಮಾರಿಯ ಮೂರಿ ಮೃತ್ಯುವಿನ ನಾಲಗೆ ನಂಜಿನ ಪುಂಜ ಭೈರವಾ 
ಕಾರದ ಕಾಯ್ದು ಬಂದೆರಗಿ ಹೊಯ್ದ ಸಿಡಿಲ್‌ ಸಿಡಿಲೇಳ್ಗೆ ಕಾದಿ ಕೈ 

ವಾರದೆ ಬಂದು ರಕ್ಕಸನೊಳಳ್ಳುಣದಾಂತು ಬರ್ದುಂಕುವನ್ನರಾ 

ರೀರಮೆ ಮೂರ್ತಿಗೊಂಡ ನರನಾಥನೊಳೀ ನರಸಿಂಹ ಭೂಪನೊಳ್‌ ॥ 


ಅದೇ ಸ್ಥಳದ ೧೧೮೯ರ ಶಾಸನದಲ್ಲಿ ವೀರಬಲ್ಲಾಳನ ಹಿರಿಮೆಯ ಬಣ್ಣನೆ 


ಕಲಿಕಾಲಕ್ಷತ್ರಪುತ್ತಪ್ರಬಳತರದುರಾಚಾರ ಸಂದೋಹದಿಂದಂ 
ಹೊಲೆ ಹೊದ್ದಲ್‌ ಹೇಸಿ ಬೇಸತ್ತಳವಟಿೆದ ಮಹಿಕಾಂತೆಯಂ ರಕ್ಷಿಸಲ್ಮಾ 
ಜಲಜಾಕ್ಷಂ ತಾನೆ ಬಂದಂತವತರಿಸಿದವೋಲ್‌ ವೀರಬಲ್ಲಾಳಭೂಪಂ 


ಸೋಮೇಶ್ವರ (ಕ್ರಿಶ.೧೧೬೯) 


ಆಂಧಪ್ರದೇಶದ, ಅನಂತಪುರ ಜಿಲ್ಲೆಯ, ರಾಯದುರ್ಗ ತಾಲೂಕಿನ ಗೋವಿಂದವಾಡ 
ಗ್ರಾಮದ ಶಾಸನವನ್ನು” ಶಾಸನಕವಿ ಸೋಮೇಶ್ವರನು ಬರೆದಿದ್ದಾನೆ. ಇದರ ಕಾಲ ಕ್ರಿಶ.೧೧೬೯ 
ಇದು ಚಾಲುಕ್ಕ ದೊರೆ ತಿಭುವನಮಲ್ಲದೇವ ಹಾಗೂ ಅವನ ಮಹಾಮಂಡಳೇಶ್ವರ 
ತಿಭುವನಮಲ್ಲದೇವ ಚೋಳ ಮಹಾರಾಜ (ಇವನು ಗೋವಿಂದರಸನ ಮೊಮ್ಮಗ 
ಇರುಂಗೋಳಚೋಳ ಮಹಾರಾಜರ ಮಗ) ಆಳಿಕೆಯ ಕಾಲದ ಶಾಸನ. ಗೋವಿಂದವಾಡಿಯಿಂದ 


೧೮೨ 


ಆಳುತ್ತಿದ್ದ ಈ ಮಲ್ಲಿದೇವ ಚೋಳನು, ತನ್ನ ತಂದೆ ಕಟ್ಟಿಸಿದ ನೀಲಕಂಠೇಶ್ವರ ದೇವರ ಸೇವೆಗೆ, 
"ಸಂತರಣಿ' ಎಂಬ ಗ್ರಾಮವನ್ನು ಭೂಮಿಯನ್ನು ದತ್ತಿಯಾಗಿ ನೀಡಿ, ಕೆಲವು ವಸ್ತುಗಳ ಮೇಲಿನ 
ಸುಂಕವನ್ನು ಬಿಟ್ಟಿದ್ದನ್ನು ದಾಖಲಿಸಿದೆ. 


ಶಾಸನದ ಕೆಲ ಪ್ರಶಸ್ತಿ ಭಾಗವನ್ನು ಹೀಗೆ ನೋಡಬಹುದು: 


“ವಿಜ್ಞಾನ ಭೂಮಿರುದಿಯಾಯ ದಯಾನಿಧಾನಂ | ಬಾಳೇಂದು ಮೌಳಿಪದ ಪಂಕಜ 
ರೇಣುಶೋಣ ಲಲಾಟಪಟ್ಟ ವಿಭವಃ ಖಳು ಮಲ್ಲದೇವಃ ॥ ಸ್ಪಸ್ತಿ ಸಮಧಿಗತ ಪಂಚ-ಮಹಾಶಬ್ದ 
ಮಹಾಮಂಡಲೇಶ್ವರ ನುಣ್‌ಯೂರ್ಪುರವರಾಧೀಶ್ವರ ಚತುರುದಧಿಪರಿವತ ಮಹೀಮಂಡಲ 
ಮಾಂಡಲಿಕ ಕ್ಷತ್ರಧರ್ಮ ಪ್ರತಿಪಾಲನ ಮನುಸ್ಸಭಾವ | ಬಂಟರಬಾವ ಮದವದರಿಮಾಂಡಲಿಕ 
ಹ್ರಿದಯಸೆಲ್ಲ ನಿಗಳಂಕಮಲ್ಲ.....ನಾಮಾದಿ ಸಮಸ್ತ ಪ್ರಶಸ್ತಿಸಹಿತಂ ಶ್ರೀಮನ್ಮ್ನಹಾಮಂಡಳೇಶ್ನರಂ 


ತ್‌ ವ 


ತಿಭುವನಮಲ ಮಲಿದೇವ ಚೋಳಮಹಾರಾಜರು ಗೋವಿಂದವಾಡಿಯಪುರ ನೇಲೆವಿಡಿನಿಂದ” 


ನ್‌) ಊ [Se] 


ಇನ್ನೀ ಸಾಸನಮಂ ಸೋಮೇಶ್ವರಂ ಬರೆದಂ ಮಂಗಳ ಮಹಾಶ್ರೀ ॥ ಎಂದಿದೆ. 


ಸಜ್ಜನತಿಲಕ (ಕ್ರಿ.ಶ.೧೧೭೦) 


ಕೊಪ್ಪಳ ಜಿಲ್ಲೆಯ, ಯಲಬುರ್ಗಾ ತಾಲೂಕಿನ, ಕುಕನೂರು ಗ್ರಾಮದ ಶಾಸನವನ್ನು” 
ಶಾಸನಕವಿ ಸಜ್ಜನತಿಲಕ ಎಂಬುವವನು ಬರೆದಿದ್ದಾನೆ. ಶಾಸನವು ಆರಂಭದಲ್ಲಿ ಕಳಚುರ್ಯ 
ರಾಜರ ವಂಶಾವಳಿಯನ್ನು ಕನ್ನಮನಿಂದ ಸೋವಿದೇವನವರೆಗೆ ನೀಡಿದ್ದು, ಈ ಸೋವಿದೇವನು 
ಮೋದನುರಿನಲ್ಲಿದ್ದಾಗ ಅವನ ದಂಡಾಧೀಶನಾಗಿ ತೇಜಿರಾಜನಿರುತ್ತಾನೆ. ಇವನು 
ಅಗಸ್ಕ್ಯಗೋತ್ರದವನಾಗಿದ್ದು, ಕಾಳಿಮಯ್ಯನಾಯಕನ ಮೊಮ್ಮಗನೂ, ಬಮ್ಮದೇವನಾಯಕ ಹಾಗೂ 
ಜಕ್ಕಣ್ಣವ್ರೆಯ ಪುತ್ರನೂ ಆಗಿದ್ದ. ಇವನ ಅಣ್ಣ ಕಾವಣ. ಈ ತೇಜಿರಾಜನನ್ನು ಶಾಸನವು 
ಹೊಗಳುತ್ತಾ; ಈತನು ಬೆಳ್ಳೊಲದ ದಂಡಾಧೀಶನಾಗಿದ್ದಂತೆ ಹೇಳಿದೆ. ಇವರ ಮೂಲಸ್ಥಳ 
ನಂದವಾಟಿಪುರ ಹಿಂದಿನ ಶಾಸನದಲ್ಲಿ ಹೇಳಿದಂತೆ ಸೋವಿದೇವನ ಅಧಿಕಾರದಲ್ಲಿದ್ದ ಅನೇಕ 
ಅಧಿಕಾರಿಗಳ ದಂಡನಾಯಕರನ್ನು ಶಾಸನವು ಹೆಸರಿಸುತ್ತದೆ. ಅದರಲ್ಲಿ ಬೊಪ್ಪಣನಾಯಕ, 


೧೮೦೩ 


ಶ್ರೀಕರಣದ ವಾವಣದೇವ, ಮಹಾದೇವನಾಯಕ, ಕಾಳಿಮಯ್ಯನಾಯಕ, ಮಧುವಯ್ಯ 
ಬಂಮಿದೇವ ಮುಂತಾದವರು ಹೆಸರಾಗಿದ್ದರು. 


ಇವರಲ್ಲಿ ಮೇಲೆ ಹೇಳಿದ ಅಧಿಕಾರಿಗಳಲ್ಲದೆ, ಅನೇಕ ಶ್ರೀಕರಣದ ಅಧಿಕಾರಿಗಳೊಂದಿಗೆ 
ಬೆಳ್ಳೊಲನಾಡಧಿಕಾರಿ ಶ್ರೀಕರಣ ಬಾಹತ್ತರ ನಿಯೋಗಾಧಿಪತಿ, ಮಹಾಪ್ರಚಂಡ ದಂಡನಾಯಕ, 
ತೇಜರಾಜನು ಕುಕ್ಕನೂರು ಅಗ್ರಹಾರಕ್ಕೆ ಬಂದಾಗ ಸ್ವಯಂಭೂ ಪ್ರಸನ್ನ ಮಲ್ಲಿಕಾರ್ಜುನ ದೇವರಿಗೆ 
"ಲಕ್ಷಗಡುಗೆ' ಪೂಜೆ ಮಾಡಿಸಿ ರಾಯ ಮುರಾರಿ ಸೋವಿದೇವನಿಗೆ ಬಿನ್ನಪವನ್ನು ಮಾಡಿಕೊಂಡು 
"ಕುಕ್ಕನೂರು-೩೦'ರಲ್ಲಿದ್ದ ಹಾಡಲಗೆರೆಯನ್ನು ದಾನವಾಗಿ ನೀಡುತ್ತಾನೆ. ಮುಂದೆ ಶಾಸನದಲ್ಲಿ ಆ 
ದಾನ ನೀಡಿದ ಹಾಡಲಗೆರೆಯ ಗಡಿಗಳನ್ನು ವಿವರವಾಗಿ ಹೇಳಿದೆ, ಈ ಊರಿನ ಆದಾಯದಲ್ಲಿ 
ಒಂದು ಭಾಗ ದೇವರಿಗೆ, ಇನ್ನೊಂದು ಭಾಗ ಅಲ್ಲಿನ ಬ್ರಾಹ್ಮಣರಿಗೆ, ಎಂದು ಹೇಳಿ ದೇವರ 
ಭಾಗದಲ್ಲಿ ದೇವರ ಅಂಗಭೋಗ, ರಂಗಭೋಕ್ಕೆ ವ್ಯಯಿಸಬೇಕೆಂದಿದೆ. ವಸನಮಾಧವದೇವರಿಗೆ 
೧೦ ಮತ್ತರು ನೀಡಿ ಉಳಿದ ಭಾಗವನ್ನು ಊರಿನ ಬ್ರಾಹ್ಮಣ ಕುಟುಂಬಗಳು ಹಂಚಿಕೊಳ್ಳುವುದು 


ಎಂದಿದೆ. 


ಶಾಸನ ಕವಿ ತನ್ನ ಶಾಸನದ ಕೊನೆಯ ಪದ್ಯದಲ್ಲಿ ಸಜ್ಜನ ತಿಲಕ ಎಂದಿರುವ ಆತನ 
ನಿಜನಾಮವೊ, ಪ್ರಶಸ್ತಿಯೊ, ಚಾರಿತ್ಯವನ್ನು ಸೂಚಿಸುವ ವಿಶೇಷಣವೋ ಸ್ಪಷ್ಟವಾಗಿಲ್ಲ ಆದರೆ 
ಆತ ತನ್ನ ಗೋತ್ತವನ್ನೂ ತಂದೆಯ ಹೆಸರನ್ನು ತಿಳಿಸಿದ್ದಾನೆ. ಅಗಸ್ತ್ಯಗೋತ್ರೊದ್ಭವನೆಂದೂ 
ಪರಮಾತ್ಮನ ಪುತ್ತನೆಂದೂ ಹೇಳಿಕೊಂಡಿದ್ದಾನೆ. 


ಪಲಬರ್ಹೊಗಳಲಗಸ್ತ ರ 

ಕುಲತಿಲಕಂ ನೆಗಳ್ಳ ಸುಕವಿ ಪರಮಾತ್ಮಸುತಂ 
ನಲವಿಂ ಪೇಳ್ಗಂ ಸಜ್ಜನ 

ತಿಲಕನೆಲಲ್‌ ಮೆಚ್ಚನಾವನೀ ಶಾಸನಮಂ ॥ 


ಹಾಡಲಗೆರೆಯ ಜನಸಮೃದ್ದಿಯನ್ನು ವರ್ಣಿಸುವ ಪದ್ಯ: 


ಜಲಧಿವೃತೋರ್ವರೆಯೊಳು ಬೆ 

ಳ್ಳಲ ನಾಡೊಳು ಕುಕ್ಕನೂರು ಮೂವತ್ತರೊಳೆ 
ತ್ತಲುವೊಪ್ಪುವ ಚೆಲ್ಪಿಂ ಹಾ 

ಡಲಗೆಅ3 ಧನಧಾನ್ಯ ಜನಸಮೃದ್ಧಿಯೊಳೆಸೆಗುಂ l 


ಠ: ಶಾಸನದಲಿ ಸಜ್ಜನತಿಲಕನೂ ಕುಕನೂರಿನ ಮಹಾಮಾಯಾ ದೇವಸ್ಥಾನದ 


[se] 


ಮುಖಮಂಟಪದಲ್ಲಿರುವ ಶಾಸನದಲ್ಲಿ ಕಾಣುವ ಗೋಮಕವಿಯೂ (೧೧೭೮) ಹಾಗೂ 


೧೮೪ 


ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಸಿರಸಂಗಿ ಕಾಳಮ್ಮನ ದೇವಾಲಯದಲ್ಲಿರುವ 
ಶಾಸನದಲ್ಲಿ ಕಾಣಸಿಗುವ ಸಜ್ಜನತಿಳಕನೂ (೧೧೮೬). ಒಬ್ಬನೇ ಇರಬಹುದೇ ಎಂಬ 
ಸಂಶಯವನ್ನು ಮೇವುಂಡಿ ಮಲ್ಲಾರಿ ವ್ಯಕ್ತಪಡಿಸಿದ್ದಾರೆ. ಆದರೆ ಯಾವ ವಿಶೇಷಣಾದಿಗಳೂ 
ಇಲ್ಲದೆ ನಾಮಮಾತ್ರದಿಂದ ಕಾಣಿಸಿಕೊಳ್ಳುವ ಗೋಮಕವಿ (೧೧೭೮) ಒಂದು ಕಾರಣದಿಂದ 
ಹಿಂದಣ (೧೧೭೦)ರ ಸಜ್ಜನ ತಿಲಕನೂ ಒಂದು ಕಾರಣದಿಂದ ಮುಂದಣ ಸಜ್ಜನತಿಲಕನಿಗೂ 
(೧೧೮೬) ಸಂಬಂಧ ಹಚ್ಚಿಕೊಂಡು ಮೂರು ಶಾಸನಗಳನ್ನು ಮೂರು ಮುಖಗಳಿಂದ 
ಹೇಳಿದವನು ತಾನೇ ಆಗಿ ಸಜ್ಜನತಿಲಕ ಗೋಮಕವಿಯಾಗಿ ತೋರುತ್ತಿದ್ದಾನೆ.” ಎಂಬ 
ಮಲ್ಲಾರಿಯವರ ಹೇಳಿಕೆಗೆ ಆಂತರಿಕ ಆಧಾರಗಳು ಇನ್ನೂ ಹೆಚ್ಚಾಗಿಬೇಕು. 


ಸೂರ್ಯಣ (ಕ್ರಿ.ಶ.೧೧೭೦) 


ಹಾಸನ ಜಿಲ್ಲೆಯ ಹಾಸನ ತಾಲೂಕಿನ ದುದ್ದ ಹೋಬಳಿ ಜಕ್ಕೆನಹಳ್ಳಿಯಲ್ಲಿರುವ ಕಲ್ಲೇಶ್ವರ 
ದೇವಾಲಯದ ಬಳಿಯಿರುವ ಶಿಲಾಶಾಸನದ ಕರ್ತ್ವ ಸೂರ್ಯಣನೆಂದು ತಿಳಿದುಬರುತ್ತದೆ." 


“ಸೂರ್ಯಣಂ ಲೇಖಕ ಮದನ ಮಹೇಶ್ವರ ಬರುವರಾಚಾರ್ಯಂ ಸಕವರ್ಷ 
ಸಾಸಿರದ ತೊಂಬತ್ತೆರಡನೆಯ ವಿಕೃತ ಸಂವತ್ಸರದ ಬರದ ಶಾಸನ” 


ಎಂದು ಶಾಸನದಲ್ಲಿದೆ. 


ಹೊಯ್ದಳ ವೀರನರಸಿಂಹನ ಕಾಲದ ಈ ಶಾಸನವನ್ನು 1170 ರಂದು ಬರೆಯಲಾಗಿದೆ. 
ಇದರಲ್ಲಿ ಹೊಯ್ದಳ ವಂಶಾವಳಿ (ವೀರಪ್ರತಾಪ ನರಸಿಂಹನವರೆಗೆ) ಆತನ ಪ್ರಧಾನ ಹೆಗ್ಗಡೆ 
ಕಾಳಿಮಯ್ಯನ ವಂಶಾವಳಿ, ಮತ್ತು ಆತನ ಶಾಂತಿಗ್ರಾಮ ಅಗ್ರಹಾರದ ಕೋರವಂಗಲಕ್ಕೆ ಸೇರಿದ 
ಜಕ್ಕೇನಹಳ್ಳಿಯಲ್ಲಿ ಕಾಳೇಶ್ವರ ದೇವಾಲಯವನ್ನು ನಿರ್ಮಿಸಿ ದಾನ ದತ್ತಿ ಬಿಟ್ಟದ್ದು ಇವುಗಳ 
ವಿವರಗಳಿವೆ. 


ಈ ಶಾಸನದಲ್ಲಿ ಸೂರ್ಯಣನು ತನ್ನನ್ನು ಕವಿಯೆಂದಾಗಲಿ, ಕವಿತ್ವದ 
ಬಿರುದುಳ್ಳವನೆಂದಾಗಲಿ ಹೇಳಿಕೊಂಡಿರದಿದ್ದರೂ, ಶಾಸನದ ಒಕ್ಕಣೆ, ಆತನ ಕವಿತ್ವ ಶಕ್ತಿಯನ್ನು 
ಸೂಚಿಸುತ್ತದೆ. ಕನ್ನಡ ಹಾಗೂ ಸಂಸ್ಕೃಶ ಪದ್ಯಗಳನ್ನೊಳಗೊಂಡ ಈ ಶಾಸನದಲ್ಲಿ ಕವಿಯ ಕಲ್ಲನಾ 
ವಿಲಾಸ, ಶಬ್ದಗಳ ಪ್ರಯೋಗ್‌ಾಚಿತ್ಯ ಮೆಚ್ಚತಕ್ಕದ್ದು ಉದಾಹರಣೆಗೆ, ವಿಷ್ಣುವರ್ಧನನ 
ಶೌರ್ಯಸ್ಕೈರ್ಯಗಳ ವರ್ಣನೆಯ ಪದ್ಯವನ್ನು ನೋಡಬಹುದು: 


೧೮೦೫ 


"ಇನನೊರ್ವಂ ಹೊಳಗಾಗಿ ಪೇಳ್‌ ಪುದುವೆತೇಜಂ ಕ್ಷತ್ರಿಯಂಗರ್ಕನಂ 
ದನನೊರ್ವಂ ಹೊಣಗಾಗಿ ಪೇಲಕ್‌ ಪುದುವೆ ದಾನಂ ಭೂಭುಜಂಗಬ್ದಗ 
ರ್ಭನುಮೊರ್ವಂ ಹೋಣಗಾಗಿ ಪೇಲಕ್‌ ಪುದುವೆ ಚಾತುರ್ಯ ನೃಪಂಗೆಂದು ಮೆ 
ಚ್ಚನಿವಂ ಮತ್ತಿನ ಭೂಪರಂ ನೃಪವರಂ ಶ್ರೀರೂಪನಾರಾಯಣಂ'॥ 


ಹಾಸನ ಜಿಲ್ಲೆಯ, ಬೇಲೂರು ಚೆನ್ನಕೇಶವ ದೇವಾಲಯದ ತಾಮ್ರ ಶಾಸನ (೧೧೧೭) 
ಹಳೇಬೀಡು ಹೋಬಳಿ ವೀರದೇವನ ಹಳ್ಳಿಯ ವೀರನಾರಾಯಣ ದೇವಾಲಯದ ಶಿಲಾಶಾಸನ 
(೧೧೮೭) ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕು, ಹಿರೇನಲ್ಲೂರು ಹೋಬಳಿ ಆಸಂದಿ 
ಗ್ರಾಮದ ವೀರಭದ್ರ ದೇವಾಲಯದ ಶಾಸನ (೧೨೦೫) ಇವು ಸೂರ್ಯಣ ಕವಿ ರಚಿತವೆಂದು 
ತಿಳಿದುಬರುತ್ತದೆ.” ಇವುಗಳ ಆಧಾರದಿಂದ ಸೂರ್ಯಣ  ಹೊಯ್ದಳರ ಕಾಲದಲ್ಲಿ 
"'ಬರೆವರಾಚಾರ್ಯ' "ಬಿರುದಲೇಖಕ” "ಮದನಮಹೇಶ್ವರ' ಎಂಬುದಾಗಿ ಬಿರುದಾಂಕಿತನಾಗಿದ್ದ ಒಬ್ಬ 


ಖ್ಯಾತ ಶಾಸನಕವಿ ಎನ್ನಬಹುದು. 


ಬಿಜಯ ನಾಯಕ (೧೧೭೨) 


ಮಹಾರಾಷ್ಟದ. ಸಾಂಗ್ಲಿ ಜಿಲ್ಲೆಯ, ಮೀರಜ್‌ ತಾಲೂಕಿನ, ಮಾಡಗಿಹಾಳ ಗ್ರಾಮದ"” 
ಶಾಸನವನ್ನು "ಬಿಜಯ ನಾಯಕ” ಶಾಸನಕವಿ ರಚಿಸಿದ್ದಾನೆ. ಇದು ಕಲಚುರಿ ದೊರೆ 
ರಾಯಮುರಾರಿ ಸೋಯಿದೇವನ ಕಾಲಕ್ಕೆ ಸಂಬಂಧಿಸಿದೆ ಈ ಶಾಸನದಲ್ಲಿ ಕಲಚುರಿ ವಂಶದ 


ವಿಸ್ತಾರವಾದ ವಂಶಾವಳಿಯೂ ಬಂದಿದೆ. 


ಸೋಯಿದೇವನ  ದಿಗ್ನಿಜಯದ ವರ್ಣನೆ ಇಲ್ಲಿ ದಾಖಲಾಗಿದೆ. ತರಿಕಾಡನಾಡು, 
ಕುಂತಲದೇಶ, ಮಾಳಿಗೆ (ಇಂದಿನ ಮಾಡಗಿಹಾಳ)ಗಳ ವಿಸ್ತಾರವಾದ ವರ್ಣನೆಯೂ ಬಂದಿದೆ. 
ಈ ತರಿಕಾಡನಾಡನ್ನು ಬಿಜಯನಾಯಕನು ಆಳುತ್ತಿದ್ದ ಆತ ಕವಿಯೂ ಆಗಿದ್ದ ಆತನಿಗೆ 
"'ವರ್ಣಕವಿ' "ಸತ್ಯಸಂಗಹ' 'ಕನ್ನಡಜಾಣ' ಎಂಬ ಬಿರುದುಗಳಿದ್ದವು. ಬಿಜ್ಜಯನಾಯಕ 
ಮಾಳಿಗೆಯಲ್ಲಿ ಸೋಮನಾಥ ಹಾಗೂ ಬಿಜ್ಜೇಶ್ವರ ದೇವಾಲಯಗಳನ್ನು ಕಟ್ಟಿಸಿ ದತ್ತಿ ಬಿಟ್ಟ 
ವಿವರವೂ ಬಂದಿದೆ. ಬಿಲ್ಲವುನ ಅಧಿಕಾರಿ ಮಾಯಿದೇವ ದಂಡನಾಯಕನ ಪ್ರಸ್ತಾಪವೂ ಇಲ್ಲಿ 
ಬಂದಿದೆ. ಅನೇಕ ವ್ಯಾಪಾರಿಗಳ ಪ್ರಸ್ತಾಪವಿಲ್ಲಿ ಬಂದಿದ್ದು, ಇವರೆಲ್ಲ ದಾನಕಾರ್ಯಗಳಲ್ಲಿ 
ಪಾಲ್ಗೊಂಡ ಅಂಶವೂ ದಾಖಲಾಗಿದೆ. ಕಲ್ಯ್ಮಾಣದೇವನ ಸಮ್ಮುಖದಲ್ಲಿ ಈ ದತ್ತಿಗಳನ್ನು 


ಬಿಡಲಾಗಿದೆ. 


೧೮೬ 


ಬಿಜ್ಜ್ಞಯನಾಯಕನ ವರ್ಣನೆ ಹೀಗಿದೆ 


ಕಳಚುರಿ ರಾಜ ರಾಜ್ಯಗೃಹ ದೀಪಕನೆಂಬ ಮಹತ್ವದೇಳ್ಗೆ 

ತಂನೊಳೆ ರಿಪುರಾಯದಂಡುಗೆ ಪಡಿಗ್ಗಹನೆಂಬುರು ವೀರದೇಳ್ಗೆ 
ತಂನೊಳೆ ಬುಧರೀಯೆ ವರ್ಣಕವಿ ಕನ್ನಡಜಾಣನೆನಿಪ್ಪ ಬಲ್ಲೆ 
ತಂನೊಳೆ ನೆಲಸಲ್ಕುದಾತ್ತನೆನೆ ಬಿಜ್ಞಯನಾಯಕನಿರ್ದನುರ್ಬಿಯೊಳು॥ 


ಬಿಜ್ಜಯನಾಯಕನ ಪತ್ನಿ ಸಾಯಿಯಕ್ಕನ ಹಿರಿಮೆ : 


ಆತನ ವಲ್ಲಭೆ ಕಾಂತಾಬ್ರಾತ ಶಿರೋಮಣಿ ಸರೋಜಲೋಚನೆ 

ವಸುಧಾ ಮಾತೆಯೆನಿಪ್ಪಳು ವಿದಿತಂ ಮಾತೇಂ ಸಾವಿತ್ರಿದೇವಿ 
ಮಹಿಮಾಗುಣದಿಂ ಜನನುತ ಹಂಸಯಾನೆ ವಿಭುಬಿಜ್ಞಯನಾಯಕ 
ಚಿತ್ತಭೃಂಗ ಪದ್ಧಿನಿ ಕಳಹಂಸ ಗಾಮಿನಿ ಲತಾಂಗವಿಳಾನಿನಿ 
ಸಾಯಿಯಕ್ಕನೊಳ್ಳಿನ ಕಣಿ ದಾನಶೀಲೆ ಗುಣಶೀಲೆಯಶೋದಿಕೆ 
ನಿತ್ಯಪುಣ್ಯಭಾಗಿನಿ ರತಿಗೌರಿ ಸೀತೆಯೆ ನಿಪಂನಟೆದೇವಿ ಧಾರಾತಳಾಗದೊಳು ॥ 


ಕವಿರಾಜ (ಕ್ರಿಶ.೧೧೭೩) 


ಹಾಸನ ಜಿಲ್ಲೆಯ, ಅರಸಿಕೆರೆ ತಾಲೂಕಿನ, ಅರಸಿಕೆರೆಯ ಗ್ರಾಮದ ಶಾಸನವನ್ನು 
"ಕವಿರಾಜ' ಎಂಬುವವನು ಬರೆದಿದ್ದಾನೆ.” ಪ್ರಸ್ತುತ ಶಾಸನವು ಹೊಯ್ದಳರ ವಂಶಾವಳಿಯನ್ನು 
ಕುರಿತು ಹೇಳುತ್ತದೆ. ಎರಡನೇ ಬಲ್ಲಾಳನವರೆಗಿನ ವಂಶಾವಳಿ ದೊರಕುವುದು. ಹೆಗ್ಗಡೆ, 
ರಾಜ್ಯಾಧ್ಯಕ್ಷ, ಮಹಾಜನ, ಹರಿಹರ ಆತನ ಅಧೀನ ಅಧಿಕಾರಿಗಳ ಬಗ್ಗೆ ವಿವರಿಸುವುದು ಹಾಗೂ 


"ಕೇಶವ ದೇವಾಲಯ” ಕುರಿತು ವರ್ಣನೆಯಿದೆ. 


ವೀರಬಲ್ಲಾಳದೇವನ ಪಟ್ಟಬಂಧೋತ್ಸವ ಶುಭ ಮುಹೂರ್ತದಲ್ಲಿ ಬೂದಾನ, ದಿನನಿತ್ಯದ 
ಸೇವೆಗೆ ದೀಪದಾನ, ಮುಂತಾದವುಗಳನ್ನು ಚೆನ್ನಕೇಶವ ದೇವರಿಗೆ ನೀಡಿದ ವಿವರಗಳಿವೆ. 
ಜಾಯಗೊಂಡ ಬಲ್ಲಾಳಪುರ ಅರಸಿಕೆರೆಗೆ ಮಹಾಪ್ರಧಾನ ಹರಿಹರನು ನೀಡಿದ ವಿವರಗಳಿವೆ. 


ಈ ಶಾಸನದ ಕಾವ್ಯಾತ್ಮಕವಾದ ಕೆಲವು ಸಾಲುಗಳನ್ನು ನೋಡಬಹುದು.: 


ಅದನೆತ್ತಂ ವಿಫ್ಲಮಂ ಮಾಡುವ ಬಗೆ ಮಿಗೆ ಶಾರ್ದ್ನೂಳನಾಕಾರದಿಂ 
ಪೊಯ್ದುದುಮಾಗಳ್‌ ಯೋಗಿ ನೀ ಪೊಯ್ದಳ ಯೆನೆ ಸುಭಟಂ 

ನಿಶ್ಲಳಂ ಬೆತ್ತದಿಂ ಪೊಯ್ದದುಮಾಯ್ತಾ ಹೊಯ್ದಳಾಂಕಂ 

ಯದು ನೃಪರೊಳೆ ದೇವಿಪ್ರಸಾದೋದ್ಧವ ಶ್ರೀವಿದಿತಂ ಶಾರ್ದ್ನೂಳದೊಳ್ಳೂಡಿದ ॥ 
ಸೆಳೆ ಫಿರಿದುಂ ಚಿಷ್ನಮಂದಿಂದಮಿತ್ತಲ್‌ l 


೧೮೭ 


ಹುಲಿಯುಂಡಿಗೆಯುಂ ಸೆಳೆಯುಂ ಸಲೆ ತಂದೊಳೆಚಿಷ್ನಮಾಗೆ 
ಯದುವಂಶದೊಳುಜ್ದಳಕೀರ್ತಿಗಳರಿನೃಪಸಂಕುಳಮರ್ದ್ದನಶೌರ್ಯ್ಯಶಾಲಿಗಳ್ಳಲರೆಸೆದರ್‌॥ 
ವಿನಯೇಂದೊಳುಜ್ಛಕೀರ್ತಿ ಸಜ್ಜನಸುಧಾಂಭೋರಾಶಿಯಂ ಪೆರ್ಚಿಸಲು 
ಘನಶೌರ್ಯರ್ಕ್ಕಮರೀಚಿ ದುರ್ದೃಮರಿಪುಶ್ರೇಣೀತಮಸ್ತೋಮಖಂಡನಮಂ 

ಮಾಡೆ ವಿನೀತ ವೃತ್ತಿನಿಜಶೌರ್ಯಾಟೋಪದಿಂದಗ್ಗಳಂ ವಿನಯಾದಿತ್ಯನೃಪಾಳ 
ನೆಂಬೆಸಕದಿಂದಾತಂ ತದಾಮ್ನಾಯದೊಳ್‌ ॥ 


ಬೂಚಿಮಯ್ಯ (ಕ್ರಿಶ.೧೧೭೩) 


ಹಾಸನ ಜಿಲ್ಲೆ ಹಾಸನ ತಾಲೂಕಿನ, ಮರ್ಕುಲಿ ಗ್ರಾಮದ" ಕೋಟೆಯ 
ಬಸಿಗುಡಿಯಲ್ಲಿರುವ ಈ ಶಾಸನವನ್ನು ಬೂಚಿಮಯ್ಯ ಎಂಬ ಕವಿಯು ರಚಿಸಿದ್ದಾನೆ. ಈತನು 
ಹೊಯ್ದಳ ವೀರಬಲ್ಲಾಳನ ಸಂಧಿವಿಗಹಿಯಾಗಿದ್ದನೆಂದು ತಿಳಿಯುತ್ತದೆ. ಇವನ ತಾಯಿ ಸುಗ್ಗವ್ರೆ, 
ಹೆಂಡತಿ ಶಾಂತಲೆ, ಗುರು ಶೀಪಾಳ ತ್ರೈವಿದ್ಯ ಈ ಶಾಸನದಲ್ಲಿ ಈತನನ್ನು "ಚತುರ್ವಿದ ಪಾಂಡಿತ್ಯ 
ಪಂಡಿತ' ಎಂದು ಕರೆಯಲಾಗಿದೆ. ಕವಿಚರಿತೆಕಾರರು ಬೂಚಿಮಯ್ಯನನ್ನು "ಪೊನ್ನನಿಗೆ' ಸಮನಾದ 


ಪ್ರೌಢಕವಿ ಎಂದು ಹೇಳಿದ್ದಾರೆ.” 


ಶಾಂತಿನಾಥ ಪಂಡಿತ (ಕ್ರಿಶ.೧೧೭೩) 


ಹಾಸನ ಜಿಲ್ಲೆಯ, ಅರಸೀಕೆರೆ ತಾಲೂಕಿನ, ಕೆಲ್ಲಂಗೆರೆ ಗ್ರಾಮದ, ಲಕ್ಷ್ಮೀನಾರಾಯಣ 
ದೇವಾಲಯದ ಉತ್ತರದ ಕಡೆ ಇರುವ ಒಂದನೇ ಶಾಸನವನ್ನು ಚಬ್ಬರಾಜನ ಮಗ 
ಶಾಂತಿನಾಥ ಪಂಡಿತಕವಿ (ಚೆಬ್ಬರಾಜನ ಪುತ್ರ ಶಾಂತಿನಾಥಪಂಡಿತರು ಹೇಳಿದ ಶಾಸನ) 


ರಚಿಸಿದನೆಂದು ತಿಳಿದು ಬರುತ್ತದೆ. ಕವಿಯ ಬಗ್ಗೆ ಇನ್ನಾವುದೇ ಮಾಹಿತಿ ದೊರೆಯುವುದಿಲ್ಲ. 


ಹೊಯ್ದಳರ ನರಸಿಂಹ ಮತ್ತು ವೀರಬಲ್ಲಾಳನನ್ನು ಉಲ್ಲೇಖಿಸುವ ಈ ಶಾಸನದ ಕಾಲ 
ಕ್ರಿಶ೧೧೭೩. ಬಹುಭಾಗ ತುಟಿತವಾದ ಈ ಶಾಸನ ಮಹಾಪುಧಾನಿ ಹೆಗ್ಗಡೆ ಕೇತಣ್ಣನು 
ಕೆಲಂಗೆರೆಯ ಚನ್ನಕೇಶವ ದೇವಾಲಯಕ್ಕೆ ನೀಡಿದ ದಾನವನ್ನು ವರ್ಣಿಸಲಾಗಿದೆ. 


ದೇವಪಾರ್ಯ (ಕ್ರಿಶ.೧೧೭೩) 


ಹಾಸನ ಜಿಲ್ಲೆಯ, ಅರಸೀಕೆರೆ ತಾಲೂಕಿನ, ಕೆಲ್ಲಂಗೆರೆಯ ಶಾಸನ” ಅರಸೀಕೆರೆ ಬಸಿಗೆ 
ಪಶ್ಚಿಮದಲ್ಲಿ ಬಿದ್ದಿರುವ ಶಿಲಾಶಾಸನವನ್ನು ದೇವಪಾರ್ಯ ರಚಿಸಿದನೆಂದು ತಿಳಿದುಬರುತ್ತದೆ. ಈ 
ಶಾಸನದ ಕೊನೆಯಲ್ಲಿರುವ ಒಂದು ಪದ್ಯದಲ್ಲಿ ಈತನನ್ನು ಹೀಗೆ ಬಣ್ಣಿಸಲಾಗಿದೆ. 


೧೮೮ 


ಭುವನನುತ ವಾಜವಂಶೋ 

ದೃವಕರ ವಿಭು ಸೋಮನಾಥಪುತ್ತಂ ಪೇಲ್ದಂ 
ಕವಿರಾಜಂ ಕಾಶ್ಯಪಗೋ 

ತ್ರವರ್ಧನಂ ದೇವಪಾರ್ಯನೀ ಶಾಸನಮಂ ॥ 


ಈ ಪದ್ಯದಿಂದ ದೇವಪಾರ್ಯ ಕಾಶ್ಯಪಗೋತ್ರೋದ್ಗವನು, ವಾಜಿವಂಶದವನು ಆಗಿದ್ದು; 
ಸೋಮನಾಥನ ಮಗ ಎಂದು ತಿಳಿಯುತ್ತದೆ. ಈತ ತನ್ನನ್ನು "ಕವಿರಾಜ' ಎಂದು 
ಹೇಳಿಕೊಂಡಿದ್ದಾನೆ. ಪ್ರಸ್ತುತ ಶಾಸನವನ್ನು ಹೊಯ್ದಳ ವೀರ ಬಲ್ಲಾಳನ ಕಾಲದಲ್ಲಿ ರಚಿಸಲಾಗಿದೆ. 
ಈ ಶಾಸನದಲ್ಲಿ ಹೊಯ್ದಳ ವಂಶದ ಮೂಲ, ವಂಶಾವಳಿ (ವೀರ ಬಲ್ಲಾಳನವರೆಗೆ) ಆತನ 
ಗುಣಾವಳಿ, ಸಿದ್ದಿಸಾಧನೆಗಳಲ್ಲ ಕಂಡುಬರುವುದು. ವೀರಬಲ್ಲಾಳನ ಪ್ರಧಾನನಾದ ಹರಿಹರನು 
ಅರಸೀಕೆರೆಯಲ್ಲಿ ಕಟ್ಟಿಸಿದ ಕೇಶವ ದೇವಾಲಯಕ್ಕೆ ಬಿಟ್ಟ ದಾನದತ್ತಿಗಳಳ ವಿವರಗಳನ್ನು ಅದು 
ಒಳಗೊಂಡಿದೆ. 


ಸಮವೃತ್ತ, ಶ್ಲೋಕಗಳಿಂದ ಕೂಡಿದ ೧೦೬ ಸಾಲುಗಳನ್ನು ಹೊಂದಿದ್ದು ಶಬ್ದಸಂಪತ್ತು 
ಸಂಯೋಜನಾ ಸಾಮರಸ್ಯಗಳು ಮನೋಹರವಾಗಿವೆ. ಇದನ್ನು ಸಮರ್ಥಿಸುವ ಎರಡು 
ಪದ್ಯಗಳನ್ನು ನೋಡಬಹುದು. 


ಹೊಯ್ತಳ ವೀರಬಲ್ಲಾಳನ ವರ್ಣನೆ : 


ಉರಗೇಂದ್ರಂ ಧಾತ್ರಿಯಂ ಧಾರಿಣಿ ಹಿಮಗಿರಿಯಂ ಹಿಮಶೈಳಂ ಕುಭ್ಯಜ್ಞಾ 
ವರನಂ ಗೌರೀವರಂ ಚಂದ್ರಮನನಮಳಚಂದ್ರ ಕಳಾಸ್ತೋಮಮಂ ನಿ 
ರ್ಭರದಿಂದಂ ತಾಳ್ಗುವಂತಪ್ರತಿಮಯದುಕುಳೋದ್ದ್ಧೂ ತ ಸಾಮ್ರಾಜ್ಯಲಕ್ಷ್ಮೀ 
ಭರಮಂ ಹೇಳಾಸುಸಾಧ್ಯ ತನಗೆನೆ ತಳೆದಂ ವೀರಬಲ್ಲಾಳ ಭೂಪಂ ॥ 


ಕೇಶವ ದೇವರ ವರ್ಣನೆ: 


ಶ್ರೀಪಾದಾಂಭುಜಯುಗೃಮತ್ಯಮಲಗಂಗಾಸೂತಿಕಾಗೇಹಮಾ 
ಯ್ತಾ ಪಂಕೇರುಹಪೀಠನುದ್ಧವಗೃಹಂ ಶ್ರೀನಾಭಿಯಾಯ್ರೂರ್ಜಿತ 
ಶ್ರೀಪತ್ನೀಪ್ರಢಮಾಸ್ಟದಂ ವಿಪುಳವಕ್ಷಂ ತಾನದಾಯ್ತೆಂದೊಡಿ 
ನ್ನಾ ಪೂರ್ಣೋನ್ನತ ಕೇಶವ ಪ್ರಭುತೆಯಂ ಬಣ್ಣಿಪನೇವಣ್ಣಿಪಂ॥ 


ಕಾಳಿದಾಸ. (ಕ್ರಿಶ.೧೧೭೪) 


ಅವಿಭಜಿತ ಧಾರವಾಡ ಜಿಲ್ಲೆಯ, ಗದಗ ತಾಲೂಕಿನ, ಚಿಕ್ಕ್ಷಹಂದಿಗೋಳದಲ್ಲಿರುವ 
ಶಿಲಾಶಾಸನ” ಅನುಪಮಕವಿ ಕಾಳಿದಾಸ (ಹಿಟ್ಟಿನ ಸೇನಬೋವ)ನನ್ನು ಹೆಸರಿಸುತ್ತದೆ. ಇದನ್ನು 


೧೮೯ 


ರಾಯಮುರಾರಿ ಸೋವಿದೇವನ ಕಾಲದಲ್ಲಿ ಬರೆಯಲಾಗಿದೆ. ಕಾಲ ನಿರ್ದೇಶನ ೧೧೭೪ ಕ್ಕೆ 
ಹೊಂದಬಹುದು  ಮೂಲಸಂಘದ ದೇವಗಣದ ಬಾಹುಬಲಿಯತೀಶ್ವರರು ಹಂದಿಗೋಳ 
ಅಗಹಾರದಲ್ಲಿ "ಘಟಾಂತಿಕ ಜನಸ್ಥಾನ' ಎಂಬ ಬಸದಿಯನ್ನು ನಿರ್ಮಿಸಿದರೆಂದೂ ಅದಕ್ಕೆ 
ದಾನದತ್ತಿಗಳನ್ನು ನೀಡಲಾಯಿತೆಂದೂ ತಿಳಿಸುವ ಈ ಶಾಸನದಲ್ಲಿ ಹಂದಿಗೋಳದ ಸುಂದರವಾದ 
ವರ್ಣನೆಯೂ ಕಂಡುಬರುತ್ತದೆ. ೪೯, ಸಾಲುಗಳುಳ್ಳ ಪ್ರಸ್ತುತ ಶಾಸನದ ಬಹುಭಾಗ 
ಜೀರ್ಣವಾಗಿದೆ. ಕೊನೆಯ ಪದ್ಯದಲ್ಲಿ ಕಾಳಿದಾಸಕವಿ ಅನುಪಮ ಕವಿಯಾಗಿದ್ದುದಲ್ಲದೆ, 
“ಹಂದಿಗೋಳವೆರಡರ (ಚಿಕ್ಕಹಂದಿಗೋಳ ಹೀರೆಹಂದಿಗೋಳ) ಹಿಟಿನ 


w 


ಸೇನಬೋವನಾಗಿದ್ದನೆಂದೂ ತಿಳಿದುಬರುತ್ತದೆ. 


ಆ ಪದ್ಯ ಹೀಗಿದೆ : 
ವಿನಯ ನಿಧಿ ಪೇಲ್ನನೀ ಶಾ 
ಸನಗಬ್ಬಮನಲ್ತೆ ಹಂದಿಗೋಳವೆರಡರ ಹಿ 
ಟಿನ ಸೇನಬೋವನೆನೆ ನೆಗೆ 


ಟಿ 
ಳನುಪಮಕವಿ ಕಾಳಿದಾಸನುಚಿತವಿಳಾಸಂ ॥ 


[~) 


ಈ ಶಾಸನಗಬ್ದವನ್ನು "ಸಮೃಕ್ಷ್ಯ ರತ್ನಾಕರನಾದ” “ಸೆಟ್ಟಿಯ ಮಗನು” ಬರೆದನೆಂದು 


ತಿಳಿದುಬರುತ್ತದೆ. 


ಕವಿಕಂದರ್ಪ (ಕ್ರಿ.ಶ.೧೧೭೪) 


ಕೊಪ್ಪಳ ಜಿಲ್ಲೆಯ, ಕೊಪ್ಪಳ ತಾಲೂಕಿನ, ಕವಲೂರು ಗ್ರಾಮದ, ಹರಿಹರೇಶ್ವರ 
ದೇವಾಲಯದ ಮುಂದೆ ಇರುವ ಶಾಸನವನ್ನು" ಕವಿಕಂದರ್ಪ ಎಂಬುವವನು ರಚಿಸಿದನೆಂದು 
ತಿಳಿಯುತ್ತದೆ. ಕವಿಕಂದರ್ಷ ಎಂಬುದು ಈತನ ಬಿರುದಾಗಿದ್ದು, ನಿಜನಾಮ ಏನೆಂಬುದು 
ತಿಳಿಯದು, ಈತನು "ಚತುರ್ಭಾಷಾ ಚಕ್ರವರ್ತಿ'ಯಾಗಿದ್ದನು. "ಕನ್ನಡ' ಮತ್ತು 'ಸಂಸ್ಕೃತ' 
ಭಾಷೆಗಳಲ್ಲಿ ಸಿದ್ದ ಹಸ್ತನಾಗಿದ್ದನು ಎಂಬುದು ಶಾಸನದಿಂದಲೇ ವೇದ್ಯವಾಗಿದೆ. ಆದರೆ 


ಉಳಿದೆರಡು ಭಾಷೆಗಳು ಯಾವುವು ಎಂಬುದು ತಿಳಿದಿಲ್ಲ. 


ಈ ಶಾಸನದ ವಿಶೇಷವೇನೆಂದರೆ ಕ್ರಿಶ೧೧೭೪, ೧೧೭೭೬ ೧೧೭೮, ೧೧೭೯, 
೧೧೮೦, ೧೧೮೬ ರ ಬೇರೆ ಬೇರೆ ಕಾಲಮಾನದ ಏಳು ಶಾಸನಗಳನ್ನು ಒಳಗೊಂಡಿದೆ. 
ಕಳಚೂರಿ ಚಕ್ರವರ್ತಿಗಳಾದ ಸೋಮೇಶ್ವರ, ಸಂಕಮದೇವ, ಬಿಜ್ಜಳರನ್ನೂ ಉಲ್ಲೇಖಿಸುತ್ತದೆ. 
ಬಹುಭಾಗ ತ್ರುಟಿತವಾಗಿರುವ ಈ ದೊಡ್ಡ ಶಾಸನದಲ್ಲಿ ಸರಿಯಾದ ಮಾಹಿತಿ ದೊರೆಯುವುದಿಲ್ಲ. 


೧೯೦ 


೧೧೭೪ರಿಂದ ೧೧೮೮ರವರೆಗೆ ಬೇರೆ ಬೇರೆ ಕಾಲದಲ್ಲಿ ಸ್ಥಳೀಯ ಹರಿಹರೇಶ್ವರ ದೇವರಿಗೆ 
ದತ್ತಿಗಳನ್ನು ನೀಡಿದ ವಿಷಯ ಶಾಸನದ ವಸ್ಸು 


ಕ್ರಿಶ.೧೨೦೪ರ ಬೆಳಗಾವಿಯ ಶಾಸನವನ್ನು" ಕವಿಕಂದರ್ಪ್ಷ ಬರೆದನೆಂದು 
ತಿಳಿದುಬರುತ್ತದೆ. ಮಹಾಕವಿಗಳಿಂದ ಪ್ರಶಂಸಿತನಾದ ಬಾಳಚಂದ್ರ ಕವಿ ಕಂದರ್ಪನು 
"ಚತುರ್ಭಾಷಾ ಚಕ್ರವರ್ತಿ'ಯಾಗಿದ್ದನೆಂದು ತಿಳಿದುಬರುತ್ತದೆ. ಆದರೆ ಇವರಿಬ್ದರೂ ಒಬ್ಬನೇ 
ವ್ಯಕ್ತಿಯಾಗಿದ್ದನೆಂಬುದೂ ಅನುಮಾನಕ್ಕೆ ಎಡೆಮಾಡಿಕೊಡುವುದು. ಏಕೆಂದರೆ "ಕವಲೂರು' ಶಾಸನ 
ಬರೆದ ಕವಿಕಂದರ್ಪ್ಷ ಚತುರ್ಭಾಷಾಕವಿಯಾಗಿದ್ದರೂ ಶೈವನಾಗಿದ್ದನೆಂದು ತಿಳಿದುಬರುವುದು. 
ಆದರೆ ಈ ಶಾಸನಕವಿ ಕಂದರ್ಪನು ಜೈನನಾಗಿದ್ದನೆಂಬುದು ತಿಳಿಯುತ್ತದೆ. ಅಷ್ಟೇ ಅಲ್ಲದೆ 
ಮೇವುಂಡಿ ಮಲ್ಲಾರಿಯವರು ಹೇಳುವಂತೆ ಕವಿಕಂದರ್ಪ ಜನ್ನನ ಪತ್ನಿ ಲಕುಮಾದೇವಿಯ 
ಗುರು. 


ಈ ಭಿನ್ನತೆಯನ್ನು ಗಮನಿಸಿದರೆ ಇಬ್ಬರೂ ಬೇರೆ ಬೇರೆ ಎಂದು ತೋರುತ್ತದೆ.ಆದರೆ ಈ 
ಕವಿ "ಕವಿಕಂದರ್ಪನು' ಮೊದಲು ಶೈವನಾಗಿದ್ದು ಮುಂದೆ ಜಿನೋಪಾಸಕನಾಗಿ ಆ 
ಕಾವ್ಯನಾಮದಿಂದಲೇ ಶಾಸನಗಳನ್ನೂ ಬರೆಯುತ್ತಿರಬಹುದು"” ಎಂಬ ಮೇವುಂಡಿಯವರು 


ಊಹೆ ಸತ್ಯಕ್ಕೆ ಸಮೀಪವಾಗಿದೆ. 


ಶಾರದಿನಾಥ ಪಂಡಿತ (ಕ್ರಿ.ಶ.೧೧೭೪) 


ಹಾಸನ ಜಿಲ್ಲೆಯ, ಅರಸೀಕೆರೆ ತಾಲೂಕಿನ, ಕಲ್ಲಂಗೆರೆ ಗ್ರಾಮದ" ಲಕ್ಷ್ಮೀನಾರಾಯಣ 
ದೇವಾಲಯದ ಉತ್ತರಕ್ಕಿರುವ ಶಿಲಾಶಾಸನವನ್ನು ಈ ಶಾಸನಕವಿ ರಚಿಸಿದ್ದಾನೆ. ೬೫ 
ಸಾಲುಗಳಿರುವ ಈ ಶಾಸನದ ಅನೇಕ ಭಾಗಗಳು ಜೀರ್ಣಾವಸ್ಥೆಯಲ್ಲಿರುವುದರಿಂದ 


ಅಸಷವಾಗಿದೆ. 
ಬಲ 


ಹೊಯ್ದಳ ವಂಶದ ಪ್ರತಾಪ ನರಸಿಂಹನ ಕಾಲದ ಈ ಶಾಸನದಲ್ಲಿ ನಮೂದಿಸಿರುವ 
ಕಾಲವು ೧೧೭೪ಕ್ಕೆ ಸರಿ ಹೊಂದುತ್ತದೆ. ಶಾಸನದ ಮೊದಲ ಭಾಗದಲ್ಲಿ ಹೊಯ್ತಳ 
ವಂಶಾವಳಿಯನ್ನು ನಂತರ ಪ್ರತಾಪಸಿಂಹ ಬಲ್ಲಾಳನ ಕಾಲದಲ್ಲಿದ್ದ ಮಹಾಪ್ರಧಾನ ಶ್ರೀಕರಣದ 


ಹೆಗ್ಗಡೆ ಕೇತಯಂಣನ ಬಗೆಗೆ ವಿವರಗಳನ್ನು ಕಲ್ಲಂಗೆರೆಯ ಚೆನ್ನಕೇಶವ ದೇವಾಲಯಕ್ಕೆ ಶತ 


೧೯೧ 


ನೀಡಿದ ದಾನ ದತ್ತಿಗಳ ವರ್ಣನೆಯನ್ನು ಕಾಣಬಹುದು ಕೆಲ್ಲಂಗೆರೆಯನ್ನು ಶಾಸನಕವಿ “ಶ್ರೀ 


ಮದನಾದಿ ಅಗ್ರಹಾರಂ ಹರಿಹರಪುರವಾದ ಕಲ್ಲಂಗೆರೆ” ಎಂಬುದಾಗಿ ವರ್ಣಿಸಿದ್ದಾನೆ. 


ಶಾಸನದ ೬೩ನೇ ಸಾಲಿನಲ್ಲಿ ಶಾರದಿನಾಥ ಪಂಡಿತನ ಹೆಸರು ಕಂಡುಬರುತ್ತದೆ, 
“ಚಬ್ಬರಾಜನ ಪುತ್ರ ಶಾರದಿನಾಥ ಪಂಡಿತರು ಹೇಳ ಶಾಸನ” ಎಂದಿರುವುದರಿಂದ 
ಶಾರದಿನಾಥನು ಚಬ್ದರಾಜನ ಪುತ್ತನಾಗಿದ್ದನೆಂಬ ವೈಯಕ್ತಿಕ ವಿಚಾರ ತಿಳಿದುಬರುತ್ತದೆ. ಶಾಸನ 


ಬಹಳ ಲುಪ್ಪವಾಗಿದ್ದರಿಂದ ಪದ್ಯಗಳನ್ನು ಉದ್ಧರಿಸಲು ಅಸಾಧ್ಯವಾಗಿದೆ. 


ಹೋರಿಯ ನೀಲಯ್ಯ (೧೧೭೬) 


ಬಿಜಾಪುರ ಜಿಲ್ಲೆಯ, ಬಾಗೇವಾಡಿ ತಾಲೂಕಿನ, ಇಂಗಳೇಶ್ವರ ಗ್ರಾಮದಲ್ಲಿ ಸೋಮನಾಥ 
ದೇವಾಲಯದ ಮಂಟಪದ ಉತ್ತರ ಗೋಡೆಗೆ ಸೇರಿರುವ ಶಾಸನವನ್ನು"" ಈತ ರಚಿಸಿದ್ದಾನೆ. 
ಕವಿ, ಕಂಡರಣಿಕಾರರ ಪರಿಚಯದಿಂದಲೇ ಶಾಸನ ಆರಂಭವಾಗುವುದೊಂದು ಇಲ್ಲಿಯ ವಿಶೇಷ 
ಅದು ಹೀಗಿದೆ. 


“ಶ್ರೀ ಮೂಲಸ್ಥಾನದೇವರ ದಿವ್ಯ ಶ್ರೀಪಾದಪದ್ಮಾರಾಧಕಂ ಶ್ರೀಸಾರಾದೇವಿ 
ಲಬ್ದವರಪ್ರಸಾದಂ ಶ್ರೀಮತ್‌ ಕಾಸ್ಕಪಗೋತ್ರಪವಿತ್ರಂ ಹೋರಿಯನೀಲಯ್ಯಂ 
ಬರೆದ ಶಾಸನ ಶ್ರೀಮಲ್ಲಿಕಾರ್ಜುನದೇವರ ಪುತ್ರ ಶ್ರೀಸರಸ್ಪತಿದೇವಿವರಪ್ರ 
ಸಾದಂ ಹೊಡಲ ರಾಮೋಜನ ಮಗಂ ರೇವೋಜಂ ಹೊಯ್ದ ಸಾಸನ” 


ಈ ಶಾಸನವು ಕಲಚುರಿ ಅರಸ ರಾಯಮುರಾರಿ ಸೋವಿದೇವನ ಕಾಲದಲ್ಲಿ 
ರಚನೆಗೊಂಡಿದೆ. ಇದರ ಕಾಲ ಕ್ರಿಶ ೧೧೭೬. ಅಮ್ಮಣ್ಣಯ್ಯ ದಂಡನಾಯಕನ ಮಗ 
ಸೋವಿದೇವ ದಂಡನಾಯಕನ ಬಿನ್ನಹದ ಮೇರೆಗೆ ಅರಸನು ಇಂಗಳೇಶ್ವರ ಗ್ರಾಮದ 
ಸೋಮನಾಥ ದೇವರಿಗೆ ತರ್ದವಾಡಿ ಸಾಸಿರದ "ಸೋಗಿಲು ೧೨೪ಕ್ಕೆ ಸೇರಿದ “ಯಸಗಬಾಳು"” 
ಎಂಬ ಗ್ರಾಮವನ್ನು ದಾನವಾಗಿ ನೀಡಿದುದು ಶಾಸನದ ಸಾರಾಂಶ. ಸೋಮನಾಥ 
ದೇವಾಲಯವನ್ನು ವಾಜಿಕುಲದ ಕೌಂಡಿ್ಯ ಗೋತ್ರೋದ್ಧವನಾದ ಹೀಳಸೋವರಸನೆಂಬುವನು 
ಕಟ್ಟಿಸಿ "ಹೆಬ್ಬಾಳು ೧೨ಕ್ಕೆ ಸೇರಿದ ಕೊಡಗನೂರು ಗ್ರಾಮವನ್ನು ಕ್ರಯಕ್ಕೆ ಕೊಂಡು ದೇವರಿಗೆ ದತ್ತಿ 
ಬಿಟ್ಟದ್ದನು ಇದೇ ಶಾಸನದಲ್ಲಿ ತಿಳಿಸಿದೆ. ಇದರಲ್ಲಿ ಇಂಗಳೇಶ್ವ್ಲರದ ಐನೂರು ಮಹಾಜನರನ್ನು 
ಪ್ರಶಂಸಿದೆ. ಪೌರಾಣಿಕ ಅಸರ ಜನಮೇಜಯನು "ಕರ್ನಾಟ ಕಾಶಿಪುರವಾದ' ಈ ಅಗ್ರಹಾರವನ್ನು 


ಸ್ಥಾಪಿಸಿದನೆಂದು ಹೇಳಿದೆ. ಇತರರು ಅನೇಕ ದತ್ತಿ ನೀಡಿದ ವಿವರಗಳಿವೆ. ಈ ದಾನಗಳ ಪ್ರತಿಗಹಿ 


೧೯೨ 


ಸಿಂಹಪರಿಸೆಗೆ ಸೇರಿದ ಮತ್ತು ವಿಜಯಾಪುರದ ಸ್ವಯಂಭು ಕೇದಾರೇಶ್ವರ ದೇವಾಲಯದ 
ಆಚಾರ್ಯನಾದ ಜ್ಞಾನರಾಶಿಪಂಡಿತನೆಂಬುವನು. 

ಶಾಸನ ಭಾಷೆ ಸಂಸ್ಕೃತ ಹಾಗೂ ಕನ್ನಡ ಚಂಪೂ ಶೈಲಿಯಲ್ಲಿರುವ ಈ ಶಾಸನ ಕಾವ್ಯದ 
ರಚನೆಯಲ್ಲಿ ಕವಿ ಸಗ್ಧರೆ, ಮತ್ತೇಭವಿಕ್ರೀಡಿತ, ಶಾರ್ದೂಲ ವಿಕ್ರೀಡಿತ, ಉತ್ತಲಮಾಲಾ ಮುಂತಾದ 
ವೃತ್ತಗಳನ್ನು ಬಳಸಿದ್ದಾನೆ. 


ಸಂಸ್ಕೃತದಲ್ಲೂ ಕೆಲವು ಪದಗಳನು ರಚಿಸುವುದರಿಂದ ಕವಿಗೆ ಸಂಸ್ಕೃತ 


ಪಾಂಡಿತ್ಯವಿತ್ತೆಂಬುದು ತಿಳಿಯುವುದು. ಪ್ರಸಿದ್ಧ ಪ್ರಾರ್ಥನಾ ಸ್ತುತಿ ಹಾಗೂ ಫಲಸ್ತುತಿ ಶ್ಲೋಕ 
ಹಾಗೂ ಶಾಲಿನೀ ವೃತ್ತಗಳಲ್ಲಿವೆ. ಕವಿಯ ಶೈಲಿಗೆ ಒಂದೆರಡು ನಿದರ್ಶನಗಳನ್ನು 


ಗಮನಿಸಬಹುದು, ಅಮ್ಮಣ ದಂಡಾದಿಪನ ಹಿರಿಮೆಯನ್ನು ವರ್ಣಿಸುವ ಬಗೆ: 


ಅಣುಮಾತ್ರಂ ಕನಕಾಚಳಂ ನಿಜಮಹೌನ್ಸತ್ಯಕ್ಕೆ ವಾರಾಶಿ ವಾಃ 
ಕಣಮಾತ್ರಂ ನಿಜಸದ್ಗಭೀರತೆಗೆ ಕಳ್ಳೋರ್ಮ್ವೀರುಹಂ ನಿಶ್ಚಯಂ 
ತೃಣಮಾತ್ರಂ ನಿಜದಾನದೇಳ್ಲೆಯೆನಲಿಂ ಸಾಮಾನ್ಯವೇ ಪೆರ್ಮೆಯ 
ಮ್ಮಣ ದಂಡಾಧಿಪರತ್ನನುದ್ದ ಸಹವಾಸ್ಕಾಮ್ನಾಯ ಸತ್ಯೇಖರಂ l 


ಹೀಳ ಸೋವರಸ ಸೋಮನಾಥ ದೇವಾಲಯವನ್ನು ಕಟ್ಟಿದ ವಿಷಯವನ್ನು ಹೀಗೆ ಸಾರುತ್ತದೆ. 


ವಸುಧೆಗೆ ತನ್ನಕೀರ್ತಿ ಹೊಸಮುತ್ತಿನ ಬೆಳ್ಳೊಡೆಯಾಗಿ ಧಾತ್ರಿ ಕೀ 
ರ್ತಿಸೆ ನೆಗಳ್ಲಿಂಗಳೇಶ್ವರದ ಮಧ್ಯದೊಳೊಪ್ಪಿರೆ ತನ್ನ ನಾಮದಿಂ 
ದೆಸೆಯ ನಿಜಾನ್ವಯೋದ್ಧವಸವಮೃದ್ಧಿಗೆ ಕಾರಣಮಾಗೆ ಸದ್ದುಣಂ 
ಪಸರಿಸೆ ಹೀಳ ಸೋಮನೆಳೆ ಜೀಯೆನೆ ಮಾಡಿಸಿದಂ ತ್ರಿಕೂಟಮಂ ॥ 


ಹೆಮ್ಮಾಡಿ (ಕ್ರಿಶ.೧೧೭೭) 


ಹಾಸನ ಜಿಲ್ಲೆಯ, ಅರಸೀಕೆರೆ ತಾಲೂಕಿನ, ಶಂಕರಹಳ್ಳಿ"” ಶಾಸನವು ಶಾಸನಕವಿ 
ಹೆಮ್ಮಾಡಿಯಿಂದ ರಚಿಸಲ್ಪಟ್ಟಿದೆ. ಈ ಶಾಸನವು ಹೊಯ್ದಳ ವೀರಬಲ್ಲಾಳನ ಆಳ್ಗಿಕೆಯ 
ಸಂದರ್ಭದಲ್ಲಿ ಮಹಾಸಾಮಂತ ಚೋಳಯ್ಯ, ಸಾಮಂತ ಬೋವಯ್ಯ ಅವರ ಹೆಂಡತಿಯರು 
ಹಾಗೂ ಮೊಮ್ಮಕ್ಕಳು. ಮಹಾಸಾಮಂತ ಲಕುಮನಾಯಕ ಕಿತ್ತಣಕೆರೆಯನ್ನು ಆಳುತ್ತಿದ್ದರು. ಈ 
ಸಂದರ್ಭದಲ್ಲಿ "ಶಿವಲಿಂಗ' ಪ್ರತಿಷ್ಠಾಪನೆಯಾಗುವುದು, ಇದಕ್ಕೆ ಬೊಪ್ಪಗಾವುಂಡನ ಮಗ 
ಮಸಣಗೌಡ ಮಾರಗೌಡಿ ದೇವರ ನಂದಾದೀವಿಗೆಗೆ ಭೂದಾನ ನೀಡುವರು. 


ಮಾಣಿಗಾವುಡಿಯ ವರ್ಣಿಸುವ ಅಶುದ್ದ ಕಂದ ಪದ್ಯ ಹೀಗಿದೆ.: 


೧೯೩ 


ಮಲ.....ಯ ಮ್ರಿದುವಚನೆ ಸಾದು 
ಳ್ಳೆದಭಿಮಾನಿ ಸದ್ಗುಣಿ ಸದಕ್ಷ, ಣಸಉಭಾಗ್ಯವಂತೆ 
ಮಸಣಗವುಡನ ಮನೋವಲ್ಲಭೆ 
ಮಾಣಿಗಉಡಿ ಬುಧಜನರುಕು...ವನಿಂ ॥ 


ಕಲ್ಯಾಣಶಕ್ತಿ ಪಂಡಿತ (ಕ್ರಿಶ.೧೧೭೭) 


ಚಿತ್ರದುರ್ಗ ಜಿಲ್ಲೆಯ, ದಾವಣಗೆರೆ ತಾಲೂಕಿನ, ಗಂಗನರಸಿ ಗ್ರಾಮದಲ್ಲಿ ಕಲ್ಲೇಶ್ವರ 
ದೇವಾಲಯದ ಬಳಿಯಿರುವ ಶಾಸನವೊಂದರ” ಕೊನೆಯಲ್ಲಿ “ವಾಮಶಕ್ತಿ ಪಂಡಿತರ ಮಗಂ 
ಕಲ್ಯಾಣಸಕ್ತಿ ಪಂಡಿತರು ಯೀ ಶಾಸವನ ಸೇನಬೋವ ಬೊಪ್ಪೆಯ ಬರೆದ ಕಲುಕುಟಿಗ ಮಳೋಜ 
ಹೊಯ್ದ” ಎಂದಿದೆ. ಕಲ್ಯಾಣಶಕ್ತಿ ಪಂಡಿತ ಈ ಶಾಸನವನ್ನು ರಚಿಸಿದನೆಂದು ಸೂಚಿತವಾಗಿದೆ. 
ಇದೇ ಗ್ರಾಮದಲ್ಲಿರುವ ಇನ್ನೊಂದು ಶಾಸನದಲ್ಲೂ”” ಈತನ ಉಲ್ಲೇಖವಿದೆ. ಈ ಶಾಸನದಿಂದ 
ಇವನ ಅನ್ವಯದ ಬಗ್ಗೆ ಕೆಲವು ವಿವರಗಳು ದೊರೆಯುತ್ತವೆ. ಈತ ಜ್ಞಾನಶಕ್ತಿಮುನಿಯ ಶಿಷ್ಯನಾದ 
ವಾಮಶಕ್ತಿಪಂಡಿತನ ಮಗ (ಶಿಷ್ಟ) ವಾಮಶಕ್ಷಿಯ ಒಡಹುಟ್ಟಿದ ಆದಿತ್ಕನೆಂಬಾತನು 
ವಿಜಯಪಾಂಡ್ಕನ ದಂಡನಾಥನಾಗಿದ್ದ. ಅವನ ಮಗ ಸೇನಾಪತಿ ದಂಡನಾಥ. ಆ ಇನ್ನೊಂದು 
ಶಾಸನವನ್ನು ಇದೇ ಕವಿ ರಚಿಸಿರಬಹುದಾದ ಸಾಧ್ಯತೆ ಇದೆ. ಪ್ರಸ್ತುತ ಶಾಸನ ಪಾಂಡ್ಯ ಅರಸ 


"ವಿಜಯಪಾಂಡ್ಯ'ನ ಕಾಲದ್ದಾಗಿದೆ, ಕ್ರಿ.ಶ.೧೧೭೭ ಕ್ಕೆ ಸೇರಿದೆ. 


ವಿಜಯಪಾಂಡ್ಕ ಅರಸೀಕೆರೆಯ ಸ್ವಯಂಭೂ ಕಲಿದೇವರ ನಂದಾದೀಪ ಸೇವೆಗಾಗಿ 
ಗಾಣವೊಂದನ್ನು ದಾನ ನೀಡಿದ ಸಂಗತಿಯನ್ನು ಶಾಸನ ತಿಳಿಯುತ್ತದೆ. ಈ ದಾನವನ್ನು 
ಸ್ಪೀಕರಿಸಿದವನು ತೇಜೋನಿಧಿಪಂಡಿತ. ಇದೇ ವ್ಯಕ್ತಿಯನ್ನು ಮೇಲೆ ಹೇಳಿದ ಇನ್ನೊಂದು 
ಶಾಸನದಲ್ಲಿ "ತೇಜೋನಿಧಿ ಅಮೃತಹಸ್ತ' ಪಂಡಿತದೇವ ಎಂದು ಹೆಸರಿಸಿದ್ದು, ಆತ “ಶಿವಧರ್ಮ 
ಪ್ರವಿಷುಳ ಲಕ್ಷ್ಮೀ ವಿಳಾಸಂ ಭವನಂ ಪುಣ್ಯಾರ್ಣವನೆನಿಪಂ ಗುರುಕುಳ ಕೈರವಚಂದ್ರ” ಕಲ್ಯಾಣಶಕ್ತಿ 
ಪಂಡಿತನ ಒಡಹುಟ್ಟಿದವನೆಂದು ತಿಳಿಸಿದೆ. ಇಲ್ಲಿ ಒಡಹುಟ್ಟಿದವನೆಂಬುದು ಇವರಿಬ್ಬರೂ ಒಬ್ಬರೇ 
ಗುರುವಿನ ಶಿಷ್ಯರಾಗಿದ್ದರೆಂಬುದನ್ನು ನಿರ್ದೇಶಿಸುವಂತೆ ತೋರುತ್ತದೆ. ಕಲ್ಯಾಣಶಕ್ತಿ ಪಂಡಿತನ ಶೈಲಿ 
ತುಂಬಾ ಸರಳವಾಗಿದೆ, ವಿಶೇಷವಾಗಿ ಕಂದಪದ್ಯಗಳನ್ನೊಳಗೊಂಡ ತನ್ನ ರಚನೆಯಲ್ಲಿ ಈತ 
ಮಹಾಸಗ್ಗರೆ. ಹಾಗೂ ಮತ್ತೇಭವಿಕ್ರೀಡಿತ ವೃತ್ತಗಳನ್ನು ಬಳಸಿರುವುದನ್ನು ಕಾಣುತ್ತೇವೆ. ಇವನ 
ಶೈಲಿಗೆ ಒಂದು ಉದಾಹರಣೆಯನ್ನು ಗಮನಿಸಬಹುದು. 


೧೯೪ 


ಆದಿತ್ಯದಂಡನಾಥನ ಮಹಿಮೆಯ ಪ್ರಶಂಸೆ : 


ವರಸೌಖ್ಯಾಚಾರದೊಳ್ಳನ್ನನೆ ಪಹೊಗಳೆ ಜಗಂ ಮಂತ್ರದೊಳ್ಳಂತ್ರಿಗಳ್ಳಿ 
ತ್ತ್ರರಿಸಲ್ಪನ್ನಂ ನಿಜೇಶಂ ಪತಿಹಿತಗುಣದೊಳ್ಳೆಚ್ಚಿ ಕೈಕೊಂಡು ಕೂರ್ತಾ 
ದರಿಸಲ್ಪನ್ನಂ ದಿಟಂ ತನ್ನವೊಲನುಪಮರಾರೆಂಬಿನಂ ಕೀರ್ತಿಲಕ್ಷಿ ರ 
ವರನಾದಾದಿತ್ಯ ದಂಡಾಧಿಪನ ಮಹಿಮೆಯಂ ಬಣ್ಣಿಸಲ್‌ ಬಲ್ಲನಾವಂ॥ 


ದೇವಣ್ಣ (ಕ್ರಿಶ.೧೧೭೮) 


ಬಳ್ಳಾರಿ ಜಿಲ್ಲೆಯ, ಹಡಗಲಿ ತಾಲೂಕಿನ, ಹೊಳಲು"” ಗ್ರಾಮದ ಗೌರಿಶ್ವರ 
ದೇವಾಲಯದಲ್ಲಿರುವ ಶಾಸನವನ್ನು ಶಾಸನಕವಿ "ದೇವಣ್ಣ' ಎಂಬುವವನು ಬರೆದಿದ್ದಾನೆ. ಇದನ್ನು 
ಶಾಸನ ಕೊನೆಯ ೮೨ನೇ ಸಾಲಿನಲ್ಲಿ "ದೇವಣ್ಣನ ಬರಹ ॥ ಗಂಗಾಪುರದ ಮಾರಿಯೋಜನ 
ಲಿಖಿತ ಎಂದಿದೆ. ಈ ಶಾಸನದ ಕಾಲ ಕ್ರಿಶ.೧೧೭೮. ಈ ಶಾಸನವು ವಿಜಯಪಾಂಡ್ಕ್ಯದೇವನು 
"ನೊಳಂಬವಾಡಿ ೩೨೦೦೦'ವನ್ನಾಳುತ್ತಿದ್ದ ವಿಜಯಪಾಂಡ್ಕದೇವರು ಶಂಕರದಂಡನಾಯಕನ 
ವಿನಂತಿಯಂತೆ, ಗವರೇಶ್ವರದೇವರಿಗೆ ಹೆಜ್ಜುಂಕದಲ್ಲಿ ಲಕ್ಷಕ್ಕೆ ಹಾಗವೊಂದನ್ನು 
ಧಾರಾಪೂರ್ವಕವಾಗಿ ಬಿಟ್ಟನು. ಮೂರು ಲಕ್ಷ ಅಡಕೆಯ ಸುಂಕವನ್ನು ವಸೂಲು ಮಾಡಿಕೊಡುವ 
ಜವಾಬ್ದಾರಿಯನ್ನು ೧೨೦ ಮಹಾಜನರು ಹೊರುತ್ತಾರೆ. 


ಕುಂತಳ ದೇಶದ ವರ್ಣನೆ : 


ಕುಂತಳದೇಶದೊಳಿದ್ದುದು ತಿಂತಿಣಿಯಾದುರ್ಗ್ಗಳಿಂ ಜನಾವಳಿಯಿಂದಂ 

ಕನ್ರುಗೆ ನೆಲೆವೀಡಾಯೆಂಬತೆಸೆವ ನೊಣಂಬವಾಡೆನಾಡತಿ ಮುದದಿಂ ॥ 

ಅದು ಧರ್ಮಸಂಭವಾಸ್ಪ್ತದಮದು ಸಂಪದಭವನಮಧು ಸುಖಾವಾಸಮದೇನದು 
ನಾಕ ಲೋಕನಿಭಮೆನಲದನಾಕುಳಕುನ್ರಿಪತಿ ಪಾಳಿತಮಕ್ಕುಂ. 


ವಿಜಯಪಾಂಡ್ಕನ ವರ್ಣನೆ. : 


ಆದನಾಳ್ಸನಖಳ ರಿಪುನಿಪಮದೇಭ ವಜ್ರಾಂಕುಶಂ ಮಹೀಭುಜತಿಳಕಂ 
ಮದನಾಕಾರನುದಾರಂ ವಿದಿತಯಶಂ ವಿಜಯಪಾಂಡ್ಯನಾಹಶೌಣ್ಣಂ l 

ಆ ನರಪಾಳನುಂನತಿ ಸುರಾದಿಗೆ ತೇಜ ಯಿನಂಗೆ ಗು ಣೋಪಾಥೋನಿಧಿಗಾರ್ಪು 
ಕಳ್ಳತರುಗುತೃಟಕಾಂತೆ ಸುಧಾಕರಂಗೆ ವಿಜ್ಞಾನಗುಣಂ ವಿರಂಚಿಗೆ 
ಸಮಜಿತಶೌರ್ಯ ಶೌಚಗುಣ ಮರುಂನದಿಸೂನುಗೆ ವೈಭವಂ 

ನಭಕೇಕೊಪ್ಪಿ ಭವ್ಯವೈರಿಗೆ ನೋಟಲ್ಪಡಗ್ಗಳಂ ॥ 


ಗೋಮಕವಿ (ಕ್ರಿಶ.೧೧೭೮) 


ಅವಿಭಜಿತ ರಾಯಚೂರು ಜಿಲ್ಲೆಯ, ಇಂದಿನ ಕೊಪ್ಪಳ ಜಿಲ್ಲೆಯ, ಯಲಬುರ್ಗಿ 
ತಾಲೂಕಿನ, ಕುಕ್ಕನೂರಿನಲ್ಲಿ ಮಹಾಮಾಯಾ ದೇವಾಲಯದ ಮುಖಮಂಟಪದಲ್ಲಿ ನಿಂತಿರುವ 


೧೯೫ 


ಈ ಶಾಸನವನ್ನು" ಶಾಸನೋಕ್ತ ಗೋಮಕವಿಯೇ ರಚಿಸಿರಬಹುದು. ಶಾಸನ ಕಲಚುರಿ ಅರಸ 


ಸಂಕಮದೇವನ ಕಾಲದ್ದು, ಕ್ರಿಶ.೧೧೭೮ಕ್ಕೆ ಸೇರಿದ್ದಾಗಿದೆ. 


ಧನ್ನುಗಿ ದಂಡನಾಯಕನು ಅರಸರ ಅನುಮತಿ ಪಡೆದು, ಜೈಷ್ಠಾ ಹಾಗೂ ಸೋಮೇಶ್ವರ 
ದೇವಾಲಯಗಳಲ್ಲಿ ದೇವತಾರ್ಚನೆ, ನೈವೇದ್ಯ ಮತ್ತು ಮುನಿಗಳ ಆಹಾರದಾನಕ್ಕೋಸ್ಕರ 
"ಕುಕ್ಕನೂರು ೩೦'ಕ್ಕೆ ಸೇರಿದ "ಸೆಲಗರ' ಎಂಬ ಗ್ರಾಮವನ್ನು ದತ್ತಿ ಬಿಟ್ಟದ್ದು ಶಾಸನದ ವಸ್ತು. ಈ 
ದತ್ತಿಯ ಪ್ರತಿಗಿ ಜ್ಯೇಷ್ಠಾದೇವಿಯ ಸ್ಥಾನಾಚಾರ್ಯ ಮತ್ತು ಸೋಮೇಶ್ವರದೇವರ 
ನವಮರಠಾಚಾರ್ಯ ಸಿದ್ಧಾಂತಿ ರಾಜಗುರು ಕಳೇಶ್ವರ, ಈ ದತ್ತಿಯ ಕೆಲಭಾಗವನ್ನು ಗೋಮಕವಿ 
ಹಾಗೂ ದೇವಾಲಯದ ಸಿಬ್ಬಂದಿ ವರ್ಗದವರಿಗೆ ನೀಡಲಾಯಿತು. 


ಮಧ್ಯಯುಗೀನ ಕನ್ನಡ ಲಿಪಿಯಲ್ಲಿ ತುಂಬಾ ಸುಂದರವಾಗಿ ಈ ಶಾಸನ ಕಾವ್ಯವನ್ನು 
ಕಂಡರಿಸಲಾಗಿದೆ. ಭಾಷೆ ಕನ್ನಡ; ಗದ್ಯ ಪದ್ಯಮಯವಾಗಿದೆ. ಪ್ರಾರ್ಥನಾಶ್ಲೋಕ ಹಾಗೂ ಫಲಸ್ತುತಿ 
ಶ್ಲೋಕಗಳಲ್ಲಿ ಕೆಲವು ಸಂಸ್ಕೃತ ಭಾಷೆಯಲ್ಲಿವೆ. ಕವಿತೆ ತುಂಬ ಫೌಢವಾದುದು, ಸ್ವತಂತ್ರ 
ಕಾವ್ಯವೆಂದೇ ಈ ಶಾಸನವನ್ನು ಪರಿಗಣಿಸಬಹುದು. ಕವಿ ಸುಪ್ಪಸಿದ್ದನೇ ಆಗಿರಬೇಕು. ಕುಂತಳ 
ದೇಶ, ಕುಕ್ಕನೂರು ಅಗಹಾರ ಮತ್ತು ಅಲ್ಲಿನ ದೇವತೆಗಳು (ವಿಶೇಷವಾಗಿ ಜ್ಯೇಷ್ಠಾದೇವಿ) 
ರಾಜಗುರು ಕಳೇಶ್ವರ, ಕಳಚೂರಿ ಅರಸರು ಹಾಗೂ ಅವರ ಸಾಮಂತರಾದ ಸಿಂಧರು ಮುಂತಾದ 
ವಿಷಯಗಳನ್ನು ಕವಿಯು ತುಂಬಾ ಸೊಗಸಾಗಿ ಚಿತ್ರಿಸಿದ್ದಾರೆ. ಬೆಳ್ಳಲ ಪ್ರದೇಶವನ್ನಾಲುತ್ತಿದ್ದ 


ಧನ್ನುಗಿ ದಂಡನಾಯಕನ ಅನ್ವಯವನ್ನೂ ಶಾಸನದಲ್ಲಿ ಕೊಟ್ಟಿದೆ. 


ಕವಿ ತನ್ನ ಸಂಸ್ಕೃತ ಶ್ಲೋಕ ರಚನೆಯಲ್ಲಿ ಅನುಷ್ಟುಪ್‌ ಹಾಗೂ ಶಾಲೀನೀ ವೃತ್ತಗಳನ್ನು 
ಕನ್ನಡ ಪದ್ಯರಚನೆಯಲ್ಲಿ ಶಾರ್ದೂಲವಿಕ್ರೀಡಿತ, ಮತ್ತೇಭವಿಕ್ರೀಡಿತ, ಮಹಾಸ್ತಗ್ನರೆ. ಉತ್ಪಲಮಾಲೆ, 
ಚಂಪಕಮಾಲೆ, ಹಾಗೂ ಕಂದಪದ್ಯಗಳನ್ನು ಬಳಸಿದ್ದಾನೆ. ಕಾವ್ಯದ ಬಂಧ, ಶೈಲಿಗಳು ಸರಳ 


ಸುಂದರವಾಗಿವೆ, ಭಾಷೆ ಛಂದಸ್ಸುಗಳ ದೃಷ್ಟಿಯಿಂದ ಶಾಸನಪಾಠ ಶುದ್ಧವಾಗಿದೆ. 


ಕುಂತಳ ದೇಶದ ಬಣ್ಣನೆ f 


ಶ್ರೀಮಜ್ಞನಸೇವ್ಯಂ ಸುಮ 
ನೋಮಾಳಾಬಹುಸುವರ್ಣರತ್ನಾಶ್ರಯವೆಂ 
ಬೀ ಮಹಿಮೆಯಿನೆಣೆಯಾದುದಿ 
ಳಾಮಹಿಳೆಯ ಕುಂತಳಕ್ಕೆ ಕುಂತಳದೇಶರಂ ॥ 


೧೯೬ 


ಕುಕ್ಕನೂರಿನ ಅಧಿದೇವತೆ, ಜ್ಯೇಷ್ಠಾದೇವಿಯ ಮಹಿಮೆ : 


ತಪದಿಂ ನೋಡಿರೆ ಕುಂಭಕರ್ಣನಜನಂ ಮೆಚ್ಚಿಪ್ಸುದುಂ ಮೆಚ್ಚನಿ 
ತ್ರಪೆನೆಂದಬ್ಬಭವಂಗೆ ದಾನವವರಂ ನಿರ್ದೆಯ್ಛಕ್ಕೆಂದು ಯಾ 

ಚಿಪುದೆಂ ಮಾನ್ಸಿಸಿ ನಿಂದು ನಾಲಗೆಯೊಳೆಂದುಂ ನಿದ್ರೆಯಕ್ಕೆಂದು ಯಾ 
ಚಿಪುದಂ ಮಾಡಿಸಿಯನ್ನನಂ ಕಿಡಿಸಿದಳ್‌ ಬಲ್ಲೆಂತುಟೋ ಜ್ಯೇಷ್ಠೆಯಾ ॥ 


ಆ ಘನವರ್ಣ್ಣದ ಕಾಳಿಕಾಜ್ಯೇಷ್ಟೆಯಿಂ ಕಪಾಳೀಶನಿಂ ಸ್ವ್ತಂಭನಂ ಕೃಷ್ಣವರ್ಣದ 
ಭದ್ರಕಾಳೀಜ್ಯೇಷ್ಟೆಯಿಂ ಪ್ರಳಯಾಂತಕನಿಂ ವಿಷಹರಣಂ ಧೂಮ್ರವರ್ಣ್ಣದ 
ಮಹಾಕಾಳೀಜ್ಯೇಷ್ನೆಯಿಂ ಮಹಾಕಾಳನಿಂ ಜೃರಹರಣಂ ಮಹಾಕೃಷ್ಣವರ್ಣ್ಣದ 
ನೀಲಾಜ್ಯೇಷ್ಠೆಯಿಂ ಭದ್ರಕಾಳನಿಂ ವಿದ್ವೇಷಣಂ.......... 


ಕಳೇಶ್ವರಾರ್ಯ ಗೋಮಕವಿಗೆ ನೀಡಿದ ದಾನವನ್ನು ಹೀಗೆ ವರ್ಣಿಸಿದೆ. : 

ಉತ್ತಮವೆನೆ ಕುಡುಗುಂಟೆಯೊ 

ಳಿತ್ತಂತಿರೆ ಗೋಮಕವಿಗೆ ದಯೆಯಿಂ ಹಂನಿ 

ರ್ಮ್ಯತ್ಪರ್ಕೆಯ್ಯುಂ ಮನ್ನೆಯುಮ 

ನಿತ್ತಂ ಸೆಲಗರದೊಳಂ ಕಳೇಶ್ವರದೇವಂ l 

“ದತ್ತಿಗಳನ್ನು ಪಡೆದಿದ್ದ ಕಳೇಶ್ವರಾರ್ಯರು ಆ ಸಂದರ್ಭದಲ್ಲಿ ಹನ್ನೆರಡು ಮತ್ತರು 

ಭೂಮಿ ಮತ್ತು ಮನೆ ಕೊಟ್ಟು, ಗೋಮಕವಿಗೆ ಮರ್ಯಾದೆ ಮಾಡಿದರೆಂಬುದನ್ನು ಗಮನಿಸಿದರೆ; 
ಈ ಶಾಸನವನ್ನು ಬರೆದವನು ಏತತ್ವವಿಯೇ ಎಂದು ಸಹಜವಾಗಿಯೇ ಗೊತ್ತಾಗುವುದು.” ಎಂದು 


ಮೇವುಂಡಿ ಮಲ್ಲಾರಿ ಅಭಿಪ್ರಾಯ ಪಡುತ್ತಾರೆ."” 


ಈ ಕಾವ್ಯದ ಎರಡು ಪದ್ಯಗಳು ಬೆಳಗಾವಿ ಜಿಲ್ಲೆಯ, ಸವದತ್ತಿ ತಾಲೂಕಿನ, ಸಿರಸಂಗಿ 
ಗಾಮದ ಕ್ರಿಶ.೧೧೮೬ಕ್ಕೆ ಸೇರುವ ಶಾಸನವೊಂದರಲ್ಲಿ ಕೊಂಚ ಬದಲಾವಣೆಗಳೊಂದಿಗೆ 
ಕಂಡುಬರುತ್ತದೆ. ಮೇವುಂಡಿಯವರ ಪ್ರಕಾರ" ಹೀಗಿರುವುದಕ್ಕೆ ಕಾರಣವೆಂದರೆ ಕುಕ್ಕನೂರು 
ಪ್ರಸಿದ್ಧ ಅಗ್ರಹಾರವಾಗಿದ್ದರಿಂದ ಗೋಮಕವಿಯ ಕವಿತೆಗಳು ಪ್ರಖ್ಯಾತಿ ಹೊಂದಿ ಸಿರಸಂಗಿ 
ಪ್ರದೇಶದಲ್ಲಿ ಹರಡಿರಬಹುದು. ಅಥವಾ ಗೋಮಕವಿಯೇ ಆ ಶಾಸನವನ್ನು ರಚಿಸಿರಬಹುದು 
ಎಂಬುದು. ಆದರೆ ಆ ಶಾಸನವನ್ನು ಸಜ್ಜನತಿಲಕನೆಂಬುವನು ರಚಿಸಿದ್ದಾನೆ. ಶಾಸನಗಳಲ್ಲಿ ಈ 
ತೆರನ ಸಾಮ್ಯ ಅಲ್ಲಲ್ಲಿ ಕಂಡುಬರುವುದರಿಂದ ಸಜ್ಜನತಿಲಕ ಮತ್ತು ಗೋಮಕವಿ ಒಬ್ಬನೇ 
ಇರಬಹುದೆಂದು ಮಲ್ಲಾರಿಯವರ ಊಹೆಗೆ ಪುಷ್ಪಿಸಾಲದು. 


೧೯೭ 


ನಾಗದೇವ (ಕ್ರಿಶ.೧೧೮೦): 


ಮ್ಛೈ 


ಹೆಗ್ಗಡೆ ಬಮ್ಮದೇವನ ಅಳಿಯ "ನಾಗದೇವ' ಶಾಸನಕವಿ ಈ ಶಾಸನವನ್ನು ಬರೆದಿದ್ದಾನೆ. 


ಸೂರು ಜಿಲ್ಲೆಯ, ತಿ.ನರಸಿಪುರ ತಾಲೂಕಿನ, ತುಂಬಲ ಗ್ರಾಮದ ಶಾಸನವನ್ನು'” 


ಹೊಯ್ದಳ ವೀರಬಲ್ಲಾಳದೇವನು ಶ್ರೀಮದ್ರಾಜಧಾನಿ ದೋರಸಮುದ್ರದ ನೆಲೆವೀಡಿನಿಂದ 
ಆಳುತ್ತಿದ್ದಾಗ,  "ತಿರುಮಕೂಡಲ ಅಗಸ್ತ್ಯೇಶ್ವ್ನರದೇವರ ದಿವ್ಯಾಂಗಭೋಗ ನಿವೇಧ್ಯಕ್ಕಾಗಿ 
ಎಡೆತೊರೆನಾಡ ತುಂಬಲ' ಆ ತುಂಬಲದ ಕಾಲುಹಳ್ಳಿ ಸಬ್ರಮಾಣಿಯಹಳ್ಳಿ, ಸೆಟ್ಟಗವುಡನಹಳ್ಳಿ. 
ಬಾಚೆಗವುಡನಹಳ್ಳಿ ಇನ್ನೀ ಹಳ್ಳಿಗಳೂಳಗಾದ ಚತುಸ್ಲೀಮೆಯ ಭೂಮಿಯನ್ನು ಆ ಸ್ಥಾನದ ಸ್ಥಾನಿಕ 
ಪಿಚ್ಛಜೀಯರ ಮಗ ಅಘತಿಜೀಯರ್ಗೆ ಸರ್ವನಮಸ್ಯ ದತ್ತಿಯಾಗಿ ಶ್ರೀ ವೀರಬಲ್ಲಾಳದೇವರು 
ಧಾರಾಪೂರ್ವಕವಾಗಿ ಕೊಟ್ಟ ವಿವರಗಳು ಈ ಶಾಸನದಲ್ಲಿದೆ. 


ಬಲ್ಲಾಳೆ ಭೂಪನ ವರ್ಣನೆ : 


ತತ್ತನೆಯಂ ಯಾದವವಂಶೋತ್ತಮನವುದಾತ್ತಕೀರ್ತಿ ಸಾಹಸಧನನು 

ದ ತ್ರವಿರೋಧಿನ್ಸಪಾಳಕಮತ್ತದ್ದಿಪಸಿಂಹನೆನಿಸಿದಂ ನರಸಿಂಹ ಆತನ 
ತನಯನತಿಪ್ರಖ್ಯಾತನುದಾರಂ ಸಮಸ್ತಲೋಕಾಧಾರಂ ನೀತಿವಿದನೆಂದೊಡುಪಮಾ 
ತೀತಂ ಬಲ್ಲಾಳಭೂಪ ಸಮರಾಟೋಪರಂ ॥ 


ರಾಮದೇವ (ಕ್ರಿಶ.೧೧೮೦) 


ಶಿವಮೊಗ್ಗ ಜಿಲ್ಲೆಯ, ಹೊನ್ನಾಳಿ ತಾಲೂಕಿನ, ಬೆಳಗುತ್ತಿ ಗ್ರಾಮದಲ್ಲಿರುವ ಸಿದ್ದೇಶ್ವರ 
ದೇವಾಲಯದ ಹಿಂದೆ ನೆಟ್ಟಿರುವ ಒಂದು ಶಾಸನವನ್ನು" ಅದೇ ತಾಲೂಕಿನ ಚಿಕ್ಕಯೆರೆಹಳ್ಳಿ 
ಗ್ರಾಮದಲ್ಲಿ ರಾಮೇಶ್ವರದೇವಾಲಯದ ಪ್ರಕಾರದಲ್ಲಿರುವ ಶಾಸನವೊಂದನ್ನು" ರಚಿಸಿದನೆಂದು 
ತಿಳಿದುಬರುತ್ತದೆ. ಮೊದಲನೆಯ ಶಾಸನದಲ್ಲಿ ಕವಿಯ ಹೆಸರು ಪೂರ್ಣವಾಗಿ 
ದೊರೆಯುವುದಿಲ್ಲವಾದರೂ ಎರಡನೆಯ ಶಾಸನದಲ್ಲಿ ದೊರೆಯುವ ಆಧಾರದ ಮೇಲೆ ಎರಡೂ 
ಶಾಸನಗಳ ಕರ್ತೃವು ಒಬ್ಬನೇ ಎಂದು ನಿರ್ಧರಿಸಬಹುದು. ಕವಿಯ ಬಗ್ಗೆ ತಿಳಿಸುವ ಕಂದಪದ್ಯ 


ಹೀಗಿದೆ. 


ವಿರಚಿಸಿದನೊಪ್ಪ ಲಕ್ಷ್ಮೀ 

ಧರತನಯಂ ರಾಮದೇವನೀ ಶಾಸನಮಂ 
ಬರೆದಂ ಪದುಮರಸಂ ಕಂ 
ಡರಿಸಿದನಿದನತ್ತಿಯೋಜನೂರ್ಜಿತವಾಗಲ್‌ ॥ 


೧೯೮ 


ಕವಿಯ ಬಗ್ಗೆ ಆತ ಲಕ್ಷ್ಮೀಧರನ ಮಗನೆಂಬ ಅಂಶಬಿಟ್ಟು ಹೆಚ್ಚಿನ ವಿವರಗಳೇನೂ 
ದೊರೆಯುವುದಿಲ್ಲ. ಬಿಜಾಪುರದ ಶಾಸನವೊಂದರಲ್ಲಿ"  ರಾಮದೇವನೆಂಬ ಶಾಸನಕವಿ 
ಕಾಣಬರುತ್ತಾನೆ. ಈತ ಪ್ರಸ್ತುತ ಶಾಸನ ಕರ್ತ್ವವಿನಿಂದ ಬೇರೆಯೇ ಎಂದು ತಿಳಿಯಲು 
ಅವಕಾಶವಿದೆ. 


ಮೊದಲನೆಯ ಶಾಸನ ಕಲಚುರಿ ಸಂಕಮದೇವನ ಕಾಲದ್ದು ಇದರ ಕಾಲ ಕ್ರಿಶ.೧೧೮೦ 
ಈ ಕಾಲದಲ್ಲಿ ಸಂಕರಾಸಿ ಪಂಡಿತನೆಂಬುವನ ಧರ್ಮೊಪದೇಶ ಕೇಳಿ ಮೇಲಾಳ್ಳೆಯ 
ಮಹದೇವನಾಯಕ ಮತ್ತು ಇತರ ಅನೇಕರು ದಾನಗಳನ್ನು ನೀಡಿದ ವಿಷಯ ಈ ಶಾಸನದ 


ಸಾರಾಂಶ. 


ಎರಡನೇ ಶಾಸನ ಆಹವಮಲ್ಲನ ಆಳ್ಗಿಕೆಗೆ ಸೇರಿದೆ. ಇಲ್ಲಿ ಹೇಳಿರುವ ತೇದಿ ವಿವರ 
ಕ್ರಿಶ.೧೨೦೮ಕ್ಕೆ ಸರಿಹೊಂದುತ್ತದೆ. ಬೆಳಗುತ್ತಿಯ ಸಿಂಧಸಾಮಂತ ಈಶ್ವರ ಭೂಪನ ಕೈಕೆಳಗೆ 
ಅಧಿಕಾರಿಯಾಗಿದ್ದ ನಾಡಪ್ರಭು ಹತ್ತಿಯೂರ ಕೇತಗಾವುಂಡನು ತನ್ನ ಬಂಧುಗಳೊಡಗೂಡಿ 
ರಾಮನಾಥದೇವರ ಪೂಜೆ ಪುರಸ್ವಾರಗಳಿಗೆ ದತ್ತಿ ಬಿಟ್ಟದ್ದನ್ನು ಶಾಸನದಲ್ಲಿ ಹೇಳಿದೆ. ಇತರ 
ಕೆಲವರೂ ದಾನ ನೀಡಿದುದರ ಉಲ್ಲೇಖವಿದೆ. ಬೆಳಗುತ್ತಿ ಸಿಂಧರಸನ ಹಾಗೂ ದಾನಿ 
ಕೇತಗಾವುಂಡನ ವಂಶಾವಳಿಯನ್ನು ಕೊಟ್ಟಿದೆ. 


ಶಾಸನದ ಭಾಷೆ ಸಂಸ್ಕೃಶ ಹಾಗೂ ಕನ್ನಡ, ಶಾಸನಗಳ ಬಂಧದಿಂದ ಈತ 
ಪೌಢಕವಿಯಾಗಿದ್ದನೆನ್ನಬಹುದು. ಶೈಲಿ ಮನೋಹರ, ಸುಲಲಿತವಾಗಿದೆ. ತನ್ನ ರಚನೆಯಲ್ಲಿ 
ಶ್ಲೋಕವಲ್ಲದೆ ಶಾರ್ದೂಲವೀಕ್ರೀಡಿತ, ಮತ್ತೆಭ ವಿಕ್ರೀಡಿತ, ಮಹಾಸಗ್ಗರೆ. ಉತ್ತಲ. ಚಂಪಕ, 
ವೃತ್ತಗಳನ್ನು ಕಂದವನ್ನೂ ಬಳಸಿದ್ದಾರೆ. 
ಕವಿಯ ಸಂಸ್ಥತಭೂಯಿಷ್ಠ ಶೈಲಿಗೆ ಸಮುದ್ರ ವರ್ಣನೆ : 


ಪರಿದಾವನ್ಮತ್ಯ್ಯಪುಚ್ಛಾಹತಮಕರರಾಸ್ಥಾಳನಾಬೀಳನಕ್ರ 
ಸ್ಥುರಿತೋದ್ಯಚ್ಛಿಂಶುಮಾರಕ್ರಮಣಸಮುದಿತೋಚ್ಛಂಡವಾತಾಭಿಘಾತೋ 
ದ್ಹುದವೀಚೀಶೀಕಕಾಘಸ್ಥಗಿತ ನಿಖಿಳ ದಿಜ್ಮಂಡಲಂ ರಂಜಿಕುಂ ಭಾ 
ಸುರಜಂಬೂದ್ಧೀಪಮಂ ಸುತ್ತಿಣದಖಿಳಧರಾಭೋಗಭದಂ ಸಮುದ ॥ 


ಸಿಂಧವಂಶದ ಪಿರಿಯ ಚಟ್ನರಸನ ಶೌರ್ಯ: 


ಅದಟರನಟ್ಟಿ ಮೆಟ್ಟಿ ರಿಪುಬೀರರ ಬಿನ್ನಣಮಂ ಕಳಲ್ಲಿ ಮೊ 

ಟೆದ ಸುಭಟರ್ಕಳಂ ಪರಿಯೆ ಪೊಯ್ದಿದಿರಾಂಪರನಿಕ್ಕಿ ಖಡ್ಗದಂ 
ಡದಿನುಐದಾಜಿಯೊಳ್‌ ವಿಜಯಲಕ್ಷ್ಮಿಗಧೀಶ್ವರನಾದುದಾತ್ತ ಶೌ 

ರೃದ ಕಣಿಯೆಂಬಿನಂ ಪಿರಿಯ ಚಟ್ನರಸಂ ಪೆಸರ್ಮೆತ್ತನುರ್ಮಿಯೊಳ್‌ ॥ 


೧೯೯ 


ಬೊಪ್ಪಣ ಪಂಡಿತ (ಕ್ರಿಶ.೧೧೮೦) 


ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ಸ್ವಾಮಿಯ ದ್ಹಾರಪಾಲಕರ ಬಾಗಿಲ ಎಡಗಡೆ 
ನಿಲ್ಲಿಸಿರುವ ಶಾಸನವನ್ನು” ಬೊಪ್ಪಣ ಪಂಡಿತ ಕವಿಯು ರಚಿಸಿದನೆಂದು ತಿಳಿದುಬರುತ್ತದೆ. ಈ 
ಶಾಸನವು ಬೊಪ್ಪಣನ ಗೊಮ್ಮಟ ಜಿನಸ್ತುತಿ ಎಂದೇ ಪ್ರಸಿದ್ದವಾಗಿದೆ. ಇದನ್ನು ಪುಟ್ಟ 
ಚಂಪೂಕಾವ್ಯವೆಂದೂ ಕರೆಯುತ್ತಾರೆ. ಇಡೀ ಕಾವ್ಯದಲ್ಲಿ ಗೊಮ್ಮಟನ ಪ್ರಶಸ್ತಿಯನ್ನು 
ಮಾಡಲಾಗಿದೆ. ಹಾಗೂ ಕವಿ ಇದನ್ನು "ಗೊಮ್ಮಟ ಜಿನೇಂದ್ರ ಗುಣಸ್ತವ ಶಾಸನ' ಎಂದು 
ಕರೆದಿದ್ದಾನೆ. ೩೨ ಪದ್ಯಗಳಿಂದ ಕೂಡಿದ ಈ ಶಾಸನದ ಕಾಲವನ್ನು ವಿದ್ವಾಂಸರು ಕ್ರಿಶ.೧೧೮೦ 


ಎಂದು ಗುರ್ತಿಸಿದ್ದಾರೆ. 


ಬೊಪ್ಪಣ ಕವಿಗೆ "ಕನ್ನಡಗವಿಬಪು' "ಸುಜನೋತ್ತಂಸ'  "ಸುಕವಿಸಮಾಜನುತ' 
"ವಿದ್ಯಾಜಿತವ್ಯಜಿನ' ಎಂಬ ಬಿರುದುಗಳಿದ್ದವೆಂದು ಈ ಶಾಸನದಿಂದ ತಿಳಿದುಬರುತ್ತದೆ. ಇಷ್ಟೆಲ್ಲಾ 
ಮಹತ್ವಪೂರ್ಣ ಬಿರುದನ್ನು ಪಡೆದಿರಬೇಕಾದರೆ ಖಂಡಿತವಾಗಿಯೂ ಕನ್ನಡ ಕಾವ್ಯಗಳನ್ನು 
ಬರೆದಿದ್ದಾನೆ. ಆದರೆ ಅವು ಯಾವುವೂ ಉಪಲಬ್ದವಾಗಿಲ್ಲ. "ಸುಜನೋತ್ತಂಸ' ಎಂಬ ತನ್ನ 
ಪ್ರಶಸ್ತಿಯ ಅರ್ಥ "ಸುಜನರಾದ ಭವ್ಯರೇ ತನಗೆ ಉತ್ತಂಸವಾಗಿದ್ದವರು ಎಂದೇ ಹೊರತು, 
ಸುಜನರಿಗೆ ತಾನು ಉತ್ತಂಸನಾದವನಲ್ಲ, ಎಂದು ತಿಳಿಸಿರುವಲ್ಲಿ ಕವಿಯ ವಿನಯಶೀಲತೆ 


ವ್ಯಕ್ತವಾಗಿದೆ. 


ತನ್ನ ಗುರು ಸೈದ್ಧಾಂತಿಕ ಚಕ್ರೇಶ್ವರನಾದ ನಯಕೀರ್ತಿಯತಿಯ ಶಿಷ್ಠ ಬಾಳಚಂದ್ರ 
ಮುನೀಂದರ ಆದೇಶದಂತೆ ಈ ಶಾಸನ ಕಾವ್ಯವನ್ನು ಬರೆದನೆಂದು ಕವಿ ಹೇಳಿಕೊಂಡಿದ್ದಾನೆ. 
ಪುರುಸೂನು ಬಾಹುಬಲಿಯ ವರ್ಣನೆ, ಆತನ ರೂಪಿಗೆ ಸಮನಾದ ೫೨೫ ಬಿಲ್ಲಳತೆಯ 
ಪ್ರತಿಕೃತಿಯನ್ನು ಭರತನು ಪೌದನಪುರದಲ್ಲಿ ಮಾಡಿಸಿದ ವಿಷಯ, ಅಂತಹುದೇ ಮೂರ್ತಿಯನ್ನು 
ಚಾವುಂಡರಾಯನು ಶ್ರವಣಬೆಳಗೊಳದಲ್ಲಿ ಮಾಡಿಸಿದ ಸಂಗತಿ ಬಾಗಡೆಯ ರುದನಿಂದ ಅದರ 
ಪ್ರತಿಷ್ಠೆಯಾದ ಮಾತು ಗೊಮ್ಮಟೇಶ್ವರನ ವರ್ಣನ-ಸ್ತುತಿ-ಮಹಿಮೆ ಈ ಚಿಕ್ಕ ಕೃತಿಯು 
ಒಳಗೊಂಡಿದೆ. 


ಮನದಿಂ ನುಡಿಯಿಂ ತನುವಿನಂ 

ದೆನಸುಂ ಮುನ್ನೆಖಪಿದಘಮನಲಜೆಪೆನೆಂಬೀ 
ಮನದಿಂದಮೊಸೆದು ಗೊಮ್ಮಟ 

ಜಿನನಂ ಸ್ತುತಿಯಿಸಿದನಿಂತು ಸುಜನೋತ್ತಂಸಂ ॥ 


೨೦೦ 


ಸುಜನರ್ಭಿವ್ಯರೆ ತನಗವ 
ರಜಸ್ತಮುತ್ತಂಸಮಪ್ಪ ಪುರುಳಿಂ ಬೊಪ್ಪಂ 
ಸುಜನೋತ್ತಂಸನೆನಿಪ್ಪಂ 
ಸುಜನರ್ಗುತ್ತಂಸಮೆಂಬ ಪುರುಳಿಂದೆನಿಸಂ॥ 


ಈ ಜಿನನುತಿಶಾಸನಮಂ 
ಶ್ರೀ ಜಿನಶಾಸನವಿಂದಂ ವಿನಿರ್ಮಿಸಿದಂ ವಿ 
ದ್ಯಾಜಿತವೃಜಿನಂ ಸುಕವಿಸ 
ಮಾಜನುತಂ ವಿಶದಕೀರ್ತಿ ಸುಜನೋತ್ತಂಸಂ॥ 
ವರಸೈದ್ದಾಂತಿಕ ಚಕ್ರೇ 
ಶ್ಲರ ನಯಕೀರ್ತಿವ್ರತಿಂದಶಿಷ್ಯಂ ನಿಜಚಿ 
ತೃರಿಣತನಧ್ಯಾತ್ಮಕಳಾ 
ಧರನು ಜ್ವಳಕೀರ್ತಿ ಬಾಳೆಚಂದ್ರಮುನೀಂದಂ॥ 
"ತನ್ನುನಿನಿಯೋಗದಿಂ' 
ಇದು ಇಡೀ ಶಾಸನ ಕಾವ್ಯದಲ್ಲಿ ವ್ಯಕ್ತ್ಷಗೊಂಡ ಚಿಕ್ಕ ಗದ್ಯ ಇದನ್ನು ಹೊರತುಪಡಿಸಿ 
ಎಲ್ಲವೂ ಪದ್ಯಭಾಗವೇ ಆಗಿದೆ. 
ಶಾಸನದ ಕೊನೆಯ ವೃತ್ತ ಪದ್ಯ ಹೀಗಿದೆ: 
ಹೊಡವಿಗೆ ಸಂದ ಗೊಮ್ಮಟಜಿನೇಂದ್ರಗುಣಸ್ತವ ಶಾಸನಕ್ಕೆ ಕ 
ನ್ನಡಗವಿಬಪ್ಪನೆಂದೆನಿಪ ಬೊಪ್ಪಣಪಂಡಿತನೊಲ್ಲು ಪೇಟ್ಲೆವಂ 
ಕಡೆಯಿಸಿದಂ ಬಲಂಕವಡಮಯ್ಯನ ದೇವಣನಟ್ಟೆಯಿಂದೆ ಬಾ 
ಗಡೆಗೆಯ ರುದನಾದರದೆ ಮಾಡಿಸಿದಂ ವಳಸತ್ತತಿಷ್ಠೆಯಂ॥ 


ಉದಯಕಲ್ಪ (ಕ್ರಿಶ.೧೧೮೧) 


ಅವಿಭಜಿತ ಧಾರವಾಡ ಜಿಲ್ಲೆಯ, ಹಾವೇರಿ ತಾಲೂಕಿನ, ಹರಳಹಳ್ಳಿ ಶಾಸನವನ್ನು"" 
ಶಾಸನಕವಿ  ಉದಯಕಲ್ಪ್ಲ ಒಂದನೂರ ಹನ್ನೆರಡು ಸಾಲುಗಳುಳ್ಳ ಸುದೀರ್ಫವಾದ 
ಶಾಸನಕಾವ್ಯವೊಂದನ್ನು ರಚಿಸಿದ್ದಾನೆ. ಕವಿಯ ಹೆಸರು ಕಾವ್ಯದ ಈ ಕೊನೆಯ ಪದ್ಧ್ಯದಲ್ಲಿದೆ. ಈ 
ಶಾನದ ಕಾಲ ಕ್ರಿಶ.೧೧೮೧. 
ಕಲ್ಯಾಣಶಕ್ತಿಯತಿಪತಿ 
ಕಲ್ಯಾಣಶರೀರಿಯಾಗಿ ಸುಖಮಿರ್ಕೆ ಯಶಃ 


ಕಲ್ಯಾಣಸ್ತುತಿಗಮುದಯ 
ಕಲ್ಪಂಗೆ ಕವೀಶ್ವರಂಗೆ ಸಮನಿಕೆ ಸಂತತಂ॥ 


೨೦೧ 


ಗುತ್ತ ವಂಶದ ಜೋಯಿದೇವ, ಸೋಮನಾಥ, ವಿಕಮೇಶ್ವರ ಮತ್ತು ಗುತ್ತೇಶ್ವರ 
ದೇವಾಲಯಗಳ ಜೀರ್ಣೋದ್ದಾರ ಮುಂತಾದ್ದಕ್ಕೆಂದು, ದತ್ತಿಗಳನ್ನು ಕೊಟ್ಟು ರಾಜಗುರು 
ಕಲ್ಯಾಣಶಕ್ತಿ ದೇವರಿಗೆ ಧಾರಾಪೂರ್ವಕವಾಗಿ ಒಪ್ಪಿಸಿದನೆಂದು ಹೇಳುವುದು ಶಾಸನದ ಉದ್ದೇಶ. 
ಆದರೆ ಪೃಥ್ಧಿಯಿಂದ ಹಿಡಿದು ಎಲ್ಲ ಸ್ಥಳಗಳು ಆಳುವ ಅರಸರು, ಅವರ ಮಾಂಡಲಿಕರು, 
ಧರ್ಮಗುರುಗಳು. ಇವೆಲ್ಲ ಕವಿಯ ಕಾವ್ಯಕ್ಕೆ ವಸುವಾಗಿದ್ದಾರೆ. ಕೆಲವೆಡೆಗಳಲ್ಲಿ ವರ್ಣನೆ 
ಸಾಂಪ್ರದಾಯಿಕವಾಗಿದ್ದರೂ; ಇನ್ನು ಕೆಲವೆಡೆಗಳಲ್ಲಿ ಕವಿ ನಿಜವಾದ ತನ್ನ ಸಾಮರ್ಥ್ಯವನ್ನು 
ತೋರಿಸಿದ್ದಾನೆ. ಪ್ರಾರಂಭದಲ್ಲಿ ಮಧ್ಯೆದಲ್ಲಿ ಎರಡು ಮೂರು ಸಂಸ್ಕತ ಶ್ಲೋಕಗಳನ್ನು 


) Ge 
ಸೇರಿಸಿದ್ದಾನೆ. ಶಾಸನಗಬ್ದದ ಕೆಲವು ಪದ್ಯಗಳು ಹೀಗಿವೆ. 


ಗುತ್ತ ವಿಕ್ರಮಾದಿತ್ಯನಿಗೆ ಕವಿ ರಕ್ಷೆಯನ್ನು ಕೋರುತ್ತಾನೆ. 


ಶ್ರೀವರನೊಲ್ಲುರಂಗಬಲಿಯಂ ಪದರಂಗದೊಳಾಗುಮಾಡೆ ನೇ 
ತ್ರಾವೃತರೋಚಿಯಿಂ ಪದಸಖಪ್ರತಿಬಿಂಬಿತ ರೂಪಶೋಭೆಸ 
ಧ್ಯಾವದೆ ವಾಮನಂಬೊಲಿರೆ ಭೂವಧುವೆತ್ತನದಾವನಿಂದವಂ 
ದಾ ವಿಭು ವಿಕಮೇಶನೊಲವಿಂ ಪರಿಪಾಳಿಕೆ ವಿಕ್ರಮಾರ್ಕೃನಂ ॥ 


ಭೂಲೋಕ ವರ್ಣನೆ: 


ಭುವನಚತುರ್ದ್ದಶ ಗಿರಿಶನಾಜ್ಞೆಯಿನುದ್ದವಿಪಂದು ಮಾಡಿ ಭೂ 
ಭುವನಮದೆನ್ನನತ್ತಿಐವು ಲೋಕದ ಲೌಕಿಕರಿಲ್ಲಿ ಧರ್ಮ ಕ 
ರ್ಮ್ಯವನೆಸಗಲ್ಲಳಿಕ್ಕೆಸಗಿದಂತುಟನೆಯ್ತುವರೆಂದೊಡಿನ್ರು ವಂ 
ದ್ಯವೆ ದಿವಮೆಂಬಿನಮ್ಮೆಬ್‌ಗುಮುರ್ಬ್ಯರೆ ಯುರ್ಬ್ಬ್ಣರೆಯಾಗದಾಗಳುಂ॥ 


ಲವಣಸಮುದ್ರ : 


ಹೊಸೆದೆಂನಂ ನೋಳ್ಳೆ ದೇವಾಸುರತತಿ ಮಕರಂ ಕಂತುಲಕ್ಷ್ಮ್ಯಕ್ಕೆ ನೀರ್ಮಾ 
ನಸೆಯರ್ನ್ನಾರಾಯಣೋರಸ್ಥಳಕೆ ಜಳೆಗಜಂ ದೇವನಾಥಂಗೆ ಶಂಖ 
ಪ್ರಸರಂ ಶ್ರೀವಿಷ್ಣುಹಸ್ತಕ್ಕೊದವಿದ ನೊರೆ ದೇವಬ್ರಜಾಸ್ಟಾದನಕ್ಕೆಂ 
ದೆಸೆಮಂತೀವಿರ್ಧೃಮೆಂಬನ್ನೆಸೆದು ಲವಣವಾರಾನಿ ಭೋರೆಂಬುದಿಂಬಿಂ॥ 


ಜಂಬೂದ್ಗೀಪ ವರ್ಣನೆ: 


ಅಂಬೂಧಿ ತಿಳಿಗೊಳನದರೊ 

ಳ್ಲಂಬೂದ್ಧೀಪಮೆ ಸರೋಜಮಗಕುಳದಡಮಾ 
ಜಂಬೂನದಾದ್ರಿ ಕರ್ಣಿಕೆ 

ಯೆಂಬಿನವಿಂಬಾಯ್ತ ಸಿರಿಗೆ ಮೆಯಿರಿಯಿಂದಂ॥ 


ಕುಂತಳ ದೇಶವನ್ನು ಚಾಳುಕ್ಕರಾಳುತ್ತಿದ್ದರು. ಅವರ ನಂತರ ಕಲಚುರಿಗಳು 
ಅದಕ್ಕಥಧಿಪತಿಗಳಾದರು. ಕವಿ ಅದನ್ನು ಹೀಗೆ ಬಣ್ಣಿಸಿದ್ದಾನೆ. 


೨೦೨ 


ಕುಂತಳದೇಶದೊಳ್ಳಿಸುಪ ಕೀರ್ತಿಯೆ ಹೂಹೆಳತಯಾಗೆ ಮಧ್ಯ ಪೀ 
ಮಂತ ಸುಮಾರ್ಗ್ಗಮಾಗೆ ನಿಜದಿಗ್ದಿಜಯೋದ್ಧತಿ ವಿಕ್ರಮಪ್ರಭಾ 

ವಂ ತನಿಗೆಂಪಹು ಸೊಂಪೆಸೆವ ಸೆಂದುರದಂದಮದಾಗೆ ನೋಡ ಭೂ 
ಕಾಂತೆಗೆ ಮೆಚ್ಚುವೆತ್ತ ಮೊಗವಚ್ಚಮನಾಗಿಸಿದಾ ಚಳುಕ್ಕರೊಳ್‌ I 


ಕಳಚುರಿ ಆಹವಮಲ್ಲನ ಶೌರ್ಯ: 


ದೆಸೆಗಳನುಟ್ಟುಕೊಂಡು ದೆಸೆಗೆಟ್ನರಿಸಂತತಿ ನಾಣಪುತ್ತಿನಿಂ 

ಮುಸುಕಿ ಹೊದಳ್ಳ ಪುತ್ತನಭಿವಾಂಛಿಸಿ ಮೂಡಿ ಮುಳುಂಕಿ ಜೀವನ 
ಪ್ರಸರದೊಳಿಲ್ಲ ಜೀವನಮದೆಂದು ಕರಂ ಕರಿದಾದ ಭೀತಿಯಂ 
ವಿಸಸನದೊಳ್ಗೆಳರ್ಚೆ ನಗುತೀಕ್ಷಿಪನಾಹವಮಲ್ಲ ಭೂಭುಜಂ॥ 


ಗುತ್ತ ವಿಕ್ರಮಾದಿತ್ಯನ ಹಿರಿಮೆ: 
ಎನಿತಂದಾ ವಿಕ್ರಮಾದಿತ್ಯನ ವಿತರಣವೀ ವಿಕ್ರಮಾದಿತ್ಯನೊಳ್ಳ 
ಲ್ಲುನರುಕ್ಕಂ ಬಂಣಿಪಾಗಳ್ಲಿನದದೆಸಕಮಂ ಪೇಳ್ಗೊಡಿಂತೀ ಜಗಕ್ಕ 


ತೃನುಭೂತಂ ನೀತಿಯಂ ವರ್ತ್ರಿಪುದನುಸಿರ್ವಡಾರಾಗಮಂ ಸಾಲುಮೀ ವ 
೧೯ನಕಾವ್ಯಂ ಪೇಳ್ಸೇವೆಂದಿ ಕವಿವಿತತಿ ಕೃಪಾದಾನವಂ ಬೇಡಿ ಬಾಳ್ಗುಂ॥ 


ಗುತ್ತ ವಿಕ್ರಮಾದಿತ್ಯನ ಮಗ ಜೋಮನೃಪ: 


ವಿನಯದೆ ನಾಂಟಿ ವಿದ್ಯಗಳಿನೆಯ್ದೆ ತಳಿರ್ತ್ತ್ಗು ವಿವೇಕಕೋಟಿಯಿಂ 
ಕೊನೆತು ವಿಳಾಸದಿಂ ನನೆತು ವಿಕಮದಿಂದೆ ಮುಗುಳ್ತು ನೀತಿವ 
ರ್ತನದೊಳೆ ಕಾಯ್ತು ರಾಜ್ಯವನದೊಳ್ಗಫಳಾತ್ಮಕಮಾಯ್ತು ಪುಣ್ಯಮೆಂ 
ದನಿಮಿಷಭೂಜಮೆಂದೊಡೆಣೆ ಯಾರೊ ಚರಿತ್ರದೆ ಜೋಯಿದೇವನೊಳ್‌॥। 


ಎರಡನೇ ಜೋಮನ ಆಸ್ಥಾನದ ವರ್ಣನೆ : 


ವನಿತೆಯರಿರ್ದರೋಲಗಿಸುತಂ ನಗೆಗಣ್ಣಿಡುವುರ್ಬ್ಸು ಪೀವರ 

ಸ್ಪನವಳಕಂ ಬಳಲ್ಲಮುಡಿ ಮೆಲ್ಲುಡಿಯೊಪ್ಪಿರೆ ಕಾಮನಂಬು ಕಾ 

ಮನ ಧನು ಕಾಮನಿರ್ಪ ಗಿರಿ ಕಾಮನ ಹೇರಣಿ ಕಾಮಪಾಶಮಾ 
ನೆನೆಯಿಪ ಕಾಮಮಾತ್ರಮೆನೆ ಜೋಮನೃಪಾಳ ಸಭಾನರಾಳದೊಳ್‌॥ 
ರಸವೊಸರ್ವಂತೆ ಪಾಡುತಿರೆ ಪಾಡುವವರ್ಮನಮೆಂಬ ಕೋಕಿ ನ 

ರ್ತಿಸೆ ಘನನಾದಮಂ ಮೆಜ್‌್‌ಯೆ ವಾದಕರಿಂದ್ರಧನುಃ:ಪ್ರಭಾವಮಂ । 
ಪಸರಿಸೆ ಪಚ್ಚವಾಡುತಿರೆ ಜಂತ್ರದ ಮಿಂಚಿನ ಪೆಂಣಿದೆಂಬಿನಂ 

ಮಸಗುವ ಪಾತ್ರಮೊಪ್ಪಿದುದು ಜೋಮನ ಮುನ್ತೆ ಸುಖಾಂಬುದಾಗಮಂ ॥ 


ರಾಜಧಾನಿ ಗುತ್ತಿವೊಳನ ಸೌಂದರ್ಯ, ಜೋಮದೇವನ, ಧರ್ಮಪರಾಯಣತೆ, ಆತನ 
ಮಂತ್ರಿ ಸುಸಂಗ, ಹೀಗೆ ಕವಿ ಬಣ್ಣಿಸಿದ ವಸ್ತುಗಳು ಇನ್ನೂ ಎಷ್ಟೋ ಇವೆ. ಆದರೂ ಅವನಿಗೆ 
ತೃಪ್ತಿಯಿಲ್ಲ. ಎಂತಲೇ ಹೇಳುತ್ತದೆ "ಆ ಪ್ರಸಂಗಮತಿವಿಸ್ತರ ವಿಂತೀ ಸ್ವಲ್ಪ ಕಾವ್ಯ ರಚನೆಗಮಬಿತಂ' 


ಎಂದು. 


೨೦೩ 


ಲಕ್ಷ್ಮೀಧರ (ಕ್ರಿಶ.೧೧೮೩) 


ಕೊಪ್ಪಳ ಜಿಲ್ಲೆಯ, ಯಲಬುರ್ಗಾ ತಾಲೂಕಿನ, ಕುಕ್ಕನೂರು ಗ್ರಾಮದ ಶಾಸನವನ್ನು 
ಲಕ್ಷ್ಮೀಧರನು ರಚಿಸಿದ್ದಾನೆ.””” ಕಳಚೂರಿ ವಂಶದಲ್ಲಿ ಕೃಷ್ಣ ಎಂಬ ರಾಜ ಹುಟ್ಟಿದ. ಇವನ ಮಗ 
ಜೋಗಮ. ಇವನ ಮಗ ಪೆರ್ಮಾಡಿ. ಈತ ಶೂರನಾಗಿದ್ದು, ಎಲ್ಲಾ ದಿಕ್ಕುಗಳಿಗೂ ತನ್ನ ಕೀರ್ತಿ 
ಪಸರಿಸುವಂತೆ ಮಾಡಿದ್ದ, ಇವನ ಮಗ ಸೋಮ. ಇವನ ಚಿಕ್ಕ ತಮ್ಮ ಸಂಕಮ. ಇವನ ತಮ್ಮ 
ಆಹವಮಲ್ಲ, ಇವನ ತಮ್ಮ ಸಿಂಘಣದೇವ. 


ಸಿಂಘಣದೇವನು ದೈವಭೀರುವಾಗಿದ್ದು ಕುಕ್ಕನೂರು ಜೇಷ್ಲಾದೇವಿಗೆ "ಬೆಳ್ಳೊಲ 
೩೦೦'ರಲ್ಲಿದ್ದ ಕುಕ್ಕನೂರನ್ನು ಎಲ್ಲ ರೀತಿಯ ತೆರಿಗೆಗಳಿಂದ ಮುಕ್ತಗೊಳಿಸಿ ರಾಜನಾಗಲೀ 
ಅಧಿಕಾರಿಯಾಗಲಿ, ಪ್ರವೇಶಿಸದಂತೆ ಊರಿನ ಸಾವಿರ ಮಹಾಜನರ ಕೈಲಿ ಅಧಿಕಾರ ನೀಡುತ್ತಾನೆ. 
ದಿವಾಕರ ದಂಡನಾಯಕನು ೫ ಮತ್ತರು ಭೂಮಿಯನ್ನು ಕೊಂಡುಕೊಂಡು ದಾನ ಬಿಬ್ಬದ್ದಲ್ಲದೆ 
ಒಂದು ಮನೆಯನ್ನು ನೀಡುತ್ತಾನೆ. 


— 


ಪ್ರಸ್ತುತ ಶಾಸನವು ಲೀ ಸಾಲುಗಳನ್ನು ಒಳಗೊಂಡಿದ್ದು ಶಾಸನ ೮೩-೮೪ನೇ 
ಸಾಲಿನಲ್ಲಿ ಕವಿಯ ಬಗ್ಗೆ ಉಲ್ಲೇಖವಿದೆ. 


“ಕೃತಿರಿಯಂ ತ್ರಿಭುವನವಿದ್ಯಾಚಕ್ರವರ್ತಿನಃ 
ಶ್ರೀಮದಾದಿತ್ಯ ದೇವಸ್ಯ ಲಿಖಿತಮಿದಂ 
ಪಂಡಿತಲಕ್ಷಿ ನಧರೇನ ಉತ್ಕೀರ್ಣಂ 
ರಾಜವಿಜ್ಞಾಭಿನಾ ಪಂದೆಯೇನ”. ಎಂದಿದೆ. 


ನಾಗದೇವ ಭಟ್ಟ (ಕ್ರಿಶ.೧೧೮೪) 


ಅವಿಭಜಿತ ಧಾರವಾಡ ಜಿಲ್ಲೆಯ, (ಇಂದಿನ ಗದಗ ಜಿಲ್ಲೆ ಗದಗ ತಾಲೂಕಿನ, ಡಂಬಳ 
ಗ್ರಾಮದಲ್ಲಿ ದೊಡ್ಡಬಸಪ್ಪ ದೇವಾಲಯದ ಮುಂದೆ ನಿಂತಿರುವ ಶಾಸನವನ್ನು””” ರಚಿಸಿದ ಈತ 
ತನ್ನ ಬಗ್ಗೆ ಹೀಗೆ ಹೇಳಿಕೊಳ್ಳುತ್ತಾನೆ. 
ವರವರದ ಪರಮ ನಿರುಪಮ 
ಗಿರಿಜೇಶನ ಚರಣ ಶರಣನೀ ಶಾಸನಮಂ 


ವಿರಚಿಸಿ ಬರೆದಂ ಕವಿ ಬ 
ಮ್ಮರಸನ ಸುತ ನಾಗದೇವಭಟ್ಟವರಿಷ್ಟಂ I 


೨೦೪ 


ಈ ಮೇಲಿನ ಪದ್ಯದಿಂದ ಈತನ ತಂದೆ ಬಮ್ಮರಸನೂ ಕವಿಯಾಗಿದ್ದನೆಂದು 
ತಿಳಿದುಬರುತ್ತದೆ, ಈ ಶಾಸನದಲ್ಲಿ ಸಂಸ್ಕೃತ-ಕನ್ನಡ ಪದ್ಯಗಳಿಂದ ಮಿಶ್ರಣವಾಗಿರುವುದರಿಂದ 
ಕವಿಯು ಉಭಯ ಭಾಷಾ ಪ್ರವೀಣನಾಗಿದ್ದನೆನ್ನಬಹುದು. ಈ ಶಾಸನವನ್ನು ರಚನೆ ಮಾಡಿದ್ದು 
ಮಾತ್ರವಲ್ಲದೆ ಕಲ್ಲಿನ ಮೇಲೆ ಬರೆದವನು ನಾಗದೇವಭಟ್ಟನೇ ಹಾಗಾಗಿ ಉತ್ತಮ ಲಿಪಿಕಾರನೂ 
ಆಗಿದ್ದ ಎಂಬುದು ವೇದ್ಯವಾಗುವುದು. 


ಪ್ರಸ್ತುತ ಶಾಸನ ಕಲ್ಯಾಣ ಚಾಲುಕ್ಕ ಅರಸ ನಾಲ್ಪ್ಲಡಿ ಸೋಮೇಶ್ವರನ ಆಳಿಕೆಯ 
ಕಾಲದ್ದಾಗಿದೆ. ಮಹಾಪ್ರಧಾನ, ಸೇನಾಧಿಪತಿ, ತೇಜಿಮಯ್ಯ, ದಂಡನಾಯಕ, ಆತನ ಕೈಕೆಳಗಿನ 
ಅಧಿಕಾರಿಗಳಾದ ಬಾಕಣದಂಡನಾಯಕ ಹಾಗೂ ರೇವರಸರು, ಸ್ವಯಂಭು ದೇವರ 
ಸನ್ನಿಧಾನದಲ್ಲಿ ಧರ್ಮವೊಳಲ ಮೈಳಬೇಶ್ವರ ದೇವರಿಗೆ ಸರ್ವಮಾನ್ಯವಾಗಿ ದತ್ತಿ ಬಿಟ್ಟ ತೋಟಗಳ 
ಹೊರತಾಗಿ, ಉಳಿದೆಲ್ಲ ತೋಟಗಳಿಂದ ಪನ್ನಾಯ ತೆರಿಗೆಯಿಂದ ಬಂದ ಆದಾಯವನ್ನು 
ಗೋನಸಮುದದ ಅಗರ್ತೆ, ತೂಂಬು, ಕಲ್ಲುಗೆಲಸ, ಮರಗೆಲಸ, ಮೊದಲಾದ ಕಾರ್ಯಗಳಿಗೆ 
ದಾನನೀಡಿದ ವಿವರಗಳಿವೆ. ಗ್ರಾಮದ ಷೋಡಶ ಸೆಟ್ಟಿಯರು, ಅಧಿಕಾರಿಗಳು ಮತ್ತು ನಖರರ 
ಪ್ರತಿಪಾಲನೆಗೆ ಈ ದತ್ತಿಯನ್ನು ಒಪ್ಪಿಸಲಾಯಿತು. ನಖರರೊಂದಿಗೆ ಸೇರಿ ಈ ಷೋಡಶ 
ಸೆಟ್ಟಿಯರೂ ಕೆಲ ಭೂಮಿ ಕಾಣಿಕೆಗಳನ್ನು ದಾನ ನೀಡಿದ್ದಾರೆ. ಶಾಸನೋಕ್ತ ಧರ್ಮಪುರ ಅಥವಾ 


ಧರ್ಮವೊಳಲು ಮಾಸವಾಡಿ ನಾಡಿಗೆ ಸೇರಿತ್ತು. 


ಚಂಪೂ ಶೈಲಿಯಲ್ಲಿರುವ ಪ್ರಸುತ ಶಾಸನದಲ್ಲಿ ಕೆಲವು ಪದ್ಯಗಳು 


— 


ಸಂಸ್ಥೃತದಲ್ಲಿರುವುದರಿಂದ ಕವಿಯೂ ಪೌಢ ಕವಿಯಾಗಿದ್ದನೆನ್ನಬಹುದು. ಮಹಾಸಗ್ಗರೆ. 


ಮತ್ತಭವಿಕ್ರೀಡಿತ, ಉತ್ತಲಮಾಲೆ, ಚಂಪಕಮಾಲೆ, ಕಂದ ಮೊದಲಾದ ವೃತ್ತಗಳನ್ನು ಬಳಸಿ 


ವ 


ಬರೆದಿದ್ದಾನೆ. 


ಚಾಲುಕ್ಯ ಅರಸ ಸೋಮೇಶ್ವರನ ವರ್ಣನೆ : 


ಕದನದೊಳಣ್ಣಿ ತಮ್ಮೊಳಿದಿರಾಂತ ವೀರರಿಲ್ಲದ ವೀರವೃತ್ತಿ ಹೆ 
ರ್ಜಿದ ನಿಜರಾಜ್ಯದೊಳ್‌ ಬಯಸಿ ಬೇಡುವರಿಲ್ಲದುದಾರವೃತ್ತಿ ಲೋ 
ಕದ ಸಕಳಾಗಮೋಕ್ತಿಗಳ ನೋಡದೆ ಬಲ್ಲ ವಿವೇಕವೃತ್ತಿಗಾ 

ಸದ ಮಹಿಮಾಭಿರಾಮ ನೃಪಸೋಮನ ರಾಜ್ಯವಿಳಾಸ ಪುಜ್ಯಮಾ I 


೨೦೫ 


ತೇಜಿಮಯ್ಯ ದಂಡನಾಯಕನ ಪರಾಕ್ರಮದ ವರ್ಣನೆ : 


ಭುಜಬಲಗರ್ವದಿಂದೆ ಮಲೆದೊಡ್ಡಿದ ವೈರಿನರೇಂದ್ರಸೇನೆಯಂ 
ನಿಜಬಳೆದಿಂದೆ ಕೊಲ್ಪನಿದಿರಾನ್ನಡೆ ತಾಗದೆ ಭೀತರಾದ ಭೂ 
ಭುಜರ ಪರಿಗ್ರಹಪ್ರಜೆಯ ರಕ್ಷಿಸುವ ಪ್ರತಿಪನ್ನಸಾರನುಂ 
ಭುಜದಳನೇತ್ರ ವೀರಲಕ್ಷಿ ಬಿಪತಿ ತೇಜುಗಿ ದಂಡನಾಥನುಂ॥ 


ಭಾಸ್ಕರ (ಕ್ರಿಶ.೧೧೮೬) 


ಆಂಧ್ರಪ್ರದೇಶದ, ಕರ್ನೂರು ಜಿಲ್ಲೆಯ, ಆದೋನಿ ತಾಲೂಕಿನ, ನಂದವರಂ ಗ್ರಾಮದ 
ಪರ್ವತೇಶ್ವರ ದೇವಾಲಯದ ಒಂದು ಶಾಸನವನ್ನು” ಭಾಸ್ಕರ ಕವಿಯು ರಚಿಸಿದನೆಂದು 
ತಿಳಿಯುತ್ತದೆ, ಈ ಶಾಸನದಲ್ಲಿ ಸಂಸ್ಕೃತಿ ಮತ್ತು ಕನ್ನಡ ಮಿಶ್ರಣವಾಗಿದ್ದು ಕವಿ, ಉಭಯ 


ಭಾಷಾವಿಶಾರದನಾಗಿದ್ದನೆಂದು ತಿಳಿಯುತ್ತದೆ. 


“ಯೋ ಹರತಿ ಕವಿರ ಶಕ್ತಶ್ನೋರ ಇವಾರ್ಥ ಪರೇಣ ಕವಿನಾದೃಷ್ಟಂ 
ತಂಹಸತಿ ಸುಕವಿಪದ್ಮಪ್ರಭಾಕರೋ ಭಾಸ್ಕರಃ ಕುಕವಿಮುಖಮುದ್ರ; ॥ 


ಭಾಸ್ಕರ ಕವಿಯು ಅನ್ಯಕವಿಯ ಅರ್ಥವನ್ನು ಕಳ್ಳನಂತೆ ಕಳ್ಳತನ ಮಾಡುವ ಕೈಲಾಗದ 
ಕವಿಗಳಿಗೆ ಸುಕವಿಗಳೆಂಬ ಕಮಲಗಳಿಗೆ ಸೂರ್ಯನಾಗಿಯೂ; ಕುಕವಿಗಳ ಮುಖಿಕ್ಕೆ 
ಬೀಗಮುದೆಯಾಗಿಯೂ., ಇರುವ ಭಾಸ್ಕರನು ತನ್ನ ಕುರಿತು ಪ್ರಶಂಸಿಸಿಕೊಂಡಿದ್ದಾನೆ. ಇದೇ ಈ 
ಮೇಲಿನ ಶ್ಲೋಕದ ಅರ್ಥ. 


ಕಲ್ಯಾಣ ಚಾಲುಕ್ಕರ ನಾಲ್ಕನೇ ಸೋಮೇಶ್ವರನನ್ನು ಉಲ್ಲೇಖಿಸುವ ಈ ಶಾಸನದ ಕಾಲ 
ಕ್ರಿಶ೧೧೮೬. ಮಹಾಪ್ರಧಾನಿ ತೇಜಿಮಯ್ಯ ದಂಡನಾಯಕನ ಕೈಕೆಳಗಿನ ಅಧಿಕಾರಿಗಳಾದ 
ಬಾಕಣದಂಡನಾಯಕ ಮತ್ತು ದೇವರಸನು ಮೈಳವೇಶ್ವರದೇವರಿಗೆ ದಾನ ನೀಡಿದ ಉಲ್ಲೇಖವಿದೆ. 
ಅಗ್ರಹಾರ ನಂದಾವುರದ ಶ್ರೀ ಮಲ್ಲಿಕಾರ್ಜುನ ದೇವರಿಗೆ ದಾನ ಮಾಡಿದ ಸಿಂದವಾಡಿ ಸಾಸಿರದ 
ಮಹಾಪ್ರಚಂಡ ದಂಡನಾಯಕ ಮಾಳಪರಸನ ವರ್ಣನೆ ಹೀಗಿದೆ, : 


ಪವನಪಥದಂತುಪಾಶ್ರಿತ 

ಕವಿರಾಜನನಂತನಂತೆ ಬಹುಭೋಗದರಂ 
ದಿವಸಕರನಂತೆ ತೇಜೋ 

ಭವನಂ ಮಾಳಪಚಮೂಪನೆಸೆವಂ ಧರೆಯೊಳ್‌ ॥ 


೨೦೬ 


ಇಲ್ಲಿ ಶ್ಲೇಷಾಲಂಕಾರಕ್ಕೆ ಬಳಸಿರುವ "ಕವಿರಾಜ' ಎಂಬ ಪದವು ಭಾಸ್ವ್ಕರಕವಿಯ ಬಿರುದು 
ಆಗಿರಲಿ ಬಿಡಲಿ, ಅದನ್ನು ತಾನು ತನಗನ್ನಯಿಸಿಕೊಂಡೇ ಹೇಳಿರಲು ಸಾಕು ಅರ್ಥಾತ್‌, ಈ 
ಭಾಸ್ಕರ ಕವಿಗೆ "ಸಿಂದವಾಡಿಸಾಸಿರ'ದ ಮಂಡಳೇಶ್ವ್ತರ ಮಾಳಪರಸನು ಆಶ್ರಯದಾತನಾಗಿದ್ದಂತೆ 
ತೀಳಿದುಬರುತ್ತದೆ. 


ಚಾವಣಿ ಪಂಡಿತ (ಕ್ರಿಶ.೧೧೮೬) 


ಹಾಸನ ಜಿಲ್ಲೆಯ, ಚನ್ನರಾಯಪಟ್ಟಣದ ಕೇಶವದೇವಾಲಯದ ಒಂದು ಶಾಸನವನ್ನು” 


ಈತನು ರಚಿಸಿದ್ದಾನೆ. ಹೊಯ್ದಳ ವೀರಬಲ್ಲಾಳ 11ನ್ನು ಉಲ್ಲೇಖಿಸುವ ಈ ಶಾಸನದ ಕಾಲ 
ಕಿಶ೧೧೮೬. ಈ ಶಾಸನದಲ್ಲಿ ಸಂಸ್ಥತ ಮಿಶ್ರಿತವಾಗಿದ್ದು ಕನ್ನಡ ಗದ್ಯ ಪದ್ಯ ಮಿಶ್ರಣಗಳಾಗಿವೆ. 
ಬಹಳ ತ್ರುಟಿತವಾದ ಈ ಶಾಸನದಲ್ಲಿ ಒಂದು ಪದ್ಯವನ್ನು ಪೂರ್ಣ ಗುರ್ತಿಸಲು ಸಾಧ್ಯವಿಲ್ಲ. ಈ 
ಶಾಸನದಲ್ಲಿ ವೀರಬಲ್ಲಾಳನ ಆರೋಗ್ಯ, ಐಶ್ವರ್ಯ ಅಭಿವೃದ್ಧಿಗೆ ಹೊಯ್ದಳ ಅಧಿಕಾರಿಯೊಬ್ಬ 
'ಕೊಳತೂರ' ಅಗ್ರಹಾರವನ್ನು ಸ್ಥಾಪಿಸಿ ಅಲ್ಲಿನ ರಾಮೇಶ್ವರ ದೇವಾಲಯಕ್ಕೆ ದಾನಕೊಟ್ರ್ಟ 
ವಿವರಗಳಿವೆ. 


ತ್ರಿಬಿಕ್ರಮಾಂಕ: (ಕ್ರಿಶ.೧೧೮೭) 


ಹಾಸನ ಜಿಲ್ಲೆಯ, ಅರಸೀಕೆರೆ ತಾಲೂಕಿನ, ಬಾಣಾವರ ಗ್ರಾಮದ ಬಾಣೇಶ್ವರ 
ದೇವಸ್ಥಾನದ ಬಳಿ ಇರುವ ಶಾಸನವನ್ನು” ಶಾಸನಕವಿ ತ್ರಿವಿಕ್ರಮಾಂಕನು ರಚಿಸಿದ್ದಾನೆ. ಈ 


ಶಾಸನ ಕಾಲ ಕ್ರಿಶ.೧೧೮೭. 


ಇದೇ ಕವಿಯು ಕ್ರಿಶ೧೧೮೯ರ ಅರಸೀಕೆರೆಯ ದೊಡ್ಡಕೆರೆಯ ಕೆಳಗೆ ಪಾಳು 
ದೇವಾಲಯದ ಬಳಿ ಇರುವ ಶಾಸನವನ್ನು" ಮತ್ತು ಅರಸೀಕೆರೆಯ ಜಿ.ಎಸ್‌. ಗೌರಮ್ಮ 
ಪ್ರೌಢಶಾಲೆಯ ಬಳಿ ನಿಂತಿರುವ ಶಾಸನವನ್ನು”, ಕ್ರಿ.ಶ.೧೧೮೯ರಲ್ಲಿ ರಚಿಸಿದ್ದಾನೆ. ಕ್ರಿಶ.೧೧೯೪ 
ರಲ್ಲಿದ್ದ ಹರಿಹರಸೂರಿ ಎಂಬ ಶಾಸನಕವಿಯು, ಅರಸೀಕೆರೆ ತಾಲೂಕಿನ ಬಮ್ಮನಹಳ್ಳಿ 
ಶಾಸನದಲ್ಲಿ””” ತ್ರಿವಿಕ್ರಮಾಂಕನನ್ನು "ಕವೀಶ್ವರ' ಎಂದು ಕರೆದಿದ್ದಾನೆ. ಮತ್ತು ಹರಿಹರಸೂರಿಯ 
ಶಾಸನಕಾವ್ಯವನ್ನು ತಿದ್ದಿಕೊಟ್ಟನೆಂದು ಹೇಳಿಕೊಂಡಿದೆ. (ತ್ರಿವಿಕ್ರಮ ಕವೀಶ್ವರ ನೂರ್ಜಿತವಾಗಿ ತಿಳ್ಳ 


ತಾಂ ಬರೆದ ನುಪೇತಲ ಲಕ್ಷಣಗಣಂ) 


೨೦೭ 


ಇಷ್ಟೆಲ್ಲಾ ಆಧಾರದಿಂದ ತ್ರಿವಿಕಮಾಂಕ ಅಥವಾ ತ್ರಿವಿಕ್ರಮ ಕವಿಯು ಶಾಸನಕಾವ್ಯ 
ಬರೆಯುವುದರಲ್ಲಿ ತ್ರಿವಿಕಮನಾಗಿದ್ದು, ಆ ಕಾಲದ ಪ್ರಖ್ಯಾತ ಕವಿಗಳಲ್ಲಿ ಪ್ರಮುಖನಾದವ 
ಎನ್ನಬಹುದು. 


ಈ ಕವಿ ಬರೆದ ಮೂರು ಶಾಸನಗಳಲ್ಲಿಯೂ ಹೊಯ್ಸಳ ಅರಸ ಇಮ್ಮಡಿ ವೀರಬಲ್ಲಾಳನ 
ಉಲ್ಲೇಖವಿದ್ದು, ಮೊದಲನೇ ಶಾಸನದಲ್ಲಿ ಕಮ್ಮಟದ "ಚಟ್ಟಿಸೆಟ್ಟಿ' ಎಂಬಾತ ಆ ವೂರಿನ ಚಟ್ಟೇಶ್ವರ 
ದೇವಾಲಯವನ್ನು ಕಟ್ಟಿಸಿ ದೆವರ ನೈವೇದ್ಯಾದಿ ಸೇವೆಗಳಿಗೆ ಭೂದಾನ ನೀಡಿದ ಉಲ್ಲೇಖವಿದೆ. 


ಎರಡನೇ ಶಾಸನದಲ್ಲಿ ಕಾಳಿಗಾಮುಂಡನೆಂಬುವನು ಅನೇಕ ಪಂಡಿತರ ಸಮ್ಮುಖದಲ್ಲಿ 
ಮಲ್ಲೇಶ್ತರ ದೇವಾಲಯವನ್ನು ಕಟ್ಟಿಸಿದನೆಂದು ತಿಳಿಯುತ್ತದೆ. 


ಮೂರನೇ ಶಾಸನದಲ್ಲಿ ಅರಸ ವೀರಬಲ್ಲಾಳನು ತನ್ನ ಹೆಸರಿನ ವೀರಬಲ್ಲಾಳೇಶ್ವರ 
ದೇವಾಲಯವನ್ನು ಕಟ್ಟಿಸಿ ಭೂಮಿಯನ್ನು ದಾನ ನೀಡಿದ ಉಲ್ಲೇಖವಿದೆ. 


ಈ ಮೂರು ಶಾಸನಗಳು ಅನೇಕ ವೃತ್ತಗಳಿಂದ ಕೂಡಿದ್ದು ಕನ್ನಡ ಸಂಸ್ಕೃತ 
ಭಾಷೆಗಳಿಂದ ಮಿಶ್ರಣವಾಗಿದೆ. ಒಟ್ಟಾರೆ ತ್ರಿವಿಕ್ರಮ ಕವಿಯು ಹೊಯ್ದಳ ಅರಸ ಇಮ್ಮಡಿ 


ವೀರಬಲ್ಲಾಳನ ಆಸ್ಥಾನದಲ್ಲಿ ಶಾಸನಕವಿಯಾಗಿದ್ದು ಪ್ರಖ್ಯಾತಿ ಪಡೆದಿದ್ದಾಗಿ ಹೇಳಬಹುದು. 
ಕವಿಯ ಕಾವ್ಯ ಶೈಲಿಗೆ ಒಂದು ಉದಾಹರಣೆ: 


ಮುನಿಸಿಂದರುಣತೆ ಕಡೆಗ 

ಣ್ಲಿನಿಸೊದವೆ ವಿರೋಧಿನರ ಪನಪ್ತಾಂಗಂವಿ 
ಷ್ಲುನೃಪಾಳಂಗಪ್ಪುವುನೋ 

ಡನುಪಮಮವನಳವಿ ಯಿತರರವಿಯೆ ಜಗದೊಳ್‌ ॥ 


ಮಾರ್ತಂಡದೇವ (ಕ್ರಿಶ.೧೧೮೭) 


ಧಾರವಾಡ ಜಿಲ್ಲೆಯ, ನವಲಗುಂದ ತಾಲೂಕಿನ, ಅಣ್ಣಿಗೇರಿಯ olne ಶಾಸನವನ್ನು””” 
ಮಾರ್ತಂಡದೇವ ಎಂಬ ಕವಿ ರಚಿಸಿದ್ದಾನೆ. ಚಾಲುಕ್ಕರ ನಾಲ್ಕನೇ ಸೋಮೇಶ್ವರನನ್ನು 
ಉಲ್ಲೇಖಿಸುವ ಈ ಶಾಸನಕಾಲ ಕಕ್ರಿಶ.೧೧೮೭. ಶಾಸನ ತುಟಿತವಾಗಿರುವುದರಿಂದ ಉಳಿದ 
ವಿವರಗಳು ದೊರೆಯುವುದಿಲ್ಲ. 


೨೦೮ 


ಬಾಚಯ್ಯ (ಕ್ರಿತ.೧೧೮೮) 


ಹಾಸನ ಜಿಲ್ಲೆಯ. ಬೇಲೂರು ತಾಲೂಕಿನ, ಮಾರೇನಹಳ್ಳಿ ಗ್ರಾಮದ 
ತೋಟವೊಂದರಲ್ಲಿರುವ ಶಾಸನವನ್ನು” ಬಾಚಯ್ಯ ಕವಿಯು ರಚಿಸಿದ್ದಾನೆ. ಹೊಯ್ದಳ 
ಬಲ್ಲಾಳದೇವನನ್ನು ಉಲ್ಲೇಖಿಸುವ ಈ ಶಾಸನದ ಕಾಲ ಕ್ರಿಶ೧೧೮೮. ಈ ಶಾಸನದಲ್ಲಿ ೧೭ 
ಪದ್ಯಗಳಿವೆ. 

ಈ ಶಾಸನದಲ್ಲಿ ಹೊಯ್ದಳ ವಂಶ ವರ್ಣನೆ ವೀರಬಲ್ಲಾಳನ ಆಳ್ಲಿಕೆಯ ಉಲ್ಲೇಖಗಳ 
೧೪ ಪದ್ಯಗಳ ತರುವಾಯ ಶಾಸನ ಮದ್ಯದಲ್ಲಿಯೇ "ಬಾಚಯನು ಪೇಳ್ಹ ಪದ್ಯ' ಎಂದು 
ಬರುತ್ತದೆ. ಮುಂದೆಯೂ ಗದ್ಯದ ಕೊನೆಗೆ ಮೂರು ಪದ್ಯಗಳುಂಟು. ಈ ಮೂರು ಪದ್ಯಗಳು 
ಮಾತ್ರವೇ ಬಾಚಯ್ಯನವೆಂದು ಕೆಳಗಣ ಅವತರಣಿಕೆಯಿಂದ ಸ್ಪಷ್ಟವಾಗಿ ಗೋಚರಿಸುತ್ತದೆ. 


ಮೊದಲಿನ ೧೪ ಪದ್ಯಗಳು ಅನ್ಯಕೃತಿಗಳು ಬಹುಶಃ ಬೇರೆ ಶಾಸನದಿಂದ ಎತ್ತಿಕೊಂಡವು 
ಇರಬೇಕೆಂದು ಮೇವುಂಡಿಯವರು ಅಭಿಪ್ರಾಯಪಡುತ್ತಾರೆ." 


ಬೆನಕ ಎಂಬುವನ ಪತ್ಲಿ ಮಾರಪ್ದೆ ಎಂಬಾಕೆ ಕೊಂಡಲಿಯ ಆಶೇಷ ಮಹಾಜನರಿಗೆ 
ನೀಡಿದ ದಾನವನ್ನು ಕುರಿತು ಈ ಶಾಸನದಲ್ಲಿ ವರ್ಣನೆ ಮಾಡಲಾಗಿದೆ. ಹಾಗೆಯೇ ಈಕೆ ಮತ್ತು 
ಮಹಾಜನರು ಶಾಂತಲೇಶ್ವರ ದೇವಾಲಯದ ಜೀರ್ಣೋದ್ದಾರಕ್ಕಾಗಿ ಭೂದಾನವಿತ್ತುದನ್ನು 


ತಿಳಿಸಲಾಗಿದೆ. 
ಕವಿಯ ಕಾವ್ಯ ಶೈಲಿಗೆ ಕಂದಪದ್ಯ ಉದಾಹರಣೆ : 


ಎನೆ ನೆಗಳ್ಲಾ ಅವೃರ್ಗ್ಗಂ 

ಜನಯಿಸಿದರ್ಸುತರು ನೆಗಳ್ನಂ ಬಲ್ಲಾಳಂ ವಿ 
ಷ್ಲುನೃಪಾಳಕನು ದಯಾದಿ 

ತ್ಯನೆಂಬರೆಂಬಿವರು ಮುದಾರ ರಾಹವಧೀರರು. 


ಜನ್ನ (ಕ್ರಿಶ.೧೧೮೯) 


ಜನ್ನನಿಗಿಂತ ಹಿಂದೆ ಹಲವು ಕವಿಗಳು ಕನ್ನಡ ಶಾಸನಗಳನ್ನು ಅಥವಾ ಶ್ರೇಷ್ಠ 
ಕಾವ್ಯಗಳನ್ನು ರಚಿಸಿದ್ದಾರೆ. ಆದರೆ ಅವರು ಜನ್ನನ ಹಾಗೆ ಶಾಸನಗಳನ್ನೂ ಕಾವ್ಯಗಳನ್ನು ರಚಿಸಿದ 
ಪೌಢಕವಿಗಳಲ್ಲ. ಬಹುಶಃ ಶಾಸನಕರ್ತರೂ ಪೌಢಕವಿಗಳೂ ಆದವರಲ್ಲಿ ಜನ್ನನು ಅಗಗಣ್ಯನೆಂದು 
ಹೇಳಬಹುದು. 


೨೦೯ 


ಆಂಡಯ್ಯ, ಕಮಲಭವ, ಮಧುರ, ಮೊದಲಾದ ಕೆಲವು ಶ್ರೇಷ್ಟ ಕವಿಗಳು ಜನ್ನನನ್ನು 
ಮನಸಾರೆ ಹೊಗಳಿದ್ದಾರೆ. ಜನ್ನನೇ ಸ್ವತಃ ತಾನು ರಚಿಸಿದ ಶಾಸನ ಮತ್ತು ಕಾವ್ಯಗಳಲ್ಲಿ 
"ಸುಕವಿಜನಮಿತ್ರ'  "ಕವಿಭಾಳನೇತ್ರಂ'  "ಉದ್ದಂಡಕವಿ' ಅಸಹಾಯಸುಕವಿ' "ಕವಿಗಳೂಳಗೆ 


ವೈಯಾಕರಣಂ' "“ತರ್ಕವಿನೋದರಂ. 


"ಭರತ ಸುರತಶಾಸ್ತ್ರ ವಿಳಾಸಂ' "ಕವಿರಾಜಶೇಖರಂ” ಇತ್ಯಾದಿ ಬಿರುದುಗಳಿಂದ ತನ್ನನ್ನು 
ಹೊಗಳಿಕೊಂಡಿದ್ದಾನೆ. ಅವನು ಬಹುಶಾಸ್ತ್ರ ಬಲ್ಲಿದನೂ, ಸಂಸ್ಕೃತ ಮತ್ತು ಕನ್ನಡದಲ್ಲಿ ಕವನ 
ಮಾಡುವ ಯೋಗ್ಯತೆಯುಳ್ಳವನೂ ಆಗಿದ್ದನು. ಅವನ ಕವಿತ್ತಕ್ಕೆ ಮೆಚ್ಚಿ ಹೊಯ್ದಳ ವೀರಬಲ್ಲಾಳನು 
“ಕವಿಚಕ್ರವರ್ತಿ” ಎಂಬ ಬಿರುದನ್ನೂ ದಯಪಾಲಿಸಿದ್ದನು. ಅವನು ಹೊಯ್ದಳ "ಎರಡನೆಯ 
ನರಸಿಂಹನ” ಆಸ್ಥಾನದಲ್ಲಿ ಗಣ್ಯಕವಿಯಾಗಿದ್ದಂತೆ ದಂಡಾಧೀಶನೂ ಮಂತ್ರಿಯು ಆಗಿದ್ದನೆಂದು 
ಅನಂತನಾಥ ಪುರಾಣದಲ್ಲಿ ಬರುವ ಈ ಕೆಳಗಿನ ಪದ್ಯದಿಂದ ತಿಳಿಯುವುದು. 

ನರಸಿಂಹನ ಚೋಳಕುಳೋ 
ದ್ದರಣನ ಸರ್ವಜ್ಞಭೂಪನೋಲಗದೊಳ್‌ ನಿಂ 


ದಿರೆ ದಂಡಾಧೀಶಂ, ಕು 
ಳ್ಗಿರೆ ಮಂತ್ರಿ, ತೊಡಂಕೆ ಕವಿ ಜನಾರ್ಧನದೇವಂ ॥ 


ಈ ಮಾತುಗಳನ್ನು ಕವಿಯೇ ತನ್ನ ಬಗ್ಗೆ ಹೇಳಿಕೊಂಡಿದ್ದಾನೆ. 


"ಮಧುರನು' "ಧರ್ಮನಾಥ ಪುರಾಣದಲ್ಲಿ” ಜನ್ನನು” ನೇಮಿಯೊಡನೆ ಕರ್ನಾಟಕ್ಕತಿಗೆ 
ಸೀಮಾಪುರುಷನೆಂದು ಹೊಗಳಿದ್ದಾನೆ. 


ಈ ಪ್ರಕಾರ ಕವಿಗಳ, ರಾಜರ ಮತ್ತು ಪಂಡಿತರ ಗೌರವಾದರಗಳಿಗೆ ಪಾತ್ರನಾದ ಜನ್ನನು 
ಜೈನ, ಬ್ರಾಹ್ಹಣ, ಕಮ್ಮೆವಂಶದವರು, ಕಾಶ್ಯಪಗೋತ್ರದವನು, "ಕವಿಸುಮನೋಬಾಣ”ನೆಂದು 
ಪ್ರಸಿದ್ಧನಾದ "ಶಂಕರನಪುತ್ರ' ಜಗದೇಕಮಲ್ಲನಲ್ಲಿ ಕಟಕೋಪಾದ್ಯಾಯನಾಗಿದ್ದ ಮೂರನೆಯ 
ನಾಗವರ್ಮನ ಶಿಷ್ಯರು. 


ಜನ್ನನು ನಾಲ್ಕು ಶಾಸನಗಳನ್ನೂ "ಯಶೋಧರಚರಿತೆ' ಮತ್ತು "ಅನಂತನಾಥಪುರಾಣ' 
ಎಂಬ ಎರಡು ಕಾವ್ಯಗಳನ್ನು ಬರೆದಿದ್ದಾನೆ. ಅವನು "ಚನ್ನರಾಯಪಟ್ಟಣದ' ೧೭೯ ನೇ 
ಶಾಸನವನ್ನು ಕ್ರಿಶ.೧೧೯೧ರಲ್ಲಿಯೂ, ಮತ್ತು ತರೀಕೆರೆ ೪೫ನೇ ಶಾಸನವನ್ನು ಕ್ರಿಶ೧೧೯೬ 
ರಲ್ಲಿಯೂ ಈ ಎರಡು ಶಾಸನಗಳ ಕೊನೆಯಲ್ಲಿ "ಜನ್ನಯ್ಕನ ಕವಿತೆ” ಎಂದಿದೆ.” ಆದರೆ 
ಎರಡನೆಯದಾದ ಅಮೃತಾಪುರ ಶಾಸನ ಬರೆಯುವಾಗ ಅವನು “ಉದ್ದಂಡ ಕವಿಭಾಳನೇತ್ರ 


೨೧೦ 


ಸುಕವಿಜನಮಿತ್ರಂ ಜನ್ನಯ್ಯನ ಕವಿತೆ” ಈ ಎರಡನೆ ಶಾಸನ ಬರೆವ ಕಾಲಕ್ಕೆ ಕವಿಯ ಆತ್ಮವಿಶ್ವಾಸ 


ಹೆಚ್ಚಿದೆ ಎನ್ನಬಹುದು. ಇದೇ ಬಿರುದನ್ನು "ಅನಂತನಾಥ ಪುರಾಣ'ದಲ್ಲಿಯೂ ಹೇಳಿಕೊಂಡಿದ್ದಾನೆ. 


ತರೀಕೆರೆ ೪೨ನೆಯ ಶಾಸನ ಮತ್ತು ೬೮ನೇ ಶಾಸನಗಳನ್ನು ಸಹ, ಅವುಗಳಲ್ಲಿ 
ಶಾಸನಕವಿಯ ಹೆಸರು ನಾಶವಾಗಿದ್ದರೂ ಜನ್ನನೇ ಬರೆದಿರಬೇಕೆಂದು ಹೇಳಬೇಕಾಗುತ್ತದೆ. 
ಏಕೆಂದರೆ ತರೀಕೆರೆ ೪೨ನೇ ಶಾಸನದಲ್ಲಿ ಬರುವ ವೀರಬಲ್ಲಾಳನ ವಂಶವರ್ಣನೆಯ 
ಪದ್ಯಗಳೆಲ್ಲವೂ ೪೫ನೇ ಶಾಸನದಲ್ಲಿ ಬಂದಿವೆ. ಮತ್ತು ಅವುಗಳಲ್ಲಿಯ ಒಂದೆರಡು ಪದ್ಯಗಳು 
ಜನ್ನನು ರಚಿಸಿದ ಕಾವ್ಯಗಳಲ್ಲಿಯೂ ಬಂದಿವೆ. ೪೨ನೇ ಶಾಸನವು ೪೫ನೇ ಶಾಸನದ ಚಿಕ್ಕ 
ಪ್ರತಿಬಿಂಬವಾಗಿದೆ. ೬೮ನೆಯ ಶಾಸನದಲ್ಲಿಯ ನಾಗಗಾವುಂಡನ ವಂಶವರ್ಣನೆಯ ಪದ್ಯಗಳು 
೪೨ನೆಯ ಶಾಸನದಲ್ಲಿ ಬಂದಿವೆ." 


ಚನ್ನರಾಯಪಟ್ಟಣ ೧೭೯ನೇ ಶಾಸನದಲ್ಲಿ ಹೊಯ್ದಳ ವೀರಬಲ್ಲಾಳನ ಕೆಳಗೆ 
ಮಹಾಪ್ರಧಾನನೂ ಶ್ರೀಕರಣ ಹೆಗ್ಗಡೆಯೂ ಆದ ಮಾಚಣನು "ಕೇಶವಪುರವೆಂಬ'? ಮತ್ತೊಂದು 
ಹೆಸರುಳ್ಳ "ಆನೆಗನಕೆರ' ಎಂಬ ಅಗ್ರಹಾರವನ್ನು ಶ್ರೀಮತ್‌ ಪ್ರಸನ್ನ ಕೇಶವದೇವರ ಆರಾಧಕರಾದ 
ವಿವಿಧ ಗೋತ್ರದ ಮಹಾಜನಗಳಿಗೆ ಶ್ರೀವೀರಬಲ್ಲಾಳದೇವರ ಶ್ರೀಹಸ್ತದಿಂದ ಧಾರೆಯೆರೆಸಿ 
ಕೊಡಿಸಿದನು.” 


ದಾನಕೊಟ್ಟ "ಆನೆಗನಕೆರೆಯ' ಅಗಹಾರವು "ಕುಬುಹು' ಎಂಬ ನಾಡೊಳಗಿತ್ತು. ಈ 
ಶಾಸನದಲ್ಲಿ ಇನ್ನೂರು ಮೇಲ್ಪಟ್ಟು ಸಾಲುಗಳಿವೆ. ಅದನ್ನು ಚಂಪೂ ಪದ್ಧತಿಯಲ್ಲಿ "ಕಂದ ವೃತ್ತ” 
ಮತ್ತು ವಚನಗಳನ್ನು ಬಳಸಿ "ಜನ್ನ' ಕವಿಯು ರಚಿಸಿದ್ದಾನೆ. ಶಾಸನಾರಂಭಕ್ಕೆ ಕೇಶವ ಮತ್ತು 
ವರಾಹದೇವರ ಸ್ತುತಿಯಿದೆ. ವರಾಹದೇವರು "ಗಿರಿದುರ್ಗಮಲ್ಲ' ಅರ್ಥಾತ್‌ ವೀರಬಲ್ಲಾಳನನ್ನು 
ರಕ್ಷಿಸಲೆಂದು ಕವಿಯು ಮನದಟ್ಟಾಗುವ ರೀತಿಯಲ್ಲಿ ಈ ಪದ್ಯ ಚಿತ್ರಿಸಿರುವನು: 

ಶ್ರೀವಧುವಿಂಗೆ ಪೀಲಿದಟೆಯಿರ್ಪ್ಹವೊಲಿರ್ದುದು ಕೋಡೊಳಿರ್ದ ಧಾ 

ತ್ರೀವಳಯಂ ಸಮುದ್ರಮದು ರುಲ್ಲರಿಯಿರ್ಪವೊಲಿರ್ದುದಾಂತ ದಾಂ 


ಪ್ರಾವರಶೋಭೆ ಕೆತ್ತಿಸಿದ ಮುತ್ತಿನ ಕಾವುವೊಲಿರ್ದುದಿಂತು ಸ 
ದ್ಲಾವಮನಾಳ್ಗ ಸೂಕರವರಂ ಹೊರೆಗೀ ಗಿರಿದುರ್ಗಮಲ್ಲನಂ...... 


ಶಾಸನದ ಮುಂದಿನ ಸಾಲುಗಳಲ್ಲಿ ವಿಷ್ಣುವರ್ಧನನ ಪರಾಕ್ರಮ, ಈತನ ಮಗನಾದ 
ನರಸಿಂಹ ಮತ್ತು ಆತನ ರಾಣಿ ಏಚಲದೇವಿ ಇವರ ಉದರದಲ್ಲಿ ಜನಿಸಿದ ವೀರಬಲ್ಲಾಳ 
ಸೊರಟೂರಿನಿಂದ ಬೆಳ್ಳಲದವರೆಗಿನ ವಿಜಯದ ವಿಷಯ ಹೀಗೆ ಹೇಳಿದೆ: 


೨೧೧ 


ಇನ್ನುಂ ಬೀರದ ತೋರ ಬಿತ್ತಿನಗೆವೊಯ್ದಂತಿರ್ಷುದಾರೂಢಸಂ 
ಪನ್ನಂ ದಕ್ಷಿಣಚಕ್ರಿ ಗೆಲ್ಲ ಸೊರಟೂರಿಂ ಬೆಳ್ಳಲಂ ಮುಟ್ಟಿ ಸಂ 
ಛನ್ನೊ ಆದ್ದ ಹ ಷ್ಟ ಕೃ ಕಷೀವಳಾವಳಿ ಪ್ರಾಗ್ಗಾಗ ನಿಃ EG 

ತ್ತನ್ನಂ ಸೇವುಣ 'ಸೈನೃಸದ್ಗಟ ಕರೋಟಿ ಕೋಟಿ ಸಂಘಟ್ಟನಂ ॥ 


ವೀರಬಲ್ಲಾಳನು ವೈರಿಗಳನ್ನು ನೇಗಿಲು ಹೊಡೆದು ನಿರ್ಮೂಲ ಮಾಡಿ ತನ್ನ ಶೌರ್ಯದ 
ಅಗೆಗಳನ್ನು ಬಿತ್ತಿದನೆಂದು ಕವಿಯು ವರ್ಣಿಸಿದ್ದಾನೆ. 


ಶ್ರೀಕರಣ ಪೌಢ ಪ್ರಧಾನ ಮಾಚಿರಾಜನನ್ನು ಸ್ತುತಿಸಿ ಪದ್ಯ: 


ಸಿರಿಗುದ್ಯದ್ಯೌವನಂ, ವಾಣಿಗೆ ಸೊಬಗು ಕುಲಶ್ರೀಗೆ ನಿತ್ಯೋತ್ಸವಂ ಸ 
ಚ್ಚರಿತಕ್ಕಾಲಂಬನಂ, ಸ್ಟಾಮಿಗೆ ಬಲದ ಭುಜಂ ರಾಜ್ಯಸಂತುಷ್ಠಿಗಾಯುಂ 
ಸಿರಿಗೋತ್ರಕ್ಕೆಯ್ದೆ ಕಣ್ಣುಂ ಗತಿ ಪರಹಿತ ಮಾರ್ಗಕ್ಕೆ ಜನ್ಮಾಕರಂ ಶ್ರೀ 
ಕರಣ ಪೌಢಪ ಪ್ರಧಾನಂ ಸ ಸಕಳಬುಧಮರುದ್ಧೂಜನೀ ಮಾಚಿರಾಜಂ ॥ 


ತರೀಕೆರೆ ೪ನೇ ಶಾಸನವು ೧೧೯ ಸಾಲುಗಳನ್ನು ಒಳಗೊಂಡಿದ್ದು ಒಂದು ಕಿರು 
ಚಂಪೂಕಾವ್ಯ. ಅದರಲ್ಲಿ ಕವಿಯು ಕಂದ ಪದ್ಯಗಳನ್ನು ಮತ್ತೇಭ, ಚಂಪಕಮಾಲಾ, ಮೊದಲಾದ 
ವೃತ್ತ ಮತ್ತು ಗದ್ಯಭಾಗಗಳನ್ನು ಸಮಯೋಚಿತವಾಗಿ ಬಳಸಿದ್ದಾನೆ. ಈ ಶಾಸನ ಬಂಧವು ಸಂಸ್ಕೃತ 
ಭೂಯಿಷ್ನವಾಗಿದ್ದು ಪ್ರೌಢವಾಗಿದೆ. ಎರಡನೆಯ ಪದ್ಯದಲ್ಲಿ ಕವಿಯು ತನ್ನ ಒಡೆಯನಾದ 
ಅಮಿತನನ್ನು ರಕ್ಷಿಸಲಿ ಎಂದು ಪ್ರಾರ್ಥಿಸುವ ಪದ್ಯ ಇಂತಿದೆ: 

ಶ್ರೀಮತ್ತೇನಾಧಿನಾಥೋತ್ತಮನನಮಿತನಂ ರಕ್ಷಿಸುತ್ತಿರ್ಕೈೆತಾರಾ 

ಸ್ತೋಮಂ ನಿಲ್ಪನ್ನೆಗಂ ನಾರದಮಸ್ಕೃಣರಪ ವ್ಯಕ್ತಗೀತಾಮೃತಂ ಗೌ 


ರೀಮುಗ್ನಸ್ಟಗ್ದ 'ಮಂಡಸ್ಕಿತ ಪಿಜಿ ಕಟಾಕ್ಷಾಮೃತಂ A 
ಪ್ರೇಮಸ್ಸುತ್ತಾದಿ ಸದ್ಭಾಗಮ್ಮ )ಿತನಮ್ನ ತನಾಥಲಿ' ತ್ರಿಲೋಕೈಕನಾಥಂ Ni 


ಈ ಪದ್ಯವು ಸಮಾಸಗಳಿಂದ ಕೂಡಿಕೊಂಡು ಪೌಢವಾಗಿದೆ. 
ಹೊಯ್ದಳ ಎರೆಯಂಗನನ್ನು ಹೊಗಳುವ ಪದ್ಯವನ್ನು ಕಾಣಬಹುದು: 


"ನೆಣವಿಂದಂ ವೈರಿಬೃಂದಂ ಕವಿವುದುಮನಿತೊಂದಂ ರಣೋತ್ಲಾಹದಿಂದಂ 
ತಣೆದೊಟ್ನಲ್‌ ಸೀಟ್ದು ಮೆಟ್ಟಲ್‌ ಯಮಪುರಿಗಿರಿದಟ್ನಲ್‌ ಚಲಂ ಮುಟ್ಟೆಕಟ್ನಲ್‌ 
ನೆಜಕದೆತ್ತಂ ಕಯ್ದುವೊತ್ತಂ ವಸುಧೆಯೊಳಗೆ ಮತ್ತಂ ಜನಂ ಬೆತ್ತನಾ ಸಂ 
ದೆಳಕಿಯಂಗಂ ವೀರಗಂಗಂ ರಿಷುತಿಮಿರ ಪತಂಗಂ ಜಯಶ್ರೀ ಭುಜಂಗಂಲಿ' ॥ 


ಈ ಎರೆಯಂಗ ರಾಜನಿಗೆ ಮತ್ತು ರಾಣಿ ಏಚಲೆಗೆ ವಿಷ್ಣುವರ್ಧನನು ಮಗನಾದನೆಂದು ಹೇಳುವ 
ಪದ್ಯವನ್ನು ಇಲ್ಲಿ ಗಮನಿಸಬಹುದು. 


೨೧೨ 


“ಚಲದೆಳತಿಯಂಗೆ ಚಾಗದೆಳತಯಂಗೆ ಜನಕೆಳ್‌ಯಂಗೆ ಮಿಕ್ಕದೋ 
ರ್ವಲದೆಳಕಿಯಂಗೆ ವೀರದೆಳಕೆಯಂಗೆ ಕುಲೋನ್ನತಿ ತನ್ನೊಳೊಪ್ಪುವೇ 
ಚೆಲೆಯೆಅತಿಯಂಗೆ ಕೀರ್ತಿಯೆಐತಯಂಗೆಲ ಯಂಗ ನೃಪಂಗೆ ನಂದನಂ 
ಜಲಧಿ ಪರೀತ ಭೂವಳಯ ವರ್ಧನನಂಕದ ವಿಷ್ಣುವರ್ಧನಂ' 


ಇಲ್ಲಿ "ಎರೆಯಂಗ' ಪದವು ಭೂಮಿಯ ಒಡೆಯ ಮತ್ತು ಒಬ್ಬ ವ್ಯಕ್ತಿಯ ಹೆಸರಿನಲ್ಲೂ 
ಬಂದಿದೆ. ಈ ಎರಡೂ ಪದ್ಯಗಳಲ್ಲಿ ಬಳಸಿದ ಅನುಪ್ರಾಸವನ್ನು ನೋಡಬಹುದು. 


ಈ ವಿಷ್ಣುವರ್ಧನನ ಮಗನಾದ ನರಸಿಂಹನ ವೀರತನಕ್ಕೆ ಪಾಂಡ್ಕರು ಹೆದರಿ 
ಚಲ್ಲಾಪಿಲ್ಲಿಯಾದರೆಂದೂ ಅವರ ಹೆಣದಿಂದ ನರಸಿಂಹನು ತುಂಗಭದ್ರಾ ನದಿಯನ್ನು ಕಟ್ಟಿದನೆಂದು 
ವರ್ಣಿಸುವ ಪದ್ಯ ಇಂತಿದೆ: 

"ಕೆದಚೆತ್ತಲ್ಫಿತ್ತು ಬಳ್ಳಿತ್ತಗಿದುದಸ್ಮದ್ಧಳಂ ನಿಲ್ಲದಿಂನೀ ಪದದೊಳ್‌ 
ಕೈಕೊಳ್ಳೆನೆಂದೊಡ್ಡಿದಿರೊಳೊಡವಿ ನಿಸ್ನಾಣಮಂ ತಾನೆ ಸೂಳ್ಳ 


ಸಿದನತ್ತಲ್ಪೈಪುಮಾಣ್ಮರ್ಮಲೆದೊಡೆ ತಲೆಗೊಂಡೆತ್ತಿದಂ ತುಂಗಭದ್ರಾ 
ನದಿಯಂ ಪಾಂಡ್ಯಾವನೀಭೃದ್ದಳದ ಪೆಣಗಳಿಂ ಕಟ್ಟಿದಂ ನಾರಸಿಂಹಂ'॥ 


ತ್ರಿಭುವನಶಕ್ತಿ (ಕ್ರಿಶ.೧೧೯೦) 


ತುಮಕೂರು ಜಿಲ್ಲೆಯ, ಚಿಕ್ಕನಾಯಕನಹಳ್ಳಿ ತಾಲೂಕಿನ, ಬೂದಿಹಾಳು ಗ್ರಾಮದ 
ಹಿರಿಯಕೆರೆ ಏರಿಯ ಮೇಲಿರುವ ಶಾಸನವನ್ನು” ಈತ ರಚಿಸಿದನೆಂದು ತಿಳಿದುಬರುವುದು. 
“ತ್ರಿಭುವನಸಕ್ತಿ ಬರದ ಸಸನ॥ ರೂಹರಿ ಬಂದೋಜನ ಮಗ ಸುರಿಯಾಚಾರಿ ಬರದ” ಎಂದು 
ಶಾಸನ ಅಂತ್ಯಗೊಳ್ಳುತ್ತದೆ. "ಬರದ” ಎಂಬುದರ ಮೊದಲ ಉಲ್ಲೇಖ ಕರ್ತೃತ್ಸವನ್ನೂ ಎರಡನೇ 
ಉಲ್ಲೇಖ ಲೇಖಕತ್ನವನ್ನೂ ತಿಳಿಸುತ್ತದೆ. ಇದೇ ತಾಲೂಕಿನ ಶಾಸನಸಂಖ್ಯೆ ೧೬ರಲ್ಲಿ” ಕೆಲವು 
ಪದ್ಯಗಳಿರುವುದರಿಂದ ಈ ಶಾಸನವನ್ನೂ ತ್ರಿಭುವನಶಕ್ತಿ ಎಂಬ ಕವಿಯು ರಚಿಸಿದ್ದನೆಂದು 
ತೋರುತ್ತದೆ. ಈತ ಕಾಳಾಮುಖ ಶೈವ ಮುನಿಯಿರಬಹುದೆಂದು ಆತನ ಹೆಸರಿನಿಂದ 
ಊಹಿಸಬಹುದು. ಈತನು ಹುಳಿಯಾರಿನ ಹಿರಿಯ ಕ್ರಿಯಾಶಕ್ಷಿಯ ಶಿಷ್ಠ. 


ಈ ಶಾಸನಗಳಲ್ಲಿ ಹೊಯ್ದಳ ದೊರೆ ಇಮ್ಮಡಿ ವೀರಬಲ್ಲಾಳನ ಉಲ್ಲೇಖವಿದ್ದು 
ಕ್ರಿಶ೧೧೯೦ ರ ಕಾಲಕ್ಕೆ ಸೇರಿವೆ. ಬೂದಿಹಾಳದ ಮಾಚಿಗೌಡ ಮತ್ತು ಕೇತಗೌಡರು 
ಹುಳಿಯಾರಿನ ಹಿರಿಯ ಕ್ರಿಯಾಶಕ್ತಿದೇವನ ಶಿಷ್ಠ ಹಾರುವ ಮಹಾದೇವರ ಕಾಲ್ಲೊಳೆದು 
ಧರ್ಮೆಶ್ವರ ದೇವಾಲಯದ ಖರ್ಚುಗಳಿಗೆ ಭೂಮಿಯನ್ನು ದಾನ ಮಾಡಿದ ವಿವರವನ್ನು ಬಣ್ಣಿಸಿದೆ. 


೨೧೩ 


ಎರಡೂ ಶಾಸನದಲ್ಲಿರುವ ಪ್ರಾರ್ಥನಾಸ್ತುತಿ ಸರಳ ಸುಂದರ ಕಂದಪದ್ಯ: 


ಪತ್ತಿರೆ ಗಂಗೆಯ ಪನಿಗಳ್‌ 

ಮುತ್ತಿನ ಬಾಸಿಗವಿದೆನಿಸಿ ವಾಸುಗಿ ಸುಖದಿಂ 

ಸುತ್ತಿರ್ದ ಜೂಟದನ್ನೇ 

ವೋತ್ತಮನೆಸೆವಗೊಸೆದು ಕುಡುಗೆ ಸುಖಸಂಪದಮಂ ॥ 


"'ಮಂಡಳಿಕರವಿರಾಹು' ದಾನಿ ಬಲ್ಲೆಯನಾಯಕನ ಅನ್ವಯವನ್ನು ಹೇಳಿದ ನಂತರ ಅವನ 
ಸಾಹಸದ ಪ್ರಶಂಸೆ : 

ಕಪ್ಪವನಿತ್ತು ಕಂಡು ಬೆಸಕೆಯ್ದನೆ ತಾಂ ಸುಜನಂ ಬಳಿಕ್ಕವೆಂ 

ತಪ್ಪಡವೊಪ್ಪು ಗಿಂತಿನಿತನೊಲ್ಲದೆ ಬಲ್ಲಿದೆನೆಂದು ಗರ್ವವಾ 


ಗಿಪ್ಪಿನ ಬಂಟನೇಟಿಸುತೆ ಪಾಡಿಸುತಂ ಸೆಣಸುತ್ತ ಬಪ್ಪಿನಂ 
ತೊಪ್ಪೆನೆ ಹೊಯ್ದನೆಯ್ದೆ ಸಿಡಿಲಂ ತವೆ ಬಲ್ಲೆಯನೇಂ ಪ್ರತಾಪಿಯೋ.॥ 


ಬೆಡಗಿನ ಸೋಮನಾಥ ಪಂಡಿತ (೧೧೯೦): 


ಬಿಜಾಪುರ ಜಿಲ್ಲೆಯ, ಇಂಡಿ ತಾಲೂಕಿನ, ಹಿರೇಬೇವಿನೂರು ಗ್ರಾಮದ ಶಾಸನವನ್ನು” 
ಇದೇ ಇಂಡಿ ತಾಲೂಕಿನ ಚಿಕ್ಕಿಂಡಿ ಶಾಸನವನ್ನು” ಬೆಡಗಿನ ಸೋಮನಾಥ ಕವಿಯು 


ರಚಿಸಿದ್ದಾನೆ. ಎರಡೂ ಶಾಸನಗಳಲ್ಲೂ "ಬೆಡಗಿನ ಸೋಮನಾಥ” ಎಂದಿದೆ. 


ಎರಡೂ ಶಾಸನಗಳಲ್ಲಿ ಸೇವುಣ ಅರಸ ಬಿಲ್ಲವ ಮತ್ತು ಜೈತುಗಿಯರನ್ನು ಉಲ್ಲೇಖಿಸಿದೆ. 
ಮೊದಲನೇ ಶಾಸನವು ಕ್ರಿಶ.೧೧೯೦ರ ಕಾಲಕ್ಕೆ ಸೇರಿದೆ. ಎರಡನೇ ಶಾಸನವು ಕ್ರಿಶ೧೧೯೬ಕೆ 


ಸೇರಿದೆ. 


ಮೊದಲನೇ ಶಾಸನದಲ್ಲಿ ಬೊಪ್ಪಣನಾಯಕನ ಪತ್ನಿ ಸಿರಿದೇವಿ ಎಂಬಾಕೆ 
"ಕ್ಷಿತಿರುಹನೋಂಪಿ' ಯನ್ನಾಚರಿಸ ಬಯಸಿದಾಗ (ವೃಕ್ಷಗಳನ್ನು ನೆಡುವ ಹಾಗೂ ದಾನ ಮಾಡುವ 
ವೃತವೇ ಕ್ಷಿತಿರುಹನೋಂಪಿ) ಅರಸನ ಪ್ರಧಾನ ದಂಡನಾಯಕ ಮಾಯಿದೇವನು ಆಕೆಯ 
ಬಯಕೆಯಂತೆ ಹಲವಾರು ವೃಕ್ಷಗಳನ್ನು ನೆಡಸಿದನಲ್ಲದೆ, "ತರ್ದವಾಡಿ ೧೦೦೦” ಪ್ರದೇಶಕ್ಕೆ ಸೇರಿದ 
ಬೇವಿನೂರಿನಲ್ಲಿ ಧರ್ಮಸಂತೆಯನ್ನೇರ್ಪಡಿಸಿದನೆಂದು ಶಾಸನ ಸಾರುತ್ತದೆ. ಬೊಪ್ಪನಾಯಕ 
ಮೂವತ್ತಾರು ಗ್ರಾಮಗಳ ಒಡೆಯನಾಗಿದ್ದ. ಮೇಲಿನ ಧರ್ಮದ ನಿರ್ವಹಣೆಗಾಗಿ ಮಾಯಿದೇವ 
ಬೊಪ್ಪನಾಯಕ ಮತ್ತು ತರ್ದವಾಡಿಯ ಮನ್ನೆಯ ಬಂದರಸರಿಗೆ ಭೂಮಿ ಹಾಗೂ ಮನೆಯನ್ನು 
ನೀಡಿದ; ತಲೆಯಕಾವದೇವ, ರೇವಣೇಶ್ವರ, ಹಾಗೂ ಭೋಗೇಶ್ವರ ದೇವಾಲಯಗಳಿಗೆ ವೃಕ್ಷಗಳನ್ನು 


ದಾನ ನೀಡಲಾಯಿತು. 


೨೧೪ 


ಶಾಸನದ ಭಾಷೆ ಸಂಸ್ಕೃತ ಕನ್ನಡಗಳ ಸಮ್ಮಿಶ್ರವಾಗಿದ್ದು, ರಚನೆ ಗದ್ಯಪದ್ಯಮಯವಾಗಿದೆ. 
ಸೃಗ್ಗರೆ, ಮತ್ತೆಭವಿಕ್ರೀಡಿತ, ಉತ್ಪಲಮಾಲೆ, ಚಂಪಕಮಾಲೆ ಮತ್ತು ಕಂದ ಇತ್ಯಾದಿ ವೃತ್ತಗಳನ್ನು 
ಬಳಸಿ ಶಾಸನಕಾವ್ಯವನ್ನು ರಚಿಸಿದ್ದಾನೆ. ಈ “ಸಾಸನವ ಪೇಳ್ಗ ಬೆಡಗಿನ ಸೋಮನಾಥಪಂಡತರ್ಗೆ 
ಮಾಮರನೆಂಟು”........ ಎಂದು ಶಾಸನದಲ್ಲಿ ಹೇಳಿದೆ. 


ಬಿಜಾಪುರ ವಸ್ತು ಸಂಗಹಾಲಯದಲ್ಲಿಟ್ಟರುವ ಎರಡನೇ ಶಾಸನವು ಸೇವುಣ ಅರಸ 
ಜೈತುಗಿಯ ಆಳ್ಗಿಕೆಗೆ ಸೇರಿದೆ. "ಕಿಜ್‌ಯಿಂಡಿಯ' ಬಂದೇಶದೇವರಿಗೆ ದೇಡರ ಚೀಲಯ್ಯನೆಂಬಾತ 
ಭೂಮಿ ಹಾಗೂ ನಿವೇಶನವನ್ನು ಅರಸನಿಂದ ಪಡೆದು ದಾನವಾಗಿತ್ತ ಸಂಗತಿಯನ್ನು ಇದು 
ನಿರೂಪಿಸುತ್ತದೆ. ದಾನವನ್ನು ಸ್ಪೀಕರಿಸಿದವನು ಚಂದ್ರಾಭರಣಬತಿ. 


“ಖ್ಯಾತ ಬೆಡಗಿನ ಸೋಮಂ ಸಾತಿಶಯೋಕ್ಷಿಯೊಳೆ ಪೇಳ್ಗನೆನೆ ಮೆಚ್ಚದರಾರ್‌” ಎಂಬುದು 
ಕವಿಯ ಹೇಳಿಕೆ ಚಂಪೂಶೈಲಿಯಲ್ಲಿರುವ ಈ ಕಾವ್ಯ ಶ್ಲೋಕ, ಕಂದ, ಶಾರ್ದೂಲವಿಕ್ರೀಡಿತ ಮತ್ತು 
ವಿಶೇಷವಾಗಿ ಮತ್ತೇಭವಿಕ್ರೀಡಿತ ವೃತ್ತಗಳಿಂದ ರಚಿತವಾಗಿದೆ. ಶಾಸನವನ್ನು ಕೇತೋಜ ಹಾಗೂ 
ಬಮ್ಮೋಜರೆಂಬುವರು ಕಂಡರಿಸಿದರು. ಪ್ರಸನ್ನವೂ ಸುರಸವೂ ಆದ ಕವಿಯ ಶೈಲಿಯನ್ನು 
ಗಮನಿಸಲು ಎರಡೂ ಶಾಸನಗಳಿಂದ ಒಂದೊಂದು ಉದಾಹರಣೆ ನೋಡಬಹುದು: 


ಬೊಪ್ಪಣ ಚಮೂಪತಿಯ ವರ್ಣನೆ 


ಸುರಪತಿಯಿರ್ದ ದೇವಸಭೆ ಪಂಕಜಮಿರ್ದ ಸರೋಜಷಂಡವಾ 
ಸುರತರುವಿರ್ದ ನಂದನವನಂ ಹರಿಯಿರ್ದಮೃತಾಬ್ದಿಯೊಪ್ಪುವಂ 
ತಿರೆ ನೃಪಮೇರು ಭಿಲ್ಲಮುನಮಾತೃಶಿಖಾಮಣಿ ಮಾಯಿದೇವನಾ 
ದರಿಸುವ ಮಂತ್ರಿ ಬೊಪ್ಪಣಚಮೂಪತಿಯಿರ್ದೆಡೆಯಿಂತಿವೊಪ್ಪುಗುಂ ॥ 


ಕಿಟ ಇಂಡಿಯನ್ನು ಕವಿ ವರ್ಣಿಸುವುದು ಹೀಗೆ : 


ಎಳೆಮಾವಿಂ ಗಿಳಿಯಿಂ ಲತಾಪ್ರತತಿಯಿಂ ಭೃಂಗಾಳಿಯಿಂ ಪೂತ ಷೂ 
ಗೊಳದಿಂ ಶಾಳಿವನಾಳಿಯಿಂ ಶಿವಗೃಹವ್ರಾತಂಗಳಿಂ ಮತ್ತಕೋ 

ಕಿಳದಿಂ ಶೋಭಿಸುವಿಕ್ಕುವಾಟತತಿಯಿಂ ಪೂಗೀವನ ಶ್ರೇಣಿಯಿಂ 
ದಿಳೆಗಾದರ್ಶದ ಭಂಗಿಯಿಂ ಸೊಗಯಿಕುಂ ಚಿಕ್ಕಿಂಡಿಯೀ ಧಾತ್ರಿಯೊಳ್‌ ॥ 


ಮಾಳೆಯ (ಕ್ರಿಶ.೧೧೯೨) 


ಶಿವಮೊಗ್ಗ ಜಿಲ್ಲೆಯ. ಶಿಕಾರಿಪುರ ತಾಲೂಕಿನ, ಬಳ್ಳಿಗಾವಿಯ ಕೇದಾರೇಶ್ವರ 
ದೇವಾಲಯದ ಶಾಸನವನ್ನು” ಮಾಳೆಯ ಎಂಬ ಕವಿಯು ರಚಿಸಿದನೆಂದು ತಿಳಿದುಬರುತ್ತದೆ. 
ಈ ಕವಿಗೆ "ಕವಿರಾಜ ಪಂಡಿತ' ಎಂಬ ಬಿರುದಿತ್ತೆಂದು ತಿಳಿದುಬರುವುದು. ಹೊಯ್ದಳ ಇಮ್ಮಡಿ 


೨೧೫ 


ಬಲ್ಲಾಳನನ್ನು ಉಲ್ಲೇಖಿಸುವ ಈ ಶಾಸನವು ಕ್ರಿ.ಶ.೧೧೯೨ರ ಕಾಲಕ್ಕೆ ಸೇರಿದೆ. ಈ ಶಾಸನದಿಂದ 
ಮಾಳೆಯ ಕವಿಯು '"ವಾಮಶಕ್ತಿಯ' ಶಿಷ್ಯನಾಗಿದ್ದನು. ಶಾಸನದ ಕೊನೆಯ ಭಾಗದಲ್ಲಿ 
“ಕವಿರಾಜರ ಪಂಡಿತ ಮಾಳೆಯನ ಕವಿತೆ ಕಲ್ಲೊಜ ಚಟ್ಟಯನ ಲಿಖಿತ” ಎಂದಿದೆ. ಮಾಳೆಯನಿಗೆ 
'ಕವಿರಾಜರಪಂಡಿತ' ಎಂಬ ವಿಶೇಷಣವನ್ನು ಗಮನಿಸಿದಾಗ ಈತ ಪ್ರಸಿದ್ಧ ಕವಿಯಾಗಿದ್ದನೆಂದು 
ತಿಳಿದುಬರುವುದು. 


ಪ್ರಸ್ತುತ ಶಾಸನವು ಬಲಿವಂಶದ ಎಜ್‌ಯಣ ಚಮೂನಾಥ ಎಂಬ ಹೊಯ್ದಳ ಅಧಿಕಾರಿ 
ಬಲಿಪುರದ (ಈಗಿನ ಬಳ್ಳಿಗಾವಿ) ದಕ್ಷಿಣ ಕೇದಾರೇಶ್ವರ ದೇವರ ಪೂಜೆ, ನೈವೇದ್ಯ, ನಂದಾದೀವಿಗೆ, 
ಚೈತ್ರಪವಿತ್ರ ಮುಂತಾದ ಸೇವೆಗಳಿಗೂ ತಪೋಧನರ ಆಹಾರದಾನ ಹಾಗೂ ದೇವಾಲಯದ 
ಜೀರ್ಣೋದ್ದಾರ ಮುಂತಾದ ಧರ್ಮಕಾರ್ಯಗಳಿಗೂ ತನ್ನ ಆಳ್ಳಿಕೆಗೆ ಸೇರಿದ ಸಾಂತಳಿಗೆ ನಾಡ 
ಮುದ್ದ ಕುಂದಾನಿಯ ವೃತ್ತಿಯೊಳಗಣ ಚೀಯನ ಸಾಲಿವೂರೆಂಬ ಗ್ರಾಮವನ್ನು ಸರ್ವ 
ಸಾಮಾನ್ಯವಾಗಿ ದತ್ತಿ ಬಿಟ್ಟಿದ್ದು ಶಾಸನದ ವಸ್ತು ಅರಸ ಬಲ್ಲಾಳ, ದಾನಿ ಎಜ*್‌ಯಣ ಹಾಗೂ 


ಪ್ರತಿಗಹಿ ವಾಮಶಕ್ಷಿದೇವರ ಅನ್ನ್ವಯಗಳನ್ನು ಶಾಸನದಲ್ಲಿ ಹೇಳಿದೆ. 


ಸರತ) 


ಶಾಸನವು ಕನ್ನಡ ಹಾಗೂ ಸಂಸ್ಕೃತ ಭಾಷೆಗಳಲ್ಲಿ ರಚಿತವಾಗಿದೆ. ಶಾಸನಕಾವ್ಯವನ್ನು 
ಗಮನಿಸಿದಾಗ ಕವಿಗೆ ಸಂಸ್ಕೃತದಲ್ಲಿ ಉತ್ತಮ ಪಾಂಡಿತ್ಯವಿತ್ತೆಂಬುದು ಮನದಟ್ಟಾಗುವುದು. ಚಂಪೂ 
ಶೈಲಿಯಲ್ಲಿ ರಚಿತವಾಗಿರುವ ಈ ಶಾಸನಕಾವ್ಯದಲ್ಲಿ ವಿಶೇಷವಾಗಿ ಸಗ್ಗರೆ. "ಶಾದ್ರೂಲವಿಕ್ರೀಡಿತ' 
ಮತ್ತು ಚಂಪಕಮಾಲೆ ವೃತ್ತಗಳನ್ನು ಶ್ಲೋಕ, ಮಾಲಿನಿ ಮತ್ತೇಭವಿಕ್ರೀಡಿತ, ಅನುಷ್ಟುಪ್‌, 
ಮಂದಾಕ್ರಾಂತ, ವಸಂತತಿಲಕ, ಹಾಗೂ ಕಂದಗಳನ್ನು ಬಳಸಲಾಗಿದೆ. 


ಕವಿಯ ಕಾವ್ಯ ಶೈಲಿಗೆ ಒಂದೆರಡು ಕನ್ನಡ ಭಾಷೆಯಲ್ಲಿ ರಚಿತವಾಗಿರುವ 
ಉದಾಹರಣೆಗಳನ್ನು ಆಯ್ದು ಕೊಡಬಹುದು. ಹೊಯ್ದಳ ಅರಸ ನರಸಿಂಹನ ಪರಾಕ್ರಮದ 


ಸಶಂಸೆ ಹೀಗಿದೆ. 


(€L 


ತೆರಳದಾರತಿ ಭೂಭುಜರ ನಿಟ್ಟೆಲುವಂ ಸಲೆ ತೇದು ಬೊಟ್ಟನಿ 
ಟ್ಲುರುಳ್ಳ ಶಿರಂಗಳಂ ಬಲುಗರುಳ್ಗಳೊಳಾಗಡೆ ಕೋದು ಕಂಠದೊಳ್‌ 
ಧರಿಸಿ ಕಪಾಲಮಂ ಪಿಡಿದು ನೆತ್ತರನೀಂಟಿ ಮನೋನುರಾಗದಿಂ 
ಧುರದೊಳ್‌ ಖಡ್ಗಕಾಳಿ ಕುಣಿದಾಡುವಳೀ ನರಸಿಂಹಭೂಪನಾ ॥ 


೨೧೬ 


ಪ್ರತಿಗ್ರಹಿ ಕೇದಾರದೇವಾಲಯದ ಸ್ಥಾನಾಚಾರ್ಯನಾದ ವಾಮಶಕ್ತಿಪಂಡಿತ : 


ಕಡೆವಂದಬುಧಿಯೊಳ್ಳುರೇಂದ್ರಗಜಮಂ ಸ್ತೀರತ್ನಮಂ ಲಕ್ಷ್ಮಿಯಂ 
ತೊಡೆವಂ ಕೌಸ್ತುಭಮಂ ಸರಸ್ತ ಸೃತಿಯುಮ೦ ಡೇವಾದಿಗಳ್ಳುನ್ನಿವಂ 
ಪಡೆದಂತೀ ಸತುಪುತ್ರನಂ ಸುಜನನಂ ಧರ್ಮಜ್ಯನಂ ಧನ್ಯ 2 

ಪಡೆದಂ ಸದ್ಗುಣಿ ವಾಮಶಕ್ಷಿಯತಿಯಂ ಲೋಕೋತ್ತಮಂ ಗೌತಮಂ ॥ 


ಮಾಚರಸ (ಕ್ರಿಶ೧೧೯೨): 


ಆಂಧ್ರಪ್ರದೇಶದ ಕಡಪ ಜಿಲ್ಲೆ ಪ್ರೋದ್ದುಟೂರು ತಾಲೂಕಿನ ಚೌದೂರು ಶಾಸನವನ್ನು" 
ಶಾಸನಕವಿ ಮಾಚರಸನು ರಚಿಸಿದ್ದಾನೆ. ಇದರಲ್ಲಿ ವಲ್ಲೂರಪುರದಿಂದ "ರೇನಾಡು೭೦' "ಕನ್ನೆ 
೩೦೦” ಮೊದಲಾದವುಗಳನ್ನು ಆಳುತ್ತಿದ್ದ ಮಹಾಮಂಡಳೇಶ್ವರ ನಲಸಿದ್ದಣದೇವ 
ಚೋಮಹಾರಾಜನ ರಾಜ್ಯಭಾರವನ್ನು ಹೇಳಿದೆ. ಇವನು ಕಂಚಿಯಿಂದ ಕಪ್ಪವನ್ನು 
ಪಡೆದಿದ್ದನೆಂ ದೂ ಹೇಳಿದೆ. ಜೋಳಜೀಯ ಪಂಡಿತ ಎಂಬುವವನು ಪ್ರೋಲಜೀಯ 


ಎಂಬುವವನಿಗೆ ಭೂಮಿದತ್ತಿಯನ್ನು ನೀಡಿದನೆಂದು ಇಲ್ಲಿ ದಾಖಲಿಸಿದೆ. 


ಶಾಸನದ ಕೊನೆಯಲ್ಲಿ ಶಾಸನ ಕವಿಯ ಪ್ರಸ್ತಾಪವಿದೆ. “ಬರದ ಸೋನಬೋವನ 
ಮಾಚರಸನು ಕಂಡರಿಸಿದಂ ಬಂಮೋಜ ॥ ಎಂದಿದೆ. 


ಸೇನಬೋವ ಮಾಯಂಣ (ಕ್ರಿಶ.೧೧೯೩) 

ಚಿಕ್ಕಮಗಳೂರು ಜಿಲ್ಲೆಯ ಚಿಕ್ಕಮಗಳೂರು ತಾಲೂಕಿನ ಉಪ್ಪವಳ್ಳಿ ಗ್ರಾಮದ ಶಾಸನವನ್ನು 
"ಸೇನಬೋವ ಮಾಯಂಣ'” ಎಂಬುವವನು ರಚಿಸಿದ್ದಾನೆ.” ಇದನ್ನು ಶಾಸನದಲ್ಲಿ ಹೀಗೆ 
ಹೇಳಿದೆ. “ಕೂ ಸಾಸನವಂ ಬರದಾತ ಯಿಂದವೂರ ಸೇನಬೋವ ಮಾಯಂಣಯಿರುವ 
ಮಾಡಿದರುವರಿ ಬೋಗೋಜ” ಎಂದಿದೆ. 


ಈ ಶಾಸನದಲ್ಲಿ ಹೊಯ್ದಳ ದೊರೆ 11 ಬಲ್ಲಾಳನ ಉಲ್ಲೇಖವಿದೆ. ಇದೇ ಕಾಲಾವಧಿಯಲ್ಲಿ 
ತುರುಗಳ ರಕ್ಷಣೆಗಾಗಿ ಹೋರಾಡಿ ಮಡಿದ ವೀರಶಾಸನ ಇದಾಗಿದೆ. ಉಪ್ಪವಳ್ಳಿಯ ಮಾಚಗವುಡನ 
ಮಗ ಜಕ್ಕಗವುಡನು ತನ್ನ ಊರಿನ "ತುರುಹರಿವಲ್ಲಿ' "ಅವತೆಯ' "ಬಾಸಿವೆಗಡೆಯೊಡನೆ' ಕಾದಾಡಿ 
ಇದಿರಾದವರನ್ನು ಕೊಂದು ತುರುಗಳು (ಗೋವು) ರಕ್ಷಣೆ ಮಾಡಿ ಕಾಳಗದಲ್ಲಿ ಮಡಿದು 
ಸುರಲೋಕ ಪ್ರಾಪ್ತನಾದನು. 


೨೧೭ 


ಶಾಸನ ಗದ್ಯ ಹೀಗಿದೆ. 

“ಹೋಸಣ ವೀರಬಲ್ಲಾಳದೇವರು ಸುಖಸಂಕಥಾವಿನೋದದಿಂ, ದೋರಸಮುದದಲು 
ಪಿದ್ದಿರಾಜ್ಯಂಗೆಯ್ಯುತ್ತಿರಲು....... ಉಪ್ಪವಳ್ಳಿಯ ಜಕಗೌಡನ ಮಗ ಮಾಚಗೌಡ ಮಾಚಗೌಡನ ಮಗ 
ಜಕಗೌಡ ತಂನುರ ತುರುಹರಿವಲ್ಲಿ ಅವತೆಯ ಬಾಸಿವೆಗಡೆಯೊಡನೆ ಕಾದಿ ಇದಿರಾಂತರಕೊಂದು 
ತುಳುವ ಮಗುಚಿ ಸುರಲೋಕಪ್ರಾಪನಾದ” ಎಂದಿದೆ. ಇಲ್ಲಿ "ಮಾಚಗೌಡನ ಮಗ ಜಕಗವುಡನ' 
ಸರಿಯಾದರೂಪವಿರಬಹುದು. ಏಕೆಂದರೆ ಶಾಸನದಲ್ಲಿ ಲಿಪಿಕಾರನ ಬರವಣಿಗೆ ದೋಷದಿಂದ 
ಪುನರಾವರ್ತನೆಗೊಂಡಿರಬೇಕೆಂದು ತೋರುತ್ತದೆ. 


ಹರಿಹರಸೂರಿ (ಕ್ರಿಶ.೧೧೯೪) 


ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಬೊಮ್ಮನಹಳ್ಳಿಯಲ್ಲಿ ಪಾಳುದೇವಾಲಯದ 
ಬಳಿ ನಿಂತಿರುವ ಶಾಸನವನ್ನು" ಸೀಗುರಿಯ ಕಾಮನ ತಮ್ಮನಾದ ಈತನು ರಚಿಸಿದನೆಂದು 
ತಿಳಿದುಬರುವುದು. ಶಾಸನವನ್ನು ತಿದ್ದಿ ಕಲ್ಲಿನ ಮೇಲೆ ಬರೆದ ತ್ರಿವಿಕಮಕವಿಶ್ನರ ಮತ್ತು ಕಂಡರಿಸಿದ 
ಗಿಣಿದಾಸಮರೂ ಉಕ್ಷರಾಗಿದ್ದಾರೆ. ಅದು ಹೀಗಿದೆ: 
ಹರಿಹರಸೂರಿ ಸೀಗುರಿಯ ಕಾಮನ ತಮ್ಮನುಮೇಶದತ್ತವಾ 
ಗಿರಚಿಸಿದಂ ತ್ರಿವಿಕ್ರಮಕವೀಶ್ವರನೂರ್ಜಿತವಾಣಿ ತಿರ್ದಿ ತಾಂ 


ಬರೆದನುಪೇತಲಕ್ಷಣಗಣಂ ಗುಣಿದಾಸಮನೊಪ್ಪುವನ್ನು ಕಂ 
ಡರಿಸಿದನಿನ್ದು ಶಾಸನದೊಳಾದುದಯಂ ಧರೆಗುತ್ತರೋತ್ತರಂ॥ 


ಹೊಯ್ದಳ ಅರಸ ಇಮ್ಮಡಿ ಬಲ್ಲಾಳನ ಆಳ್ಗಕೆಯ ಕಾಲಕ್ಕೆ ಸೇರಿದ ಕ್ರಿಶ೧೧೯೪ ಈ 
ಶಾಸನಕಾಲ. ಅರಸನು ಬಾಗುಳಿಯ  ನೆಲೆವೀಡಿನಿಂದ ಆಳುತ್ತಿದ್ದನು. ಈ ಕಾಲದಲ್ಲಿ 
ಮಹಾಪ್ರಧಾನನಾದ ಮಾಚಿರಾಜಯ್ಯ ದಂಡನಾಯಕನು ಮಧುಸೂದನಪುರದ ತ್ರಿಕೂಟದ 
ಮಲ್ಲಿಕಾರ್ಜುನ ಮತ್ತು ಮಧುಸೂದನ ದೇವರ ನೈವೇದ್ಯ ಅಂಗಭೋಗ, ನಂದಾದೀವಿಗೆ, 
ಪೂಜಾರಿ, ಹಾಗೂ ಪರಿಚಾರಕ ಜೀವಿತಕ್ಕಾಹಾರದಾನ ಮತ್ತು ದೇವಾಲಯದ ಜೀರ್ಣೋದ್ದಾರ 
ಮುಂತಾದ ಧರ್ಮಕಾರ್ಯಗಳಿಗೆ ಆ ಗ್ರಾಮದ ಮಹಾಜನರ ಅನುಮತಿಯಿಂದ ದಾನ 
ನೀಡಿದನೆಂಬುದು ಶಾಸನದ ವಸ್ತು. 


ಮಧುಸೂದನ ಪುರದ ಅಗ್ರಹಾರವನ್ನು ಸ್ಥಾಪಿಸಿ, ಅಲ್ಲಿ ತ್ರಿಕೂಟ ದೇವಾಲಯವನ್ನು 
ಕಟ್ಟಿಸಿದವನು ದಾನಿಯ ತಮ್ಮನಾದ ಮಧುಸೂದನ ದಂಡನಾಯಕನೆಂಬಾತ ಶಾಸನದಲ್ಲಿ ಅರಸನ 
ಹಾಗೂ ಮಧುಸೂದನ ದಂಡನಾಥನ ವಂಶಾವಳಿಯನ್ನು ನೀಡಿದೆ. 


೨೧೮ 


ಶಾಸನದ ಭಾಷೆ ಸಂಸ್ಕತ ಹಾಗೂ ಕನ್ನಡ ಗದ್ಯಪದ್ಯಮಯವಾಗಿರುವ ಈ ಶಾಸನ 
ಕಾವ್ಯವನ್ನು ಗಮನಿಸಿದಾಗ ಬಂಧದ ಬಿಗಿ ಶೈಲಿಯ ಸೊಗಸು ಕವಿಯ ಪೌಢಿಮೆಯನ್ನು 
ಸಾರುತ್ತದೆ. ಈ ಕಾವ್ಯರಚನೆಯಲ್ಲಿ ಕವಿ, ಶ್ಲೋಕ, ಕಂದ, ಶಿಖರಿಣಿ, ಮಹಾಸ್ಪಗ್ನರೆ. ಚಂಪಕಮಾಲೆ, 
ಉತ್ಸಲಮಾಲೆ ಮುಂತಾದ ಪದ್ಯಗಳನ್ನು ಬಳಸಿ ಬರೆದಿದ್ದಾನೆ. 


ಹೊಯ್ದಳ ವಿಷ್ಣುವರ್ಧನನ ವರ್ಣನೆ : 


ಮಲೆವ ವಿರೋಧಿ ಮಂಡಳಿಕ ಮಂಡಳಿಯಂ ಮರಳೊತ್ತಿ ಕೊಳ್ಳ ಕೂ 
ರಲಗಿನ ಕೋಳೆ ಕಾರ ವಿಳಯಾಹಿಯ ಕೋಳೆನೆ ಗೆಲ್ಲು ನೀಳ ತೋ 
ಳ್ಳಲದೆ ನಿಮಿರ್ಚಿ ಧಾತ್ರಿಯನಪಾಕೃತಕಂಟಕಮಾಗೆ ರಾಜ್ಯದ 
ಗ್ಗಲಿಕೆಯನಾಳ್ಸು ಪಾಲಿಸಿದನ ಪ್ರತಿಮಂ ಕಲಿ ವಿಷ್ಣುವರ್ಧನ ॥ 


ಮಧುಸೂದನ ದಂಡನಾಥನ ಹುರ ವರ್ಣನೆ : 


ತುಳುಗಿದ ನಂದನಂ ಪರಿಯ ಕಾಲ್ವೆ ಕಡಲ್ಲಿವೆ ತೋಡೆನಿಪ್ಪ ಪೆ 
ರ್ಗಟೆಬಳೆಸಿರ್ದ ಪೆರ್ಮೆಳಸು ಸಂದಣಿವೆತ್ತ ಜನಂ ವಿಳಾಸದಿಂ 
ಮೆಳುವಮರಾಲಯಂ ಬಹುಗೃಹಂಗಳ ಸೊಂಪಿವಣಿಂದೆ ಚೆಲ್ಬು ಕ 
ಣ್ನೆಚಿದವೊಲೊಪ್ಪುಗುಂ ಪುರವರಂ ಮಧುಸೂದನ ದಂಡನಾಥನಾ ॥ 


ಕುಂದೂರು ರಾಯಣ್ಣ (ಕ್ರಿಶ.೧೧೯೫): 
ಣ 


ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಅಗ್ಗಡಲು ಗ್ರಾಮದ ಶಾಸನವನ್ನು” 
"ಕುಂದೂರ ರಾಯಣ್ಣ'ನು ರಚಿಸಿದ್ದಾನೆ. ಯಾದವ ಕಾಲದ ವೀರಬಲ್ಲಾಳನ ಆಳ್ಗಿಕೆಯ 
ಸಂದರ್ಭದಲ್ಲಿ ಗಡಿರೇಖೆಯ ಸಲುವಾಗಿ "ಆಯೆರವಳ್ಳಿ' ಹಾಗೂ "ಅಫಘಡಲ' ಎಂಬ ಎರಡು 
ಗ್ರಾಮಗಳ ಮದ್ಯೆ "ಗಡಿಕಾಳಗ' ನಡೆದು "ದಾಳಿಗವುಡ'ನು ಹೋರಾಡಿ ಮಡಿದನು ಆತನ 
ತಮ್ಮನಾದ "ಸತಿಗವುಂಡ'ನು.  ಬೋಕಗವುಂಡನು, ಪರೋಕ್ಷವಿನಯದಿಂದ '"ವೀರಗಲ್ಲನ್ನು' 
ಸ್ಥಾಪಿಸಿದರು. ಇದು ಈ ಶಾಸನದ ವಸ್ತು ಶಾಸನದ ಕೊನೆಯಲ್ಲಿ “ಬರೆದ ಕುಂದೂರ 


ರಾಯಣ್ಣನು” ಎಂದಿದೆ. 


ಮಾರಮರಸ (ಕ್ರಿಶ೧೧೯೬) 


ಆಂಧ್ರಪ್ರದೇಶದ ಅನಂತಪುರ ಜಿಲ್ಲೆಯ ರಾಯದುರ್ಗ ತಾಲೂಕಿನ ನಾಗೇನಹಳ್ಳಿಯಲ್ಲಿ 
ಹನುಮಂತ ದೇವಾಲಯದ ಆವರಣದಲ್ಲಿ ನಿಂತಿರುವ ಶಾಸನವನ್ನು ಈತ ಬರೆದಿದ್ದಾನೆ. “ಈ 
ಶಾಸನಮಂ ಮಾರಮರಸಂ ಪೇಳ್ಸ ಕೊಳೂರ ಬಾಚಣ್ನಂ ಬರೆದಂ” ಎಂಬುದು ಕ್ರಮವಾಗಿ 
ಶಾಸನಕವಿ ಹಾಗೂ ಲೇಖಕರ ಹೆಸರುಗಳನ್ನು ತಿಳಿಸುತ್ತದೆ.””” 


೨೧೯ 


ಶಾಸನ ಕಲಚೂರಿ ಅರಸ ಸಂಕಮದೇವನ ಕಾಲದ್ದು, ಇದು ಕ್ರಿಶ೧೧೯೬ಕ್ಕೆ ಸೇರಿದೆ. 
ಮಹಾಮಂಡಳೇಶ್ವರ, ತ್ರಿಭುವನಮಲ್ಲ ಭೋಗದೇವನ ಆಳ್ಳಿಕೆಯ ಕಾಲದಲ್ಲಿ ಕಣಿಯಕಲ್ಲನಾಡಿನ 
ಚಂದೆಯಮಂಗಲದ ಪ್ರಭುವಾದ ಸಿಂಗಿಯ ಹೆಗ್ಗಡೆ ಎಂಬಾತನು ಕನ್ನೇಶ್ವರ, ಭೈರವ ಹಾಗೂ 
ಮಲ್ಲಿಕಾರ್ಜುನ ದೇವಾಲಯಗಳನ್ನು ನಿರ್ಮಿಸಿ, ದೇವರಿಗೆ ಭೂಮಿ ಮತ್ತು ಧನದಾನ್ಯಗಳನ್ನಿತ್ತುದು 
ಶಾಸನದ ವಸ್ತು, ಶಾಸನ ಬಹಳಷ್ಟು ಸವೆದು ಹೋಗಿದೆ ಚಂಪೂಶೈಲಿಯಲ್ಲಿರುವ ಇದರಲ್ಲಿ 
ಪ್ರಾರ್ಥನಾ ಮತ್ತು ಫಲಸ್ತುತಿ ಪದ್ಯಗಳು ಮಾತ್ರ ಸಂಸ್ಕೃತಶ್ಲೋಕಗಳು ಮಿಕ್ಕ ಭಾಗದಲ್ಲಿ ಕಂದಪದ್ಯ 


ಹಾಗೂ ಗದ್ಯವಿದೆ. ಕವಿಯ ಶೈಲಿ ಸರಳವಾದುದು ಎಂಬುದಕ್ಕೆ fol ಕಂದಪದ್ಯಗಳ ದೃಷ್ಟಾಂತವನ್ನು 
ನೋಡಬಹುದು: 


ದಾಸಿ ಸಿಂಗಯ್ಯ ಹೆಗ್ಗಡೆಯ ಅನ್ನಯ: 


ವಾಮರಸಂಗಂ ತತ್ತಿಯ 

ಕಾಮಿನಿ ನಾಗಲೆಗಮುದಯಿಸಿದನಖಿಳಗುಣೋ 
ದ್ಲಾಮಂ ಸಿಂಗಮ ಹೆಗ್ಗಡೆ 
ಭೂಮಿಸುತನೊಲವಿನಿಂದದಂ ಪಾಳಿಸುವಂ ॥ 


ಸಿಂಗಯ್ಯ ಹೆಗ್ಗಡೆಯ ಪತ್ನಿ ಮಾಚಲೆ: 


ಆತನ ಕುಲವಧು ಭುವನ 

ಖ್ಯಾತೆಯೆನಲ್‌ ನೆಗಳ್ನ ಹೆಗ್ಗಡಿತಿ ಮಾಚಲೆ ಸಂ 
ಪೀತಿಯೊಳೆ ಪತಿಗೆ ಯೋಜಿಪ 

ಛಾತತ ಸದ್ದರ್ಮಮೆಸಪುದೆಂಬೀ ಬಗೆಯ ॥ 


ಇದೇ ಶಾಸನಕವಿ ಇನ್ನೊಂದು ಶಾಸನವನ್ನು ಬರೆದಿದ್ದಾನೆ. ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ 
ತಾಲೂಕಿನ ವಿಜಯನಗರ (ಹಂಪೆ) ದುರ್ಗಾ ದೇವಾಲಯದ ಬಲಭಾಗದಲ್ಲಿ ನಿಂತಿರುವ 
ಶಾಸನಾಂತ್ಯದಲ್ಲಿ “ಒಳ್ಳವಿತಿಳಕಂ ರೇವರಸರ ಮಗಂ ಮಾರಮರಸಂ ಹೇಳಿ ತಾನೆ ಬರೆದ 
ಶಾಸನ” ಎಂದು ಉಲ್ಲೇಖವಿರುವುದರಿಂದ ಈತನೇ ಈ ಶಾಸನಕವಿ” ಎಂಬುದು 
ಸ್ಪಷ್ಟವಾಗುತ್ತದೆ. ಆದರೆ ಇವನ ವಿಷಯ ಹೆಚ್ಚೆನೂ ತಿಳಿದುಬರುವುದಿಲ್ಲ. ಪೌಢಕಾವ್ಯ ಬಂಧದಿಂದ 


ಬರೆದ ಈ ಶಾಸನವು ಈತ ಉತ್ತಮಕವಿ ಎಂಬುದನ್ನು ತಿಳಿಯಪಡಿಸುತ್ತದೆ. ಶಾಸನವನ್ನು ಕಲ್ಲಿನ 
ಎರಡೂ ಮುಖಗಳಲ್ಲೂ ಕಂಡರಿಸಿದೆ. 


ಇಮ್ಮಡಿ ರಾಚಮಲ್ಲದೇವಾಪತ್ಯನಪ್ಪ ಶ್ರೀವೀರಕಲಿದೇವರಸರ ಕಾಲದಲ್ಲಿ ಈ ಶಾಸನ 
ಹುಟ್ಟದೆ. ಶಾಸನದ ಕಾಲ ಕ್ರಿಶ೧೧೯೯ ಕ್ಕೆ ಸರಿ ಹೊಂದುತ್ತದೆ. ಸಾಮಂತ ಮೈದುನ ಚೌಡ 
ಮತ್ತು ಅವನ ಪತ್ನಿ ಹಾಚಲೆ ಎಂಬುವರು ಹಂಪೆಯ ವಿರೂಪಾಕ್ಷ ಪಂಪಾದೇವಿ, ಹಾಗೂ 


೨೨೦ 


ಭೈರವದೇವರಿಗೆ “ಜೀರ್ಣೊದ್ದಾರ ಸಂಸ್ಥಾಪನಕ್ಕನಿಶಂ” ಮಾಡುವ ದೇವತಾರ್ಚ್ಜನೆಗೆ ವೃತ್ತಿಗಳನ್ನು 


ಬಿಟ್ಟುದಲ್ಲದೆ, ವಸ್ತ್ರ ಭೂಷಣಾದ್ಯನೇಕ ಪೂಜಾ ಸಾಮಗ್ರಿ ನೀಡಿದರ ಬಗ್ಗೆ ವಿವರಗಳಿವೆ. 


ಶಾಸನ ಗದ್ಯಪದ್ಯಾತಕವಾಗಿದ್ದರೂ ಪದ್ಯದ ಸೊಗಸು ಗದ್ಯದಲ್ಲಿ ಮೂಡಿಬಂದಿಲ್ಲ. 
ಭಾಷೆ ಸಂಸ್ಕತ ಹಾಗೂ ಕನ್ನಡ, ಪಂಪಾಂಬಿಕೆ, ಪಂಪಾಕ್ಷೇತ ದಾನಿಯ ಅನ್ವಯ ಮುಂತಾದ 
ವಿಷಯಗಳನ್ನು ಕವಿಯು ಸೊಗಸಾಗಿ ವರ್ಣಿಸಿದ್ದಾನೆ. ತನ್ನ ಶಾಸನಕಾವ್ಯ ರಚನೆಯಲ್ಲಿ ಈತ 
ಶ್ಲೋಕವಲ್ಲದೆ ಕಂದ, ಮತ್ತೇಭವಿಕ್ರೀಡಿತ ಮಹಾಸ್ಪಗ್ಗರೆ. ಉತ್ತಲಮಾಲೆ, ಚಂಪಕಮಾಲೆ, ಮುಂತಾದ 
ವೃತ್ತಗಳನ್ನು ಬಳಸಿಕೊಂಡಿದ್ದಾನೆ. 
ಸಾಮಂತ ಚೌಡನ ಸಾಹಸ ಗುಣಗಳನ್ನು "“ಬಣ್ಣಿಪೊಡೆ ವಾಸುಗಿಯಲ್ಲ 
ಮಿಕ್ಕರಾರ್ಪರೆ” ಎಂದು ಪ್ರಶ್ನಿಸುತ್ತಲೇ “ಆದೊಡಮೆನ್ನಜ್‌ವನಿತ್ತ ಬಣ್ಣಿಪೆ”ನೆಂದು ವಿನಯವಾಗಿ 
ತಿಳಿಸುತ್ತ ಕವಿ ಹೀಗೆ ವರ್ಣಿಸುತ್ತಾನೆ.: 
ಹರಿದೆಯ್ಲೊಡಟ್ಟ ಮಟ್ಟತ್ತಡಸಿ ಹಿಡಿದೊತ್ತಿತ್ತು ಸುತ್ತಿತ್ತು ಕುತ್ತಿ 
ತ್ರೊರಸಿತ್ತೆತ್ತಿತ್ತು ಬೀಸಿತ್ತೊಗೆದುದೊದೆದೀಡಾಡಿತೌಂಕಿತ್ತುರುಳ್ಳಿ 
ತ್ತುರಮಂ ಮೆಟ್ಟಿತ್ತು ಮಾಟಸಾಂತರನಡಿಯಿಡೆ ಹೊಯ್ದಾಕೃಲಿಕ್ಕಿತ್ತು ಕಾಯ್ದಿಂ 
ಧುರದೊಳ್ಳಾಮಂತ ಲಕ್ಷಿ ನಧರನ ಮಯಿದುನಂ ಚೌಡನೆಂಬಾ ಮದೇಭರಂ ॥ 
ಕಾಮಶಾಸ್ತ್ರ ತಿಳಿಯುವ ನಾಲ್ಕು ಬಗೆಯ ಸೀ ಸ್ವಭಾವಗಳನ್ನು ಮೈದುನ ಚೌಡನ ಪತ್ನಿ 
ಹಾಚಲೆಯ ಗುಣಗಳನ್ನು ವರ್ಣಿಸುವಾಗ ಬಳಸಿಕೊಂಡಿರುವ ಕವಿಯು ಜಾಣ್ಮೆ ಶ್ಲಾಘ್ಯವಾದುದು, 
ಅದು ಹೀಗಿದೆ.: 


ಅನುಪಮಪಾತ್ರದಾನ ವರಹಸ್ತಿನಿ ಶಂಭುಪದಾರವಿಂದ ಚಿ 

ತ್ತಿನ ದುರಿತೌಘ ಶಂಕಿನಿ ಲಸಚ್ಚವುಡಯ್ಯನ ಹೃತ್ತರೋಜಪ 
ದ್ಮಿನಿಯನೆ ನಾಲ್ಕು ಜಾತಿಯಬಳಾಗುಣಮಂ ಗುಣದಿಂದೆ ತಾಳ್ಗಿದಳ್‌ 
ವಿನಯನಿಧಾನೆ ಹೆಗ್ಗಡಿತಿ ಹಾಚಲೆಯೆಂಬುದು ಧಾರಿಣಿಜನರಂ ॥ 


೨೨೧ 


ಅಡಿಟಿಪ್ಪಣಿಗಳು 


೧. 


೧೦. 


೧೧. 


೧೨. 


E.C Vol I] No. ೧೯೪; ಹಾಸನ (ಜಿ) ಶ್ರವಣಬೆಳಗೊಳ (ತಾ) ಚಿಕ್ಕಬೆಟ್ಟ 
೧೧೦೦ AD ಪು-೧೩೯ 

EC Vol II No.2೧೫; ಹಾಸನ (ಜಿ) ಶ್ರವಣಬೆಳಗೊಳ (ತಾ) ಚಿಕ್ಕಬೆಟ್ಟ ೧೧೦೦ 
AD ಪು-೧೪೬ 

ಕ.ವಿ.ಶಾ.ಸಂ. V1] No.೧, ಬೀದರ್‌ (ಜಿ) ಬಸವಕಲ್ಯಾಣ (ತಾ) ಬಸವಕಲ್ಯಾಣ, 
೧೧೦೦ AD ಪು-೧೭-೧೯ 

ಕ.ವಿ.ಶಾ.ಸಂ. 1 No.೭ ಬಳ್ಳಾರಿ (ಜಿ) ಹರಪನಹಳ್ಳಿ (ತಾ) ಉಚ್ಚಂಗಿದುರ್ಗ 
೧೧೦೦ AD, ಪು-೪೬೫-೬೬ 

ಕ.ವಿ.ಶಾ.ಸಂ. 1 No. ೩೫ ಬಳ್ಳಾರಿ (ಜಿ) ಶಿರಗುಪ್ಪಿ (ತಾ) ಬಲ್ಲಕುಂದೆ ೧೧೦೦ 
AD ಪು.೧೧೪ 

ಕ.ವಿ.ಶಾ.ಸಂ. 1 No. ೧೦. ಬಳ್ಳಾರಿ (ಜಿ) ಶೀರಗುಪ್ಪಿ (ತಾ) ಕುರುವಳ್ಳಿ, ೧೧೦೦ 
ADaರ್ಷ೯ಲಿ. 

ಬಿ.ಎಲ್‌. ರೈಸ್‌ (ಸಂ) EC. Vol.VII No.€೮ ಶಿವಮೊಗ್ಗ (ಜಿ). ಶಿಕಾರಿಪುರ 
(ತಾ), ಬಳ್ಳಿಗಾವೆ ೧೧೦೨, AD ಪು.೧೮೩ 

ಬಿ.ಎಲ್‌.ರೈಸ್‌ (ಸಂ) EC Vol. VII No.€೮-೯೯ ಶಿವಮೊಗ್ಗ (ಜಿ) ಶಿಕಾರಿಪುರ 


(ತಾ) ಬಳ್ಳಿಗಾವೆ ೧೧೦೨ ಸAರಿಷು.೧೮೩ 


ಆರ್‌.ನರಸಿಂಹಾಚಾರ್‌: ಕರ್ನಾಟಕ ಕವಿ ಚರಿತೆ,-ಸಂ-೧. ಪು-೧೩೪. 

159. E.l. Vol.V No.0೩೧ ಧಾರವಾಡ (ಜಿ) ಹಿರೇಕೆರೂರ (ತಾ) ಅಬ್ಬಲೂರು 
೧೧೦೪ AD ಪು.೨೩೧ 

ಬ್ರಿ ಶಿವಮೂರ್ತಿಶಾಸ್ತಿ; ಕನ್ನಡ ಸಾಹಿತ್ಯ ಪರಿಷಪ್ಪತ್ರಿಕೆ ಸಂ.೪೫. ಸಂ;೧ ಜೂನ- 
೧೯೬೦. ಪು.೩-೪ 

ಕ.ವಿ.ಶಾ.ಸಂ. ಳ. ಭಾಗ-2 Nಂ.೪೧೦ ಕರೀಂನಗರ (ಜಿ)(ತಾ) ಸನಿಗರಂ, 


೧೧೦೭, AD ಪು-೬೦-೬೨ 


೨೨೨ 


೧೩. 


೧೪. 


೧೫. 


ಈ 


EL; 


೧೮. 


Ek 


೨: 


೨, 


೨೨. 


೨4, 


ಪ 


ಕ.ವಿ.ಶಾ.ಸಂ.1 No.೧೦೫. ಬಳ್ಳಾರಿ (ಜಿ) ಹರಪನಹಳ್ಳಿ (ತಾ) ಬಾಗಳಿ (ಗಾ) 
೧೧೦೮ AD ಪು.೫೬೫-೫೬೬. 

B.K.INo.60 ೧೯೩೨-೩೩. ಧಾರವಾಡ (ಜಿ) ಹಾವೇರಿ (ತಾ) ೧೧೦೯ AD 
ಹು-೩೩. 

ಕ.ವಿ.ಶಾ.ಸಂ.], No.೧. ಬಳ್ಳಾರಿ (ಜಿ) ಹಗರಿಬೊಮ್ಮನಹಳ್ಳಿ (ತಾ) ಹನಶಿ, 
೧೧೧೧ AD ಪು.೨೪೭-೪ಲ೮ಿ. 

ಕ.ವಿ.ಶಾ.ಸಂ.1 No.೫, ಬಳ್ಳಾರಿ (ಜಿ), ಹಡಗಲಿ (ತಾ), ಹೂವಿನಹಡಗಲಿ (ಗಾ). 
೧೧೧೧ AD ಪು-೪೧೮-೧೯. 

B.K.I Vol IV No.೭೪ ಧಾರವಾಡ (ಜಿ) ಗದಗ (ತಾ). ಲಕ್ಷ್ಮೇಶ್ವರ, ೧೧೧೨ 
ADಪು-೭೪. 

A.R.S.LE. 1939-40, No.೧೪೩ ಧಾರವಾಡ (ಜಿ), ಗದಗ (ತಾ), 
ಹೊಂಬಳ, ೧೧೧೬ AD ಪು-೧೪೯. 

ಕ.ವಿ.ಶಾ.ಸಂ.ಳ ಭಾಗ-೨, ಸ್ಥಂ.೪೬೫. ಮಹಬೂಬನಗರ (ಜಿ) ಅಲಂಪುರ 
(ತಾ(ಗ್ರಾ) ೧೧೧೨. AD ಪು-೧೩೪-೩೫. 

E.C. Vol-I]. No.೧೩೬ ಗದಗ (ಜಿ) ರೋಣ (ತಾ), ಅಬ್ಬಿಗೇರಿ. ೧೧೧೩ 
AD ಪು-೧೫೬. 

ಕ.ವಿ.ಶಾ.ಸಂ. ಳ ಭಾಗ-2 No.೫೮೧, ನಲ್ಲೊಂಡ (ಜಿ) ಭುವನಗಿರಿ (ತಾ) 
ಚೆಂದುಪಬ್ಲ ೧೧೧೫ AD ಪ-೨೭೪. 

E.C. Vol II No.0೫೬ ಹಾಸನ (ಜಿ) ಶ್ರವಣಬೆಳಗೊಳ (ತಾ)(ಗ್ರಾ ೧೧೧೫ 
AD ಪು-೯೨. 

E.V. Vol.Il No.0೩೬ ಹಾಸನ (ಜಿ) ಶ್ರವಣಬೆಳಗೊಳ (ತಾ)(ಗ್ರಾು, ೧೧೨೦ 
AD ಪಹು.೮೪. 

ಕ.ವಿ.ಶಾ.ಸಂ.ಳ ಭಾಗ೨. ಸ್ಥಂ.೬೧೧ ಗುಂಟೂರು (ಜಿ) ಬಾಪು (ತಾ) 


ಚೆಬ್ರೋಲು ೧೧೨೦ ADಿಪು-೩೧೮-೩೧೯. 


೨೨೩ 


೨೫. 


೨೬, 


2೭ 


೨೪ 


ವಿಥ್‌ 


೩೦. 


೩೧. 


೩೨. 


೩. 


೩೪. 


೩೫. 


೬. 


ಕ.ವಿ.ಶಾ.ಸಂ.1 ಬಳ್ಳಾರಿ (ಜಿ) ಹರಪನಹಳ್ಳಿ (ತಾ) ಯರಬಾಳು ೧೧೨೨ ಸಂ, 


ಹು.೫೧೫-೫೧೬. 

E.C. Vol 11. No.0೩೫. ಹಾಸನ (ಜಿ) ಶ್ರವಣಬೆಳಗೊಳ (ತಾ) ಚಿಕ್ಕಬೆಟ್ಟ 
೧೧೨೩ ADಪು-೨೪೬ 

E.C.Vol. X1, No.2೩. ಚಿತ್ರದುರ್ಗ (ಜಿ) ದಾವಣಗೆರೆ (ತಾ) ದಾವಣಗೆರೆ 
೧೧೨೩ AD ಪ-೧೧೮ 

ಹಾ.ಮಾ. ನಾಯಕ (ಸಂ) ಕನ್ನಡ ಸಾಹಿತ್ಯ ಚರಿತ್ರೆ. ಸಂ-೩ಿ ಪು-೨೪೮. 

B.K.I. Vol 1, ಭಾಗ-2. No.೧೭೩, ಧಾರವಾಡ (ಜಿ) ಆಲೂರು ೧೧೨೪ 
AD ಪು-೧೧೩. 

ಕ.ವಿ.ಶಾ.ಸಂ. ್ಗ. ಭಾಗ-೨, ್ಥಂ.3೮೧ ಕಡಪ (ಜಿ) ಜಮ್ಮಲಮಡುಗು (ತಾ) 
ಪೆದ್ದಮುಡಿಯಂ, ೧೧೨೪ AD ಪು-೨೩-೨೫ 

K.I. Vol V No.೦ ಧಾರವಾಡ (ಜಿ), ಹಾನಗಲ್‌ (ತಾ), ಬಾಳೂರು ೧೧೨೫ 
AD ಪು-೬ಲಿ. 

SIl Vol. XI, No.9 ಧಾರವಾಡ (ಜಿ)್ಗ(ಾ) ಮುಗದ (ಗಾ) ೧೧೨೫ AD 
ಹು-೧೭೭ 

ಕ.ವಿ.ಶಾ.ಸಂ. 1 No.೩೬, ಬಳ್ಳಾರಿ (ಜಿ) ಹರಪನಹಳ್ಳಿ (ತಾ) ದುಗ್ಗವತಿ (ಗಾ) 
೧೧೨೬ AD ಪು೯೩-೯೫ 

ಕ.ವಿ.ಶಾ.ಸಂ.ಳ ಭಾಗ-೨ N್ಥಂ.೬೦೪, ಮೆದಕ್‌ (ಜಿ) ಸಂಗಾರೆಡ್ಡಿ (ತಾ) 
ಪಟಾನ್‌ಚೆರು. ೧೧೨೬ AD ಪು-೩೦೪-೦೬. 

E.C. Vol.2 No.2೭ ಹಾಸನ (ಜಿ) ಶ್ರವಣಬೆಳಗೊಳ (ತಾ) ಚಿಕ್ಕಬೆಟ್ಟ ೧೧೨೯ 
AD ಪಹು.೪೨. 

E.C. Vol.XI. No.0೮. ಕಡೂರು (ಜಿ) ಮೂಡಗೆರೆ (ತಾ) ಹಂತೂರು, 


೧೧೩೦ AD ಪು.೧೬೦-೧೬೨. 


೨೨೪ 


೩೭. 


೩೮. 


ರೀ. 


೪೦. 


೪೧. 


ಅಪ್ರ, 


೪ತ್ಲಿ 


ಅಲ್ಲ 


ಅಜ್ಜಿ. 


ಅಹಿ 


ಅಕ 


೪6, 


9೯, 


೫೦. 


E.C. Vol.X No.136 ಹಾಸನ (ಜಿ) ಚನ್ನರಾಯಪಟ್ಟಣ (ತಾ) ಬಾಳಗಂಚಿ 
1132 AD ಪು.586-87. 

B.K.I. Vol IV, No.0೦೪ ಧಾರವಾಡ (ಜಿ) ಹಾವೇರಿ (ತಾ) ಹಾವೇರಿ 
೧೧೩೪ AD ಪು-೩ಪಿ. 

E.C.Vol. X1. ೧೪೧ ಚಿಕ್ಕಮಗಳೂರು (ಜಿ)್ಗತಾ) ಕೋಡವಳ್ಳಿ ೧೧೩೪ ೦೮ 
ಹು.೮೭-೮೮. 

ಕ.ವಿ.ಶಾ.ಸಂ. 11], No.೧೫ ಬೀದರ (ಜಿ) ಭಾಲ್ವಿ (ತಾ) ಗೋರಚಿಂಚೋಳಿ 
೧೧೩೭ AD ಪು.೧೦೬-೧೦೭. 

E.C.Vol.VIl, No.೬೧0 ಮಂಡ್ಯ (ಜಿ) ನಾಗಮಂಗಲ (ತಾ) ಲಾಲನಕೆರೆ 
೧೧೩೮ ADಪು.೬೧ 

B.K.I. Vol IV, No.#೫೬ ಧಾರವಾಡ (ಜಿ)್ಗ(ತಾ) ಮದನಬಾವಿ (ಗಾ) ೧೧೩೮ 


AD ಪು.೧೫೯. 


ಆರ್‌.ನರಸಿಂಹಾಚಾರ್‌; ಕರ್ನಾಟಕ ಕವಿ ಚರಿತೆ: ಸಂ.೧, ೧೯೬೧, ಪು-೫೨೫. 
E.C.Vol. IX No.2೬೮ ಹಾಸನ (ಜಿ) ಬೇಲೂರು (ತಾ) ಹಳೇಬೇಡು (ಗ್ರಾ) 
೧೧೪೧ AD ಪು-258-262 

K.I1. Vol. IV No.9೬ ಧಾರವಾಡ (ಜಿ) ನರಗುಂದ (ತಾ) ನರಗುಂದ, 
೧೧೪೭ AD ಪು-೧೩೨. 

ಹಾ.ಮಾ.ನಾ (ಸಂ). ಕನ್ನಡ ಸಾಹಿತ್ಯ ಚರಿತ್ರೆ: ಸಂ.೩ ಮೈ.ವ.ವಿ. ೧೯೭೬. ಪು- 
೨೫೮. 

E.I. Vol. XVI No.೬ ಧಾರವಾಡ (ಜಿ) ಶಿರಹಟ್ಟಿ (ತಾ), ಲಕ್ಷ್ಮೇಶ್ವರ 
೧೧೪೭ AD ಪು-೪೭. 

ಮೇವುಂಡಿ ಮಲ್ಲಾರಿ: ಕರ್ನಾಟಕದ ಕೆಲವು ಶಾಸನಕವಿಗಳು: ಪುಟ-೧೩೭. 

E.C. Vol. X1, No. ಹಾವೇರಿ (ಜಿ), ದಾವಣಗೆರೆ (ತಾ)(ಗಾ). ೧೧೪೭ AD 
ಹು-೪೧. 


K.1. Vol.I No.೩ ಬೆಳಗಾವಿ (ಜಿ), ಸವದತ್ತಿ (ತಾ), ಸಿರಸಂಗಿ, ೧೧೪೮ AD 


೨೨೫ 


೫೧. 


೫೨. 


೫ಪಿ. 


೫೪. 


೫೫. 


೫೬. 


೫೭. 


೫೦. 


ರೀ. 


೬೦. 


೬೧. 


೬ 


A.R.S.LE. ಹಾವೇರಿ (ಜಿ), ರಾಣೆಬೆನ್ನೂರು (ತಾ), ಹುಲ್ಲತ್ತಿ ೧೧೬೮ AD 
ಪು-೧೦೪. 

ಮೇವುಂಡಿ ಮಲ್ಲಾರಿ : ಕನ್ನಡ ನಾಡಿನ ಕೆಲವು ಶಾಸನಕವಿಗಳು, ಪು-೧೩೧. 
ಕ.ವಿ.ಶಾ.ಸಂ.1 No.೧, ಬಳ್ಳಾರಿ (ಜಿ) ಹಡಗಲಿ (ತಾ) ಕೊಟ್ಡಕಲ್ಲು ೧೧೪೮ 
AD ಪು-೪೦೪. 

ದೇವರಕೊಂಡಾರೆಡ್ಡಿ (ಸಂ), No.೩೯ ಬಾಗಲಕೋಟೆ (ಜಿ) ಬಾಗಲಕೋಟೆ (ತಾ) 
ಶಿರೂರು (ಗಾ) ಪುಟ-೩೯ 

E.C. Vol. VIII No.0೧೩. ಹಾಸನ (ಜಿ)್ಗ(ತಾ) ಚಿಕ್ಕಕಡಲೂರು ೧೧೫೬ 
A.D. ಪು.೩೨೪-೩೨೫. 

E.C. Vol. VII, No.0೪೨ ಹಾಸನ (ಜಿ)್ಗ(ತಾ) ಮುದುಗೆರೆ (ಗ್ರಾ ೧೧೫೬ 
A.D. ಪು.೩೬೧. 

E.C. Vol. VII, No.0೪೨ ಹಾಸನ (ಜಿತಾ), ಮುದುಗೆರೆ (ಗ್ರಾ ೧೧೫೬. 
A.D. ಪು-೩೬೧. 

ಕ.ವಿ.ಶಾ.ಸಂ ೫, ್ಥಂ.೬೬, ಬಿಜಾಪುರ (ಜಿ)(ತಾ) ಬಾಬಾನಗರ. ೧೧೬೦. A.D. 
ಪು-೯೮-೧೦೦. 

E.C. Vol XXIV No.೧೦೪ ತುಮಕೂರು (ಜಿ) ಚಿಕ್ಕನಾಯಕನಹಳ್ಳಿ (ತಾ) 
ಹೆಗ್ಗೆರೆ ೧೧೬೧ A.D. ಪು-519-24. 

E.C. Vol XXIV, No.೩ ತುಮಕೂರು (ಜಿ) ಚಿಕ್ಕನಾಯಕನಹಳ್ಳಿ (ತಾ) 
ಸೀಗೆಬಾಗಿ, ೧೧೬೧ ADಪು೪೯೨-೯೪ 

B.K.1. Vol. IV, No.9. ಧಾರವಾಡ (ಜಿ), ಶಿರಹಟ್ಟಿ (ತಾ), ಲಕ್ಷ್ಮೇಶ್ವರ 
೧೧೬೧ A.D. ಪು.೧೭೩ 

E.C. Vol XV No.0೫೬ ಶಿವಮೊಗ್ಗ (ಜಿ), ಸಾಗರ (ತಾ), ಬೈರಾಪುರ 


೧೧೬೪ A.D. ಪು-೩೬ ೦-೬೧. 


೨೨೬ 


೬ಡಿ. 


ಹ 


೬೫. 


ಔಟ್‌, 


೬ 


೬೮. 


ಟರ್‌ 


Ek 


ಯು 


೭ಡಿ. 


೭೪ 


E.C. Vol.IX, No.೧೩೬ ಹಾಸನ(ಜಿ), ಬೇಲೂರು (ತಾ), ಬೇಲೂರು ೧೧೬೪ 
A.D. ಪು-೯೦-೯೪. 

E.C. Vol.VIl No.೬& ಮಂಡ್ಯ (ಜಿ) ನಾಗಮಂಗಲ (ತಾ), ಲಾಲನಕೆರೆ 
೧೧೬೪ A.D. ಪು-೪೧ 

E.C. Vol. VI, No.63 ಮಂಡ್ಯ (ಜಿ) ನಾಗಮಂಗಲ (ತಾ), ಲಾಲನಕೆರೆ, 
164 A.D.ಪು-42 

E.C. Vol X No.೮ ಹಾಸನ (ಜಿ), ಅರಸಿಕೆರೆ (ತಾ) ಕಣಿಕಟ್ಟೆ ೧೧೬೫ A.D. 
ಹು-೧೧೩ 

E.C. Vol V No.9೮ ಹಾಸನ (ಜಿ). ಅರಸಿಕೆರೆ (ತಾ) ಕಣಿಕಟ್ಟೆ ೧೧೬೫ A.D. 
ಹು-೪ಲಿ. 

ಹಾ.ಮಾ.ನಾ. (ಸಂ) ಕನ್ನಡ ಸಾಹಿತ್ಯ ಚರಿತ್ರೆ: ಸಂ:೪ ಮೈ.ವಿ.ವಿ; ೧೯೭೭ A.D. 
ಪುಟ-೨೦೯. 

ಎಂ.ಎಂ.ಕಲಬುರ್ಗಿ (ಸಂ) “ಶಾಸನ ವ್ಯಾಸಂಗ'-೧ ಧಾರವಾಡ, ೧೯೭೪ A.D. 
ಪುಟ-೧೭. 

ಕ.ವಿ.ಶಾ.ಸಂ. ್ಥ ಭಾಗ-1, Noಂ.೨೦೦ ಅನಂತಪುರ (ಜಿ) ರಾಯದುರ್ಗ (ತಾ) 
ಗೋವಿಂದವಾಡ, ೧೧೬೯ A.D. ಪು-೨೨೧-೨೨ 


ಕ.ವಿ.ಶಾ.ಸಂ. 11 ಕೊಪ್ಪಳ (ಜಿ) ಯಲಬುರ್ಗಾ (ತಾ) ಕುಕನೂರು ೧೧೭೦ A.D. 
ಪುಟ. ೨೦೯-೨೮. 
ಹಾ.ಮಾ.ನಾ. (ಸಂ) ಕನ್ನಡ ಸಾಹಿತ್ಯ ಚರಿತ್ರೆ ಸಂ:೪ ಮೈ.ವಿ.ವಿ, ೧೯೭೭, ಪು- 


೨೧೦ 
E.C.VIll No.0೧೬ ಹಾಸನ (ಜಿ) ಹಾಸನ (ತಾ) ಜಕ್ಕೇನಹಳ್ಳಿ ೧೧೭೦ 
A.D. ಪು೩೩೧-೩೫ 


ಹಾ.ಮಾ.ನಾ. (ಸಂ) ಕನ್ನಡ ಸಾಹಿತ್ಯಚರಿತ್ರೆ: ಸಂ-೪: ಮೈ.ವಿ.ವಿ. ೧೯೭೭ A.D. 


ಪು-೨೧೨. 


ರಿ 


೭೫. 


ಯ 


[8 


೭0೮. 


ಸ 


೮೦. 


೦೧. 


೦೨. 


೦೩. 


೮೪. 


೦೫. 


ಟ್ಟಿ 


ಆ 


ಕ.ವಿ.ಶಾ.ಸಂ. VL No.೧೧೫ ಸಾಂಗ್ಗಿ (ಜಿ) ಮೀರಜ್‌ (ತಾ) ಮಾಡಗಿಹಾಳ 
೧೧೭೨ A.D. ಪು-೧೮೦-೮೬ 

E.C.Vol.X. No.2೩ ಹಾಸನ (ಜಿ) ಅರಸೀಕೆರೆ (ತಾ) ಅರಸೀಕೆರೆ, (ಗ್ರಾ) 
೧೧೭೩ A.D.ಪು. ೨೬-೩೧ 

E.C. Vol VII, No0೭೪ ಹಾಸನ (ಜಿ) ಹಾಸನ (ತಾ) ಮರ್ಕುಲಿ ೧೧೭೩ 
A.D. ಪು-೪೦೮ 

ಆರ್‌.ನರಸಿಂಹಾಚಾರ್‌: ಕರ್ನಾಟಕ ಕವಿ ಚರಿತೆ; ಸಂ:೧. ಪು-೩೮೦ 

E.C. Vol.X. No.0೫೧ ಹಾಸನ (ಜಿ) ಅರಸೀಕೆರೆ (ತಾ) ಕೆಲ್ಲಂಗೆರೆ ೧೧೭೩ 
A.D. ಪು೧೯೪ 

E.C.Vol.X, No.0೫೧ ಹಾಸನ (ಜಿ) ಅರಸೀಕೆರೆ (ತಾ) ಕೆಲ್ಲಂಗೆರೆ ೧೧೭೩ 
A.D. ಪು೧೯೪ 

K.I. Vol No.a೮ ಧಾರವಾಡ (ಜಿ) ಗದಗ (ತಾ) ಚಿಕ್ಕಹಂದುಗೊಳ ೧೧೭೪ 
A.D. ಪು.೧೬೧ 

ಕ.ವಿ.ಶಾ.ಸಂ. 11 No೩. ಕೊಪ್ಪಳ (ಜಿ)(ತಾ) ಕವಲೂರು ೧೧೭೪ A.D. ಪು- 
9-೧೧ 

E.Il. Vol. X11 ಬೆಳಗಾವಿ (ಜಿ)(ತಾ) ಬೆಳಗಾವಿ ಪು-೧೫-೩೬ 

ಮೇವುಂಡಿ ಮಲ್ಲಾರಿ: ಕನ್ನಡ ನಾಡಿನ ಕೆಲವು ಶಾಸನ ಕವಿಗಳು, ಪು-೧೭೦ 

E.C. Vol.V, No.೭೧ ಹಾಸನ (ಜಿ) ಅರಸೀಕೆರೆ (ತಾ) ಕಲ್ಲಂಗೆರೆ ೧೧೭೪ 
A.D. ಪು-೨೧೩ 

ಕ.ವಿ.ಶಾಸಂ. ೫X ಸ್ಹಂ.೩ ಬಿಜಾಪುರ (ಜಿ) ಬಾಗೇವಾಡಿ (ತಾ) ಇಂಗಳೇಶ್ವರ 
೧೧೭೬ A.D. ಪು-೩೮೮-೯೩. 

E.C.Vol.X. No.೧೦೬ ಹಾಸನ (ಜಿ) ಅರಸೀಕೆರೆ (ತಾ) ಶಂಕರನಹಳ್ಳಿ ೧೧೭೭ 


A.D.ಪು-೧೩೭-೩೯. 


೨೨೮ 


೦೮. 


ಲೀ. 


€೦. 


0; 


೨. 


4 


ರ 


೯೫. 


ಛಲ 


ಕಿ; 


೯೮. 


EE, 


೧೦೦. 


E.C. Vol XI No.6೪ ಚಿತ್ರದುರ್ಗ (ಜಿ) ದಾವಣಗೆರೆ (ತಾ) ಗಂಗನರಸಿ 
೧೧೭೭ A.D. ಪು-೨೧೭ 

E.C.Vol X1 No.C೬ ಚಿತ್ರದುರ್ಗ (ಜಿ) ದಾವಣಗೆರೆ (ತಾ) ಗಂಗನರಸಿ 
೧೧೭೭ A.D. ಪು-೨೧೮. 

ಕ.ವಿ.ಶಾ.ಸಂ. 1 No.೩೯ ಬಳ್ಳಾರಿ (ಜಿ) ಹಡಗಲಿ (ತಾ) ಹೊಳಲು, ೧೧೭೮ 
A.D. ಪು.೩೪೪-೪೮ 

ಕ.ವಿ.ಶಾ.ಸಂ. 1, Noಂ.೫೨ ಕೊಪ್ಪಳ (ಜಿ) ಯಲಬುರ್ಗಾ (ತಾ) ಕುಕನೂರು 
೧೧೭೮ A.D. ಪು.೨೨೮-೩೫ 

ಮೇವುಂಡಿ ಮಲ್ಲಾರಿ: ಕನ್ನಡ ನಾಡಿನ ಕೆಲವು ಶಾಸನಕವಿಗಳು: ಪು-೧೭೪-೭೫ 
ಪೂರ್ವೋಕ್ತ. ಪುಟ-೧೭೬ 

E.C. Vol V, No.0 ಮೈಸೂರು (ಜಿ) ನರಸೀಪುರ (ತಾ) ತುಂಬಲ (ಗ್ರಾ) 
೧೧೮೦ A.D. ಪು.೪೪೦-೪೪೧ 

E.C. Vol.VIl, No.9% ಶಿವಮೊಗ್ಗ (ಜಿ) ಹೊನ್ನಾಳಿ (ತಾ) ಬೆಳಗುತ್ತಿ (ಗ್ರಾ) 
೧೧೮೦ A.D. ಪು-೨೧೯-೨೨೦ 

E.C. Vol.VII No.5೦ ಶಿವಮೊಗ್ಗ (ಜಿ) ಹೊನ್ನಾಳಿ (ತಾ) ಬೆಳಗುತ್ತಿ (ಗಾ) 
೧೧೮೦ A.D. ಪು-೨೨೦-೨೧ 

SII Vol XX No.೧೭೪, ಬಿಜಾಪುರ (ಜಿ)್ಗ(ತಾ)(ಗಾ). ಪು-೨೨೮ 

E.C. Vol.I] No.೬ ಹಾಸನ (ಜಿ)್ಗ(ತಾ) ಶ್ರವಣಬೆಳಗೊಳ ೧೧೮೦ ೩Aಂ. 
ಹು-೧೮೬ 

SIl Vol XVIIL, No. ೨೯೯ ಧಾರವಾಡ (ಜಿ) ಹಾವೇರಿ (ತಾ) ಹರಳಹಳ್ಳಿ, 
೧೧೮೧ A.D. ಪು-೩೮೪-೯೪ 

ಕ.ವಿ.ಶಾ.ಸಂ. 11] No.೬೯ ಕೊಪ್ಪಳ (ಜಿ) ಯಲಬುರ್ಗಾ (ತಾ) ಕುಕ್ಕನೂರು, 


೧೧೮೩ A.D. ಪು-೨೬೯-೭೨ 


೨೨೯ 


೧೦೧. 


೧೦೨. 


೧೦೩. 


೧೦೪. 


೧೦೫. 


೧೦೬. 


೧೦೭. 


೧೦೮. 


೧೦೯. 


೧೧೦. 


೧೧೧. 


೧೨, 


೧೧೩. 


SII Vol XV No.೫೭ ಧಾರವಾಡ (ಜಿ) ಗದಗ (ತಾ) ಡಂಬಳ ೧೧೮೪ 
A.D. ಪು.೭೪-೭೮ 

ಕ.ವಿ.ಶಾಸಂ. ಳ ಭಾಗ-೧ Nಂನೀ೭ ಕರ್ನೂರು (ಜಿ) ಆದೋನಿ (ತಾ) 
ನಂದವರಂ, ೧೧೮೬ A.D. ಪು-೩೩೪-೩೫ 

E.C.Vol No 1 ಹಾಸನ (ಜಿ) ಚನ್ನರಾಯಪಟ್ಟಣ (ತಾ)(ಗ್ರಾು) ೧೧೮೬ A.D. 
ಪು-೪೦೭ 

E.C.Vol X No.¥೫೬ ಹಾಸನ (ಜಿ) ಅರಸೀಕೆರೆ (ತಾ) ಬಾಣಾವರ ೧೧೮೭ 
A.D.ಪು-೭೬ 

E.C.Vol X No. ೪9೪ ಹಾಸನ (ಜಿ) ಅರಸೀಕೆರೆ (ತಾ)(ಗ್ರಾು) ೧೧೮೯ A.D. 
ಹು-೧೦ 

E.C.Vol. X No.೪ ಹಾಸನ (ಜಿ) ಅರಸೀಕೆರೆ (ತಾ)(ಗ್ರಾ) ೧೧೮೯ ೩ರ. 
ಹು-೫೭. 

E.C. Vol.X. No.೧೩ ಹಾಸನ (ಜಿ) ಅರಸೀಕೆರೆ (ತಾ) ಬಮ್ಮನಹಳ್ಳಿ ೧೧೯೪ 
A.D. ಪು೧೭೯ 

SIl. Vol XV, No.29 ಧಾರವಾಡ (ಜಿ) ನವಲಗುಂದ (ತಾ) ಅಣ್ಣಿಗೇರಿ 
೧೧೮೭ A.D ಎಡಿ ಪು 

E.C. Vol. IX, No.99೪ ಹಾಸನ (ಜಿ) ಬೇಲೂರು (ತಾ) ಮಾರೇನಹಳ್ಳಿ 
೧೧೮೮ A.D. ಪು.೨೩೨-೩೫. 

ಮೇವುಂಡಿ ಮಲ್ಲಾರಿ.:ಕನ್ನಡ ನಾಡಿನ ಶಾಸನಕವಿಗಳು :ಪು-೨೨೨ 

E.C. Vol V No.95೫ ಹಾಸನ (ಜಿ) ಚನ್ನರಾಯಪಟ್ಟಣ (ತಾ) ತರೀಕೆರೆ 
೧೧೯೬ A.D. ಪು-೧೭೯ 

ಡಿ.ಶ್ರೀನಿವಾಸಾಚಾರ್‌: ಯಶೋಧರ ಚರಿತೆ (ಸಂ) ಪು-XIV 

E.C. Vol. II No.0೭೯ ಹಾಸನ (ಜಿ) ಚೆನ್ನರಾಯಪಟ್ಟಣ (ತಾ)(ಗಾ) ೧೧೯೧ 


A.D. ಪು-೧೭೯ 


೨೩೦ 


೧೧೪. 


೧೧೫. 


೧೧೬. 


HOE. 


೧೧೮. 


೧೧೯. 


SQ 


೧೨೧. 


ಘಟ 


೧೨೩. 


೨೪, 


೧೨೫. 


E.C. Vol.VI No.95೫ ಹಾಸನ (ಜಿ) ಚನ್ನರಾಯಪಟ್ಟಣ (ತಾ) ತರೀಕೆರೆ 
೧೧೮೯ A.D. ಪು-೨೨೨ 

E.C. Vol XXIV No.೩ ತುಮಕೂರು (ಜಿ) ಚಿಕ್ಕನಾಯಕನಹಳ್ಳಿ (ತಾ) 
ಬೂದಿಹಾಳ ೧೧೯೦ A.D. ಪು-೪೪೧ 

E.C.Vol. Xl] No.0೬ ತುಮಕೂರು (ಜಿ) ಚಿಕ್ಕನಾಯಕನಹಳ್ಳಿ (ತಾ) 
ಸೂಜಿಗಲ್ಲು ೧೧೯೦ A.D. ಪು-೧೨೧ 

Sll. Vol XX No.೧೭೫ ಬಿಜಾಪುರ (ಜಿ) ಇಂಡಿ (ತಾ) ಹಿರೇಬೇವಿನೂರು 
೧೧೯೦ A.D. ಪು.೧೮೧ 

SIl Vol XVII No.೧೯೯ ಬಿಜಾಪುರ (ಜಿ) ಇಂಡಿ (ತಾ) ಚಿಕ್ಕಿಂಡಿ ೧೧೯೦ 
Aಿ.Dಪು.೨೭೯ 

E.C. Vol.VIl No.00೫ ಶಿವಮೊಗ್ಗ (ಜಿ) ಶಿಕಾರಿಪುರ (ತಾ) ಬಳ್ಳಿಗಾವೆ 
೧೧೯೨ A.D. ಪು-೧೯೭ 

ಕ.ವಿ.ಶಾ.ಸಂ. ಳ ಭಾಗ-೨ ಸNಂ.೩೬೬ ಕಡಪ (ಜಿ) ಪ್ರೊದ್ದುಟೂರು (ತಾ) 
ಚೌದೂರು ೧೧೯೨ A.D. ಪು-೫-೬ 

E.C. Vol X1 No.99 ಚಿಕ್ಕಮಗಳೂರು (ಜಿ)(ತಾ) ಉಪ್ಪವಳ್ಳಿ ೧೧೯೩ A.D. 
ಹು.೨೪-೨೫ 

E.C. Vol X No.೧೩೯ ಹಾಸನ (ಜಿ) ಅರಸೀಕೆರೆ (ತಾ) ಬೊಮ್ಮೇನಹಳ್ಳಿ 
೧೧೯೪ AD. ಪು-೧೭೯ 

E.C. Vol.IX No.90೦೯ ಹಾಸನ (ಜಿ) ಬೇಲೂರು (ತಾ) ಅಗ್ಗಡಲು ೧೧೯೫ 
A.D. ಪು.೨೦೦ 

ಕ.ವಿ.ಶಾ.ಸಂ. ಳ ಭಾಗ-೧ N್ಹ್ಥoಂ.೨೦೧ ಅನಂತಪುರ (ಜಿ) ರಾಯದುರ್ಗ (ತಾ) 
ನಾಗೇನಹಳ್ಳಿ. ೧೧೯೬ A.D. ಪು-೨೨೩-೨೨೫. 

SIl Vol. IV No.9೬0 ಬಳ್ಳಾರಿ (ಜಿ) ಹೊಸಪೇಟೆ (ತಾ) ವಿಜಯನಗರ 


೧೧೯೯ A.D. ಪು-೫೪-೫೭ 


೨೩೧ 


ಅಧ್ಯಾಯ-೬ 
೧೨ನೇ ಶತಮಾನದ ಶಾಸನಕವಿಗಳು 


ಕವಿ ಚಂದಣ (ಕ್ರಿಶ.೧೨೦೦) 

ಚಿಕ್ಕಮಗಳೂರು ಜಿಲ್ಲೆ ಚಿಕ್ಕಮಗಳೂರು ತಾಲೂಕಿನ ಉಪ್ಪವಳ್ಳಿ ಶಾಸನವನ್ನು” ಈತ 
ಬರೆದಿದ್ದಾನೆ. ಇದನ್ನು ಶಾಸನ ಹೀಗೆ ಹೇಳಿದೆ, “ವೀರಗಲ ಪ್ರಸಸ್ನಿಯ ಬರದಾತ ವಾಸುದೇವ 
ಭಟ್ಟರ ಮಗ "ಚಂದಣ”'ನು” ಎಂದಿದೆ. ಶಾಸನವು ನಾಶವಾಗಿರುವುದರಿಂದ ಬಹಳಷ್ಟು ಮಾಹಿ 
ದೊರೆಯುವುದಿಲ್ಲ ಒಟ್ಟು ೧೧ ಸಾಲುಗಳನ್ನು ಒಳಗೊಂಡಿದೆ. ಹೊಯ್ದಳ ದೊರೆಗಳ ಪ್ರಸ್ತಾಪವಿದೆ. 


ಇದೊಂದು ವೀರಶಾಸನವಾಗಿದ್ದು "ಬಮ್ಮಗೌಡನ”' ಮಗ "ಹುಲಿಯನು' ಎಂಬುವವನು ಇದನ್ನು 
ಸ್ಥಾಪಿಸಿದನು ಎಂದು ಕಂಡುಬರುವುದು. ಈ ಶಾಸನ ಕಾಲ ಕ್ರಿಶ.೧೨೦೦. 


ಇದೇ ಕವಿ ಬರೆದಿರಬಹುದಾದ ಕ್ರಿಶ.೧೨೦೦, ಕಾಲದಲ್ಲಿಯೇ ಹೊರಡಿಸಿದಾಗ ಕಲ್ಯಾಣ 
ಚಾಲುಕ್ಕ ಅರಸ ತ್ರಿಭುವನ ಮಲ್ಲನ ಕಾಲಕ್ಕೆ ಈ ಶಾಸನ ಸೇರಿದೆ. ಗುಲ್ಬರ್ಗ ಜಿಲ್ಲೆಯ ಚಿಂಚೋಳಿ 
ತಾಲೂಕಿನ ದೇಗಲ್‌ಮಡಿ ಗ್ರಾಮದಲ್ಲಿ” ಆರ್ಯಸಮಾಜದ ಕಟ್ಟಡದ ಆವರಣದಲ್ಲಿರುವ ಶಾಸನದ 
ಕೊನೆಯಲ್ಲಿ "ಕವಿ ಚಂದನ ಕವಿತೆ' ಎಂಬ ಹೇಳಿಕೆಯಿದೆ ಶಾಸನ ತುಂಬಾ ನಶಿಸಿಹೋಗಿದೆ. 
ಉಳಿದ ಮಾಹಿತಿ ಹೀಗಿದೆ. ಕಲ್ಯಾಣ ಚಾಲುಕ್ಕ ಅರಸ ತ್ರಿಭುವನಮಲ್ಲ ಹಾಗೂ ಅರಸರ 
ವಂಶಾವಳಿ, ಅವನ ಕೈಕೆಳಗಿನ ಅಧಿಕಾರಿಯಾದ ಬಾಜದೇವನೆಂಬುವನ ಬಿರುದುಗಳು ಹಾಗೂ 
ಅನ್ವಯಗಳನ್ನು ಇದರಲ್ಲಿ ವರ್ಣಿಸಿದೆ. 


ಕೇಶವರಾಜ (ಕ್ರಿಶ.೧೨೦೦) 

ಅವಿಭಜಿತ ಧಾರವಾಡ ಜಿಲ್ಲೆಯ, (ಇಂದಿನ ಹಾವೇರಿ ಜಿಲ್ಲೆ) ಹಿರೇಕೆರೂರು ತಾಲೂಕಿನ, 
ಅಬ್ಬಲೂರು” ಶಾಸನವೆಂದೇ ಪಸಿದ್ದಿ ಪಡೆದ ಈ ಶಾಸನವು ೧೨ನೇ ಶತಮಾನದಲ್ಲಿ 
ರಚನೆಗೊಂಡಿದೆ. ಈ ಶಾಸನಕವಿ ಕೇಸಿರಾಜನು ಚಮೂಪನಾಗಿದ್ದ, ಹಾಗೂ 
ಸೇನಾಪತಿಯಾಗಿದ್ದನು. 
ಶಾಸನಕವಿಯ ಹೆಸರು ಪ್ರಸ್ತಾಪವಿರುವ ಪದ್ಯ : 


ಕೇಶವರಾಜ ಚಮೂಪಂ 

ಶಾಸನಮಂ ಪೇಳ್ಗ ನಂತದಂ ತಿರ್ದಿ ನಿರಾ 
ಯಾಸದೆ ಬರೆದ ವನೀಶನ 

ದಾಸಂ ಶಿವಚರಣ ಕಮಲಶರಣಂ ಸರಣಂ॥ 


೨೩೨ 


ಇಲ್ಲಿ ಕ್ರಮವಾಗಿ ಕೇಶವರಾಜ ಕವಿಯಾಗಿಯೂ "ಸರಣ'ನು ಲೇಖಕನಾಗಿಯೂ ಕಾರ್ಯ 
ನಿರ್ವಹಿಸಿರುವುದು ಸ್ಪಷ್ಟವಾಗಿದೆ. ಈ ಶಾಸನವು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಅತ್ಯಂತ ಮಹತ್ವದ 
ಶಾಸನವಾಗಿದ್ದು, ಜೈನಧರ್ಮದ ಅವನತಿಯನ್ನು ವೀರಶೈವ ಧರ್ಮವು ಪ್ರಬಲವಾಗುತ್ತಿರುವುದನ್ನು 
ಕುರಿತು ಕಾವ್ಯಮಯವಾಗಿ ಹೇಳಿದೆ. ವೀರಶೈವ ಮತದ ಸುಧಾರಕನಾದ ಏಕಾಂತದ ರಾಮಯ್ಯನ 
ಜೀವನ ಚರಿತ್ರೆಯನ್ನು ಸಮಗವಾಗಿ ಚಿತ್ರಿಸಲಾಗಿದ್ದು ಹಲವಾರು ಪವಾಡಗಳಿಂದ ಏಕಾಂತದ 
ರಾಮಯ್ಯನು ಜೈನರ ವಿರುದ್ಧ ಗೆಲುವು ಸಾಧಿಸಿ, ಕಳಚೂರಿ ಅರಸ ಬಿಜ್ಜಳನಿಂದ ಜಯಪತ್ರ 
ಪಡೆದುದನ್ನು ಕವಿಯು ಚಿತ್ರಿಸಿದ್ದಾನೆ. ಈ ಶಾಸನವನ್ನು ಪುಟ್ಟ ಚಂಪೂ ಕಾವ್ಯವೆಂದು 
ಕರೆಯಬಹುದಾಗಿದೆ. 


ಅವತಾರದ ಹಿನ್ನೆಲೆಯಿಂದ ಆರಂಭಿಸಿ ಆಳಂದೆಯಲ್ಲಿ ಜನಿಸುದುದು, ತೀರ್ಥಯಾತ್ರೆಗೆ 


ಹೊರಟ ಸಂದರ್ಭದಲ್ಲಿ ಪುಲಿಗೆರೆಗೆ ಬಂದು ನೆಲೆಸಿದುದು ಅಲ್ಲಿ ಸೋಮೇಶ್ವರನಿಂದ ಸ್ಪಪ್ಪ 


ಸಂದೇಶ ದೊರೆತುದು, ಅಬ್ದಲೂರಿಗೆ ಬಂದು ವಾಸಿಸುವಾಗ ತನ್ನೊಡನೆ ಜಗಳಕ್ಕೆ ಬಂದ 
ಜೈನರನ್ನು ಎದುರಿಸಿ ಪವಾಡವನ್ನು ಮೆರೆದು ಅವರನ್ನು ಸೋಲಿಸಿ ಜಿನಮೂರ್ತಿಯನ್ನೊಡೆದು, ಆ 
ಎಡೆಯಲ್ಲಿ ವೀರಸೋಮೆಶ್ವರನನ್ನು ಪ್ರತಿಷ್ಠಾಪಿಸಿ, ಬಿಜ್ಜಳರಾಯ, ಕದಂಬಕಾಮದೇವ, ಚಾಳುಕ್ಕ 
ಸೋಮೇಶ್ವರ ಈ  ಮೂವರಿಂದಲೂ ದತ್ತಿದಾನಗಳನ್ನು ಪಡೆವಲ್ಲಿಯ ವಿಷಯಗಳನ್ನು 


'ಕೇಶವರಾಜಕವಿ' ಇಲ್ಲಿ ಅಭಿವ್ಯಕ್ತಿಸಿದ್ದಾನೆ: 
ಈ ಶಾಸನದ ಕೆಲ ಪದ್ಯಗಳು : 


ಎನಲೇಕಾಂತದ ರಾಮಂ 
ಮನಸಿಜರಿಪುಗಿತ್ತು ತಲೆಯನಾಂ ಪಡೆದಡೆ ನೀ 
ವೆನಗೀವ ಪಣಮದೇನೆನೆ 
ಮುನಿದೆಂದರ್ಜಿನನ ಕಿತ್ತು ಶಿವನಂ ನಿಲಿಪೆವ್‌ ॥ 


ಎನೆ ಕೊಡುವುದೋಲೆಯಂ ನೀ 
ವೆನಗಿಂದಿತ್ತೋಲೆಗೊಂಡು ಶಿರಮಂ ತಾಂ ಭೋಂ 
ಕೆನಲಿಟೆದು ಕುಡುವ ಪದದೊಳ್‌ 

ಶಿವನಂ ಸಾನಿಧ್ಯಮಾಡಿ ರಾಮಂ ನುಡಿಗುಂ ॥ 


ಉಡುಗದೆ ಶಂಭು ನೀನೆ ಶರಣೆನ್ನದಡಂ ಮನಮನ್ಯಭಾವದೊ 
ಳ್ಲೊಡರ್ದಡಮಾ ಕೃಪಾಣಮುಖದಿಂ ತಲೆ ಹೋಗದೆ ನಿಲ್ಕದಲ್ಲದಿ 
ರ್ದಡೆ ಶಿವ ನಿನ್ನ ಮುನ್ನಡಿಗುರುಳ್ಗೆನುತಂ ಕಲಿ ರಾಮನಾರ್ದುಕೆ 
ಯ್ಲಿಡದರಿದಿಕ್ಕಲಾರಯಿಸಿದಂ ಶಿರಮಂ ಶಿವನಂಘ್ರಯುಗ್ಮದೊಳ್‌ ॥ 


೨೩೩ 


ಅರಗೈಗೊಂಡನೆ ಕಿತ್ತು ನೋಡಿದನೆ ಕೂರ್ಪಿಂಗಳ್ಳಿ ಮೆಯ್ದಾಯ್ದನೇ 
ಸೆರಗಂ ಪಾರ್ದನೆ ಬಾಳ್ಗೆ ಭಕ್ತರೆನುತಂ ಬಲ್ಲಾಳು ರಾಮಂ ಸ್ಪಕಂ 
ಧರಮಂ ಚೆಕ್ಕಿನೆ ಹುಲಕಟ್ಟಿ ನರಿವಂತ ಕ್ಷೇಶದಿಂದಾಗಳಂ 
ತರಿದೀಶಾಂಘಫ್ರಯೊಳಿಕ್ಕಿ ಶಂಕರಗಣಕ್ಕಾನಂದವಂ ಮಾಡಿದಂ ॥ 


ಕವಿ ಸುಬ್ಬ (ಕ್ರಿಶ.೧೨೦೦) 


ಅವಿಭಜಿತ ಧಾರವಾಡ ಜಿಲ್ಲೆಯ, (ಇಂದಿನ ಹಾವೇರಿ ಜಿಲ್ಲೆ) ರಾಣೆಬೆನ್ನೂರು ತಾಲೂಕಿನ, 
ಅಸುಂಡಿಯಲ್ಲಿರುವ ಶಾಸನವನ್ನು” "ಸುಬ್ಬ' ಕವಿಯು ರಚಿಸಿದನೆಂದು ತಿಳಿದುಬರುತ್ತದೆ. 
“ಲಿಖಿತಜನ ಸುಮಿತ್ರ” ನೆಂದು ಕರೆದುಕೊಂಡು ಕವಿ ಸುಬ್ಬ, ತಾನು "ಮೃದುಲಲಿತ ವಿಚಿತ್ರಲಿಖಿತ 
ತಿಬ್ಬ'ನೆಂದೂ ಇವನು ಹೇಳಿಕೊಂಡಿದ್ದಾನೆ. ಪ್ರಸ್ತುತ ಶಾಸನವನ್ನು ಕುರಿತು ಹೀಗೆ ಕಂದ ಪದ್ಯದಲ್ಲಿ 
ಹೇಳಿದ್ದಾನೆ.: 
ಬರೆವರ ಮಿತ್ರಂ ಸುಬ್ದಂ 
ವಿರಚಿಸಿ ಪೆರ್ದೆಸೆವ ಗದ್ಯಪದ್ಯೋಕ್ತಿಗಳಿಂ | 


ಬರೆದಂ ಶಾಸನಮನಿದಂ 
ಧರೆಯೊಳ್‌ ಬುಧರೊಲ್ಲು ಹೊಗಳೆ ತಲಿತಾಕ್ಷರದಿಂ l 


ಅಸುಂಡಿ ಊರ ಗಾವುಂಡನಾದ ಅಶ್ವರಕುಲದ ಬರ್ಮ್ಗಗಾವುಂಡನೆಂಬುವನು ಆ 
ಊರಿನಲ್ಲಿಯೆ ಕಲಿದೇವಸ್ಥಾಮಿಗೆ ಭೂಮಿದಾನವನ್ನಿತ್ತನೆಂಬುದು ಈ ಶಾಸನದ ತಾತ್ತರ್ಯವಾಗಿದೆ. 
ಈ ದಾನವು ದೇವಾಲಯದ ಆಚಾರ್ಯರಾದ ಬ್ರಹ್ಮಸಿಂಗಿ ಪಂಡಿತರಿಗೆ ಒಪ್ಪಿಸಲ್ಲಟ್ಟಿತು. 
ಬರ್ಮಗಾವುಂಡ, ಬ್ರಹ್ಮಸಿಂಗಿ ಪಂಡಿತರು, ಅವರ ನೈಷ್ಠಿಕತೆ, ವಿದ್ಧತ್ತು ಇವೆಲ್ಲವುಗಳನ್ನು ಕವಿಯು 
ಪದ್ಯರೂಪದಲ್ಲಿ ವರ್ಣಿಸಿದ್ದಾನೆ. ಕದಂಬ ಮಯೂರವರ್ಮನ ಅದೀನ ಅಧಿಕಾರಿ "ಮಾಚಣನ' 
ಕುರಿತು, ವೃತ್ತದಲ್ಲಿ ಹೀಗೆ ಹೇಳಿದ್ದಾನೆ.: 

ಸ್ಥಿರನದ್ರೀಂದ್ರನಂಬುರಾಶಿಗಧಿಕಂ ಗಂಭೀರದಿಂ ದಾನದೊ 
ಳ್ಲಿರಿಯಂ ಕಳ್ಳಮಹೀಜದಿಂ ಸುಚರಿತಪ್ರೋದ್ಯದ್ದುಣವ್ರಾತದೊ | 


ಳ್ಲರಮಾರ್ತ್ವಂ ಮನುಗುನ್ನತಂ ವಿಜಯವಿಕ್ತಾನ್ತಕ್ಕೆ ಸಿಂಹಾಧಿಕಂ 
ಧರೆಯೊಳ್ಳೆರಗ್ಗಡೆ ಮಾಚಣಂ ವಿಬುಧಸೇವ್ಯಂ ವಾಗ್ಗಧೂಭೂಷಣಂ ॥ 


ಬರ್ಮಗಾವುಂಡನ ಗುಣಾವಳಿಯ ವರ್ಣನೆ ಹೀಗಿದೆ: 


ವರತೇಜಪ್ರಭೆಯೊಳ್‌ ದಿನಾಧಿಪತಿಯಂ ಭಾಸ್ಪತ್ಯಳಾಶೇಷದೊಳ್‌ 
ದೊರೆವೆತ್ತಿರ್ದ ಶರನ್ನಿಶಾಪತಿಯ ತಾನೌದಾರ್ಯದೊಳ್‌ ಕಣ ್ಲಿನಂ 
ಸರಧ್ಯರ್ಯಕ್ಕೆ ಕುಳಾಚಳಸ್ಕಿರತೆಯಂ ವಿಕ್ರಾನದೊಳ್‌ ನದವ 
ಸರಿಯಾದಂ ಜಡರೂರುಗರ್ದೊರೆಯೆ ಹೇಳ್‌ ಶ್ರೀಬಮ ೯ಗಾವುಂಡನೊಳ್‌ l 


೨೩೪ 


ಭೂವಿಶ್ರುತನಧಿಕವಾ 
ಗ್ಲೇವೀಮುಖಮುಕುರನಮಳಗೋತ್ರಪವಿತ್ರಂ | 
ಭಾವಕನೆಸೆವ ಪಶುಂಡಿಯ 

ಗಾವುಣ್ಣಂ ಬಮ್ಮದೇವನೂರ್ಜಿತತೇಜಂ l 


ಶಾಸನದ ಬಹುಭಾಗ ಅಳಿಸಿ ಹೋಗಿದ್ದರಿಂದ ಬ್ರಹ್ಮಸಿಂಗಿ ಪಂಡಿತರು ಅವರ ಪಾಂಡಿತ್ಯ 
ಮುಂತಾದವುಗಳ ವರ್ಣನೆ ಪೂರ್ಣ ದೊರೆಯುವುದಿಲ್ಲ. ಈ ಶಾಸನವನ್ನು ರಚಿಸಿದುದು ಚಾಲುಕ್ಕ 
ಭೂಲೋಕಮಲ್ಲನ ಆಳ್ಗಿಕೆಯಲ್ಲಿ ಕಾಲದ ಉಲ್ಲೇಖವಿದೆ. ಈ ಶಾಸನವನ್ನು ಸಾಹಿತ್ಯ ಚರಿತ್ರಕಾರರು 
೧೨ನೇ ಶತಮಾನವೆಂದು ಗುರ್ತಿಸಿದ್ದಾರೆ.” 


ಕೇಶವ ಪಂಡಿತ (ಕ್ರಿಶ.೧೨೦೦) 


ಬೀದರ ಜಿಲ್ಲೆಯ, ಬಸವಕಲ್ಯಾಣ ತಾಲೂಕಿನ, ಬಸವಕಲ್ಯಾಣದ ಶಾಸನವನ್ನು" "ಕೇಶವ 
ಪಂಡಿತ”ನೆಂಬ ಶಾಸನಕವಿಯು ರಚಿಸಿದ್ದಾನೆ. ಇದು ತುಂಡು ಶಾಸನವಾಗಿದ್ದು ಸುಂಕವನ್ನು ಬಿಟ್ಟ 
ಬಗ್ಗೆ ತಿಳಿಸುತ್ತದೆ. ಉಳಿದ ವಿವರಗಳು ನಷ್ಟವಾಗಿವೆ. ಒಟ್ಟು ೯ ಸಾಲುಗಳನ್ನೊಳಗೊಂಡಿದ್ದು 
ಶಾಸನದ ಕೊನೆಗೆ “ಬರೆದ ಸೇನಬೋವ ಕೇಸವ ಪಂಡಿತರು” ಎಂದಿದೆ. 


ಬಮ್ಮರಸ (ಕ್ರಿಶ.೧೨೦೦) 


ಕೊಪ್ಪಳ ಜಿಲ್ಲೆಯ ಕುಷ್ಠಗಿ ತಾಲೂಕಿನ "ಪುರ' ಎಂಬ ಗ್ರಾಮದ ಶಾಸನವನ್ನು” 
'ಬರೆದಂ ಸೇನಬೋವ ಬಮ್ಮರಸ' ಎಂದು ಉಲ್ಲೇಖಗೊಂಡಿದೆ. ಈ ಶಾಸನದ ಕಾಲ 
ಕ್ರಿ.ಶ.೧೨೦೦. ಬಾಹತ್ತರ ನಿಯೋಗಾಧಿಪತಿ ರೇಚಿಮಯ್ಯ ದಂಡನಾಯಕನ ಅಧಿಕಾರಿ ಚಿಮಯ್ಯ 
ದಂಡನಾಯಕನು ಮುಖ್ಯವಾಗಿ ಶ್ರೀಕರಣಗಳು, ಅಗ್ರಹಾರ ಸಿಂಧನೂರು, ಮಾದನೂರು, 
ನಿಡುಗೋಳ ಮುಂತಾದ ಸ್ಥಳಗಳ ಸಮಸನಾನಾದೇಸಿ ಮುಮ್ಮರಿ ದಂಡಗಳು. ಮಹಾನಾಡಾಗಿ 
ದೇವಸಭೆ, ಬಹ್ಮಸಭೆ, ರಾಜಸಭೆಯ ಸನ್ನಿಧಾನದಲ್ಲಿ ಸಭೆ ಸೇರಿದ್ದರು. 


ಇವರ ಜೊತೆಗೆ ಬಾಚಿದೇವರಸ.... ಮುಖ್ಯವಾಗಿ ವೀರಹಂಪರಸ, ಕಂಪಲಿ ಹಂಪದೇವ 
ಜೋಯಿಯರಸ, ಕಣ್ನರಸ, ಗೋಯಿಯರಸ, ಸೆಳೆಯಜ್ಜರಸ, ಹಂಪರಸ, ಭೋಗರಸ, ನಿಡವದ 
ಹೆಂಮ್ಮರಸ, ಬಾಗದೇವಿಯ ಹರಿಹರ, ಕಾಚರಸನ ಹರಿಹರ, ಹಿಂಡಿಯ ಬೀವರಸ, ಬಮ್ಮಕನೂರು 
ಬಾಚರಸ, ನರೆಯಂಗಲ್ಲು ವಿರುಪರಸ, ಹೂಡೂರು ದೊಣಮರಸ, ಅಣ್ಣಲದೇವ, 
ಮನಾಮಾಡಿಯ ಬಾಚರಸ, ಮುಂತಾದವರಲ್ಲದೆ ಕೆಳವಾಡಿನಾಡ ಮನ್ನೆಯ ಶೆಟ್ಟರು, ಬಮ್ಮಣ 
ಎಂಟು ಹಿಟ್ಟು ಸಹಿತ ನಲವತ್ತೆಂಟು ಮನ್ನೆಯರು ಈ ಮಹಾಸಭೆಯಲ್ಲಿ ಸೇರಿದ್ದರು. ಇವರೆಲ್ಲಾ 


೨೩೫ 


ಒಮ್ಮತದಿಂದ ಶ್ರೀಗವರೇಶ್ವರದೇವರ ಅಂಗಭೋಗ, ರಂಗಭೊಗ, ಪಾತ್ರಪಾವುಳ, ಚೈತ್ರಪವಿತ್ರ 
ಪಂಚಪರ್ಬ್ಬ, ಮಹಾನೈವೇಧ್ಯ, ಭೋಜನ ಮತ್ತು ಅತಿಥಿ, ಬ್ರಾಹ್ಮಣ. ತಹೋಧನರ 
ನಿತ್ಯಾಹಾರದಾನಕ್ಕೆ, ಖಂಡಸ್ಸುಟಿತ ಜೀರ್ಣೊದ್ಧಾರಕ್ಕೆ, ಸೊತೆಗೆ, ಸುಣ್ಣಕ್ಕೆ, ದೇವರ ಬ್ರಹ್ಮಪುರಿಯ 
ಬ್ರಾಹ್ಮಣ ವೇತನಕ್ಕೆ ಹಿರಿಯಕೋಲಲ್ಲಿ ಒಂದು ಮತ್ತರು ದಾನ ನೀಡುತ್ತಾರೆ. ಈ ದಾನವು 
ಸದಾಕಾಲ ನಡೆಯುವಂತಾಗಲು "ಉಮ್ಮಲಗುರುಕೆ' ಎಂಬ ಗ್ರಾಮವನ್ನು ತ್ರಿಭೋಗಾಬ್ಯಂತರವಾಗಿ, 
ಅಷ್ಟಭೋಗ, ತೇಜ ಸಾಮ್ಮಸಹಿತ, ಸರ್ವೃನಮಸ್ಯವಾಗಿ ಶ್ರೀಗವರೇಶ್ವರದೇವರಿಗೆ ದೇವರ 
ಸನ್ನಿಧಾನದಲ್ಲಿ, ದೇವರಾಸಿ ಪಂಡಿತರ ಕೈಯಲ್ಲಿ ಧಾರಾಪೂರ್ವಕವಾಗಿ ಧಾರೆಯನೆರೆದು ಕೊಟ್ಟರು. 
ಬಿಟ್ಟಸೆಟ್ಟಿ ಖವತ್ತೊಕ್ಕಲು ದೇವರ ದತ್ತಿಯಾಗಿ ಕಲ್ಲುದೇವಪುರದ ಕೇರಿಯಲ್ಲಿ ಇಪ್ಪತ್ತೆರಡು ಕೈ*ಆರು 


ಊ ಊ ) 


ಕ್ಸ ಅಗಲ ಅಳತೆಯ ಇಪ್ಪತ್ತೈದು ಮನೆಗಳನ್ನು ಕೊಟ್ಟರು. 


ಈ ಶಾಸನವನ್ನು ಬರೆದ ಸೇನಬೋವ ಬಂಮರಸ, ನರಸಿಂಹದೇವರ ಅರಮನೆಯ 
ಸೇನಬೋವ ಬಸವರಸನಿಗೆ ಹಿರಿಯಕೋಲಲ್ಲಿ ಒಂದು ಮತ್ತರನ್ನು ನೀಡುತ್ತಾರೆ. ದೇವರ 
ಅರಮನೆಯ ಬಡಗಿ ಕಾಳೋಜನಿಗೆ ಒಂದು ಮತ್ತರು, ಇನ್ನೊಬ್ಬ ಬಡಗಿ ಕಲ್ಲೊಜನಿಗೆ 
ಅರೆಮತ್ತರು, ದೇವರ ಅರಮನೆಯ ಸ್ಥಾನದವರಿಗೆ ಬಾಚಿದೇವನ ಎರೆಯಲ್ಲಿ ೫ ಮತ್ತರು ಭೂಮಿ 
ನೀಡುತ್ತಾರೆ, ಕೆಳವಡಿನಾಡ ಹಿರಿಯ ಬೀರವಣಿಗ ಕವಡಿಯ ಕೇತಿಸೆಟ್ಟಿ ಮುಂದಾಳತ್ವದಲ್ಲಿ 
ಬೀರವಣಿಗರು ಬೀರವಣದಲ್ಲಿ ಒಂದು ಗದ್ಯಾಣ ಕೊಟ್ಟಿರುತ್ತಾರೆ. ಶಾಸನವು ಸರಳ ಗದ್ಯದಲ್ಲಿದೆ. 
ಸುಭಗ ಶೈಲಿಯನ್ನೊಳಗೊಂಡಿದೆ. 


ಪಾರ್ತ (ಕ್ರಿ.ಶ.೧೨೦೪) 


ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ ಕಲ್ಲುಹೊಳೆ ಬಸದಿಯೊಂದರಲ್ಲಿ ಶಿಲಾ 
ಶಾಸನವನ್ನು” ಈ ಕವಿಯು ರಚಿಸಿದ್ದಾನೆ. ಈ ಶಾಸನದಲ್ಲಿ ಒಟ್ಟು ೭೦ ಸಾಲುಗಳಿವೆ ಕನ್ನಡ 
ಪದ್ಯಗಳ ಸಂಖ್ಯೆ ೪೦ ಇದೆ. ಕ್ರಿಶ.೧೨೦೪ರಲ್ಲಿ ಈ ಶಾಸನ ರಚನೆಗೊಂಡಿದೆ. 


ಕಾರ್ತವೀರಯ್ಕದೇವನು ಶ್ರೀಶಾಂತಿನಾಥದೇವರ  ಅಂಗರಂಗಭೋಗಕ್ಕೆ ಅಲ್ಲಿರುವ 
ಮುನಿಜನಗಳ ಆಹಾರ ಭೈಷಜ್ಯ ಶಾಸ್ತ್ರದಾನಕ್ಕೆ ಭೂಮಿಯನ್ನು ಬಿಟ್ಟಂತೆಯೂ, ಸೆಟ್ಟಿಯರೂ 
ಮುಮ್ಮರಿದಂಡುಗಳು ಕೆಲವೊಂದು ಆಯಗಳನ್ನು ಬಿಟ್ಟಂತೆ ಈ ಶಾಸನ ಹೇಳಿದೆ. 


೨೩೬ 


ಶಾಸನದಲ್ಲಿ ಅರಸರು, ಒಡೆಯರು, ಆಚಾರ್ಯರು ಮೊದಲಾದವರ ಗದ್ಯಪ್ರಶಸ್ತಿ ಚಿಕ್ಕ 
ಚೊಕ್ಕವಾಗಿವೆ. ದತ್ತಿ ದಾನ ವಿವರಣೆಗಳ ವಿವರಣೆಯೂ ಅಂದವಾಗಿದೆ. ಮುಕ್ತಾಲುಭಾಗ ಶಾಸನ 
ಪದ್ಮರೂಪದಲ್ಲಿಯೇ ಇದೆ. ಸೊಗಸಾದ ಚಿಕ್ಕ ನೀಳ್ಗಬ್ಬವನ್ನು ರಚಿಸಿದ ಕವಿ ಪಾರ್ಶ್ವ ತನ್ನ ಹೆಸರನ್ನು 
ಹೇಳುವಾಗ ಈ ಶಾಸನಕೃತಿ ಕುರಿತು ಹೀಗೆ ಹೇಳಿದ್ದಾನೆ.: 


ಲಲಿತಪದಾರ್ಥಳಂಕೃತಿ 

ಗಳಿನೊಸರ್ವರಸಂಗಳಿಂದೆ ಬುಧರೊಳ್ಳುಳಕಾ 

ವಳಿಸಸ್ಯಮೊಗೆಯೆ ಕವಿಕುಳ 

ತಿಳಕಂ ಶಾಸನಮನೊಲ್ಲು ಪೇಳ್ಗಂ ಪಾರಂ l 

ಇದರಲ್ಲಿ ಕವಿ ಸಂತ್ಕೃಶಿಯ ಮುಖ್ಯ ಗುಣ ಯಾವುದು? ಅದರ ಪರಿಣಾಮ ಎಂಥದು? 

ಎಂಬುದನ್ನು ರಸವಿಮರ್ಶೆ ಮಾಡಿದ್ದಾನೆ. "ಕವಿಕುಳತಿಳಕ' ಎಂಬ ಬಿರುದನ್ನು ಹೊಂದಿರುವ ಈ 
ಶಾಸನಕವಿ ಪಾರ್ತ್ರನು ಕನ್ನಡದಲ್ಲಿ "ಪಾರ್ಶನಾಥ ಪುರಾಣವನ್ನು' ರಚಿಸಿದ (ಕ್ರಿ.ಶ.೧೨೨೨) ಈ 
ರಟ್ಟ ಕಾರ್ತವೀರಯ್ಯನ ಆಸ್ಥಾನದಲ್ಲಿಯೇ ಇದ್ದಂತೆ ತಿಳಿಯುವ "ಕವಿಕುಲತಿಲಕ್‌ ಎಂಬ ಬಿರುದು 
ಪಡೆದ ಪಾರ್ಶ್ರಪಂಡಿತನಾಗಿರಬೇಕು ಎಂಬುದಾಗಿ ಕರ್ನಾಟಕ ಕವಿಚರಿತೆಕಾರರು 


ಅಭಿಪ್ರಾಯಪಡುತ್ತಾರೆ. 


ಕವಿಚರಿತೆಕಾರರು ಹೇಳಿದ ಪುರಾಣಕರ್ತ್ಯ ಪಾರ್ತ್ರನು ತನ್ನನ್ನು 
"ಸುಕವಿಜನಮನೋಹರ್ಷವರ್ಷ' ಎಂದು ಕೊಂಡಿದ್ದಾರೆ. "ಒಸರ್ವರಸಂಗಳಿಂದೆ ಬುಧರೊಳ್‌ 


ಹುಳಕಾವಳಿ ಸಸ್ಕ ಮೊಗೆಯೆ' ತಾನು ಈ ಶಾಸನವನ್ನು ಪೇಳ್ಗನೆಂದು ಶಾಸನಕವಿಪಾರ್ಶ 


ಹೇಳಿಕೊಂಡಿದ್ದಾನೆ. ಈ ಎರಡರಲ್ಲಿಯೂ ಸಾಮ್ಯಭಾವವಿದೆ ಇದರಿಂದ ಪುರಾಣ ಮತ್ತು ಶಾಸನ 
ಕರ್ತ್ರೃಗಳಲ್ಲಿ ಅಭಿನ್ನತೆಯಿದೆ ಎಂದು ಸೂಚಿಸುವುದು. 


ಪಾರ್ಶ್ರನ ಶಾಸನಕಾವ್ಯದಿಂದ ಆಯ್ದ ಪದ್ಯಗಳು ಹೀಗಿವೆ.: 


ಶ್ರೀಕವಿವಿಬುಧಸ್ತೀರ 

ತ್ಹಾಕಳಿತಂ ಜಳೆಧಿಯಂದಡಿಂ ಯದುಕುಲಲ 
ಕ್ಕೀಕಾಂತಂ ಶ್ರೀತಕಮಳಾ 

ನೀಕಂ ಹಗರಟಗೆ ನಾಡು ಜಗದೊಳೆಸೆಗುಂ ॥ 


ಸಬಳೆಂಗೊಂಡು ಸಮುಗಸಂಹಮಹಿಪಂ ಮೇಲ್ದಾಯಿಸಲ್ಪ್ದಾಜಿಯಂ 
ಸಬಳಂ ವೈರಿಬಳಂ ಜವಂಗೆ ಕಬಳಂ ಬೇತಾಳಕ್ಕೆ ಕೊ 

ಟ್ಡ ಬಲಿಶ್ರೇಣಿ ಬಳಾರಿಗಿತ್ತ ಬಡಿನಂ ಹಾರ್ದಿರ್ದ ಹರ್ದಂಗೆ ಬೇ 

ರ್ದು ಬೃಕಕ್ಕೆತ್ತಿದ ಬುತ್ತಿಯೆಂದೊಡಹಿತರ್ಮೆಯ್ಲೋಜೆ ಮಾಜಕಾಂಪರೆ ॥ 


೨೩೭ 


ಕ್ಷತ್ರಿಯಮಸ್ತಕಾಭರಣರಾಜನೃಪಂ ವಿಭು ಸಿಂಹಸೂನು ರ 


ತ್ನತ್ರಯ ಮೂರ್ತಿ ನಿರ್ಮಳಿನಧರ್ಮಮೆನುತ್ತದನೊಲ್ಲು ಪೇಳ್ಗವೋ 
ಲ್ಪಾತ್ರಿಗೆ ಮಿಕ್ಕ ಕಲ್ಲೊಳೆಯೊಳೆತ್ತಿಸಿದಂ ಜಿನಶಾಂತಿಗೇಹಮಂ 
ನೇತ್ರವಿಚಿತ್ರಮಂ ಮಹಿಕಿರೀಟಮನಪ್ರತಿಮತಿಕೂಟಮಂ ॥ 


ಬಾಳಚಂದ್ರ (ಕ್ರಿಶ.೧೨೦೪) : 


ಕ್ರಿಶ.೧೨೦೪ರ ಎರಡು ಶಿಲಾಶಾಸನಗಳು" ಬೆಳಗಾವಿಯ  ಕೋಟೆಯೊಳಗಣ 
ಜಿನಾಲಯ ವೊಂದರಲ್ಲಿದ್ದವು ಈಗ ಬ್ರಿಟೀಷ್‌ ಮ್ಯೂಸಿಯಂನಲ್ಲಿ ಇಡಲಾಗಿದೆ. ಅವೆರಡೂ 
ಶಾಸನಗಳ ಕಾಲಾವಧಿ ಒಂದೇಯಾಗಿದೆ. ಈ ಎರಡೂ ಶಾಸನಗಳನ್ನು ರಚಿಸಿದ ಕವಿ 
ಬಾಳಚಂದ್ರನೇ ಎಂಬುದು ಉಲ್ಲೇಖ ಪ್ರಮಾಣದಿಂದದ ತಿಳಿಯುತ್ತದೆ. 


ಈ ಎರಡೂ ಶಾಸನಗಳಲ್ಲೂ ಕವಿಯ ಹೆಸರನ್ನೊಳಗೊಂಡ ಕಂದ ವೃತ್ತಗಳು ಇಂತಿವೆ. 


ದೋಷವ್ಯತೀತಮರ್ಥವಿ 

ಶೇಷಮಿದೆನೆ ಪೇಟಕಿನೊಲ್ಲು ಶಾಸನಮಂ ಪೀ 
ಯೂಷಸಸಮಸೂಕ್ತಿ ಚಾತು 
ರ್ಭಾಷಾಕವಿಚಕ್ರವರ್ತಿ ಕವಿಕಂದರ್ಪಂ. 


ಪ್ರಹತಾರಿವುಜ ಕಾರ್ತವೀರ್ಯಸಚಿವಂ ಶ್ರೀಬೀಚಿರಾಜಂ ಯಶೋ 
ಮಹಿತಂ ಪೇಟೆಮೆನಲೈೆ ಶಾಸನಮನೊಳ್ಳಿಂ ಬಾಳಚಂದ್ರ ಗುಣಾ 
ಗಹಿ ವಿದ್ಧಜ್ಜನ ಸಮ್ಮತ ಸ್ಪುಟಪದಾರ್ಥಳಂಕ್ರಿಯಾಸಂಕುಳಾ 
ವಹಮಪ್ಪಂತಿರೆ ಪೇಲ್ಲನಿಂತು ಕವಿಕಂದರ್ಪಂ ಬುಧಾದೀಶ್ವರಂ ॥ 
ಶ್ರೀಮನ್ಮಾಧವಚಂದ ತೈವಿದ್ಯಚಕ್ರವರ್ತಿ ವಾಕ್ಷುಧಾರಸನಾಭ್ಕುದಿತ ನಿತ್ಯಸಾಹಿತ್ಯ ವನಕಮಲ 


ಮರಾಳಂ ಬಾಳಚಂದ್ರದೇವಂ ಪೇಟ್ಲಿ ಶಾಸನಂ. 


ಈತ ಜೈನಕವಿ ಸಕಲಚಂದ್ರನ ಮಗನಾದ ಮಾಧವ ಚಂದ್ರನ ಶಿಷ್ಯ "ಚತುರ್ಭಾಷಾ ಕವಿ 
ಚಿಕ್ರವರ್ತಿ' ಎಂಬ ಬಿರುದು ಪಡೆದವನು, ಅಲಂಕಾರ ಹಾಗೂ ಸ್ಪುಟಾರ್ಥಗಳಿಂದ ಕೂಡಿದ 
ಕಾವ್ಯರಚಿಸಬಲ್ಲ ಶಕ್ತಿ ಉಳ್ಳವನು. ಅಲಂಕಾರಗಳು ಕಾವ್ಯವನ್ನು ಉಕ್ಕಿನ ಕಡಲೆಯಾಗಿಸಬಾರದು. 
ನುಡಿ ಅಮೃತಕ್ಕೆ ಸಮಾನವಾದುದು ಎಂಬ ಅಭಿಪ್ರಾಯವನ್ನು ಸಹಜ ಮನೋಹರವಾದ ಕಾವ್ಯ 
ರಚಿಸುವ ಈ ಕವಿಗೆ "ಕವಿಕಂದರ್ಪ” ಬಿರುದು ಸರಿಯಾದುದೇ ಆಗಿದೆ. 


ಕವಿ ಬಾಳಚಂದ್ರ ಹೇಳಿಕೊಂಡ ಮಾತು ಆತ್ತ್ಸಸ್ತುಶಿಯಲ್ಲ ಎಂಬುದಕ್ಕೆ ಕವಿಯ 
ಶಾಸನಪದ್ಯಗಳು ಮಾತ್ರ ನಿದರ್ಶನವಲ್ಲದೆ ಇತರೆ ಪ್ರಸಿದ್ಧ ಕವಿಗಳಾದ ಈತನ ಸಮಕಾಲೀನರಾದ 
«_ ಮ p ೧೦ 
ಪಾರ್ಶ್ರಪಂಡಿತ' ಮತ್ತು ಜನ್ನ ಇಬ್ಬರೂ ಈತನ ಕವಿತ್ವ ಮೆಚ್ಚಿ ಹೊಗಳಿದ್ದಾರೆ. 


೨೩೮ 


ಪಾರ್ಶ್ರನು ಬಾಳಚಂದನನ್ನು ಪಾರ್ಶ್ರನಾಥಪುರಾಣದಲ್ಲಿ ಹೀಗೆ ಹೊಗಳಿದ್ದಾನೆ: 


ವಕ್ರೋಕ್ತಿಭವಯಶೋಚಜ್ಯೋ 
ತ್ಲಾಕ್ರಾಂತಪರಾವತೀಪತಿಮಿರಂ ಧರಣೀ 
ಚಕ್ರದೊಳತಿಚಿತ್ರಂ ಕವಿ 

ಚಕ್ರಪ್ರಿಯನೆನಿಸಿ ಬಾಳಚಂದ್ರ ನೆಗಳ್ಲಂ ॥ 


ಎಂದು ಕೊಂಡಾಡಿದ್ದಾರೆ. ಈತ ಶಾಸನಗಳಲ್ಲಿ ಸಗ್ಗರೆ ಮಹಾಸಗ್ದರೆ. ಚಂಪಕಮಾಲೆ, 
ಉತ್ಸಲಮಾಲೆ, ಮತ್ತೇಭವಿಕ್ರೀಡಿತ ವೃತ್ತಗಳನ್ನು ಕಂದಪದ್ಯಗಳನ್ನೂ ಬಳಸಿದ್ದಾನೆ. ಶಾಸನ 
ಗದ್ಯಪದ್ಯಗಳಿಂದ ಕೂಡಿದ್ದು ದತ್ತಿಯ ವಿವರಗಳು ಗದ್ಯದಲ್ಲಿದ್ದು ದೀರ್ಪವಾದ ವಿವರಣೆಯಿಂದ 


ಕೂಡಿದೆ. 


ಕಾರ್ತವೀರಯ್ಯನ ಆತ್ಮೀಯನೂ ಶೀಕರಣಾಗಗಣ್ಯನೂ ಅಖಿಳ ಮಂತ್ರಿಜನ ವರೇಣ್ಕನೂ 
ಆದ ಬೀಟರಾಜನು ಮಾಡಿಸಿದ ರಟ್ಟಜಿನಾಲಯದ ಶಾಂತೀಶ್ವರ ದೇವರ ನಿತ್ಯಪೂಜೆ 
ಅಭಿಷೇಕಾದಿಗಳಿಗೆ ಜಿನಾಲಯದ ಆಚಾರ್ಯರಾದ  ಮೂಲಸಂಘ ಕೊಂಡಕುಂದಾನ್ವಯ 
ದೇಸಿಯಗಣ ಪುಸ್ಪಕಗಚ್ಛ ಹನಸೋಗೆ ಪ್ರತಿಬದ್ದರಾದ ಶುಭಚಂದ್ರ ಭಟ್ಟಾರಕ ದೇವರಿಗೆ 
ನಾಲ್ಲಾಸಿರ್ವರುಂ ಕಾರ್ತವೀರ್ಯನೂ ಮಹಾಜನಂಗಳೊಡನೆ ವೇಣುಗ್ರಾಮದಲ್ಲಿ ಕೊಟ್ಟ ಸ್ಥಳವಿತ್ತಿಯ 
ವಿಷಯವನ್ನು ಶಾಸನ ನಿರೂಪಿಸಿದೆ. ಅಲ್ಲದೆ ಇನ್ನೂ ಕೆಲವರು ಆ ಶಾಂತಿನಾಥದೇವರ ಬಸದಿಗೆ 
ಕೊಟ್ಟ ಆಯದ ವಿವರವನ್ನೂ ನಿರೂಪಿಸಿದೆ. 


ಎರಡನೇ ಶಾಸನದಲ್ಲಿ ಅದೇ ದೇವರ ಸೇವೆಗಾಗಿ ಅದೇ ಗುರುಗಳಿಗೆ 
"ಕುಂಡಿಮೂರುಸಾಸಿರ'ದೊಳಗಣ ಕೊರವಳ್ಳಿಗಂಪಣದ  ಉಂಬರವಾಣಿಯೆಂಬ ಗ್ರಾಮವನ್ನು 


ದತ್ತಿಬಿಟ್ಟ ವಿಷಯವಿದೆ. 


ಈ ಕವಿಯು ಜನ್ನನ ಪತ್ನಿಯಾದ ಲಕುಮಾದೇವಿಯ ಗುರುವೆಂದು ಆ ಕವಿಯ 
"'ಅನಂತನಾಥಪುರಾಣ'ದಿಂದ ತಿಳಿಯುತ್ತದೆ. (೧, ೩೨, ಹಪಿ) ಇವನು ಪ್ರಸಿದ್ಧನಾದ ಕವಿಯೆಂದು 
ಜನ್ನನು ಹೇಳುತ್ತಾನೆ. ಪಾರ್ಶಪಂಡಿತನು ತನ್ನ "ಪಾರ್ಶನಾಥಪುರಾಣ'ದಲ್ಲಿ ಸ್ತುತಿಸಿರುವ 


ಬಾಳಚಂದ್ರನೂ ಈತನೆ ಆಗಿರಬಹುದು. ಈತನ ಗಂಥಗಳಾವುವು ನಮಗೆ ದೊರೆತಿಲ್ಲ. 


"“ಪ್ರಾಭೃತಕತ್ರಯ” "ಪರಮಾತ್ಸಪ್ರಕಾಶಿಕಾ' "ಸಮಯಸಾರ”' ಮೊದಲಾದ ಗ್ರಂಥಗಳಿಗೆ ಕನ್ನಡ 
ವ್ಯಾಖ್ಯಾನವನ್ನು ಬರೆದ ಬಾಳಚಂದ್ರ (೧೧೭೬)ನೆಂಬ ಒಬ್ಬ ಕವಿಯ ಉಲ್ಲೇಖವಿದ್ದು, ಈತನನ್ನು 
ಆಧ್ಯಾತ್ಮೀ "ಬಾಳಚಂದ'ನೆಂದು ಗುರುತಿಸಿದ್ದಾರೆ. ಈತ ಜೈನನಾಗಿದ್ದು ಮೂಲಸಂಘದ 


೨೩೯ 


ದೇಶೀಯಗಣದ ಪುಸ್ತಕಗಚ್ಚದ ಕೊಂಡಕುಂದಾನ್ವಯಕ್ಕೆ ಸೇರಿದವನು, ಈತನ ಕಾಲ ೧೧೭೬ 
ಆಗಿರದೆ ೧೨೦೦ ಆಗಿರಬೇಕೆಂದು ಕೆಲವರು ಊಹಿಸಿದ್ದಾರೆ. 


ಮಂಡ್ಯ ಜಿಲ್ಲೆಯ ತಿಪ್ಲೂರಿನಲ್ಲಿರುವ ಎರಡು ಶಾಸನಗಳಲ್ಲಿ ಬಾಳಚಂದನ ಹೆಸರು 
ಉಲ್ಲೇಖವಾಗಿದೆ. "“ತಿಪ್ಲೂರ ಕವಿಕಂದರ್ಪರ ಸಿಸ್ಯ ಬಾಳಚಂದ್ರದೇವರ ಮಕ್ಕಳು” ಎಂದಿದ್ದು ಈ 
ಶಾಸನ ವೀರಬಲ್ಲಾಳನ ಕಾಲಕ್ಕೆ ಸೇರಿದುದಾಗಿದೆ. “ಉಭಯ ಭಾಷಾಕವಿ ಚಕ್ರವರ್ತಿ 
ಕಂದರ್ಪದೇವರ ಮದವಳಿಗೆ ಸೊನ್ನಾದೇವಿಯರ ಮಗ ಕಾಣೂರ್ಗಣ  ತಿಳಕನುಮಪ್ಪ 
ಬಾಳಚಂದದೇವರು” ಎಂದಿದ್ದು ಈತ ಮೇಲೆ ಹೇಳಿರುವ ಶಾಸನದ ಕರ್ತ್ವವಾಗಿರಬೇಕೆಂದು 


ಕೆಲವರು ಸೂಚಿಸಿದ್ದಾರೆ.” 


ಹೀಗೆ ಉಕ್ತವಾಗಿರುವ ಬಾಳಚಂದರು ವಿಭಿನ್ನ ವ್ಯಕ್ತಿಗಳೇ ಅಥವಾ ಒಬ್ಬನೇ 


ಎಂಬುದನ್ನು ನಿರ್ಧರಿಸಲು ಸಾಕಷ್ಟು ಆಧಾರಗಳು ದೊರೆತಿಲ್ಲ. 
ಕಲ್ಲಯ್ಯ (ಕ್ರಿಶ.೧೨೦೫) 


ಚಿತ್ರದುರ್ಗ ಜಿಲ್ಲೆಯ ಚಿತ್ರದುರ್ಗ ತಾಲೂಕಿನ ಗಂಜಿಕಟ್ಟೆಗ್ರಾಮದಲ್ಲಿ ಪಾಂಡುರಂಗ 
ಬೆಟ್ಟದ ಮೇಲಿರುವ ಜನ್ನೆಶ್ತರ ದೇವಾಲಯದ ಮುಂದಿರುವ ಶಾಸನದ ಕರ್ತೃ ಈತ" ಶಾಸನವು 
ಹೊಯ್ದಳ ನಾರಸಿಂಹನ ಆಳ್ಗಿಕೆಯ ಕಾಲಕ್ಕೆ ಸೇರಿದ್ದು ಇದರ ಕಾಲಾವಧಿ ಕ್ರಿಶ.೧೨೦೫, ಶಾಸನದ 
ಕೊನೆಯಲ್ಲಿ: “ಈ ಶಾಸನಮ ಹೇಳ್ದು ಬರೆದ ಲಿಕ್ಕರಸರ ಮಗ ಹುಲ್ಲೂರು ಸೇನಬೋವ 
ಕಲ್ಲಯ್ಯಂಗೆ ನಡಬಯಲೊಳಗೆ ಗದೆ ಕಂ ೨೦೦ ಬೆದ್ದಲರಕೆರೆಯೊಳಗೆ ಮತ್ತರೂ ಬೆಲ್ಲವತ್ತದ 
ಹಸಲು ಮಣಲು ಮತ್ತರೊಂದು” ಎಂದಿದೆ. 


ಈತನ ತಂದೆ ಲಿಕ್ಕರಸನೆಂಬುವನು ಹುಲ್ಲೂರಿನ ಸೇನಬೋವನಾಗಿದ್ದನೆಂಬುದೂ 
ತಿಳಿದುಬರುತ್ತದೆ. ಕವಿಯ ಬಗ್ಗೆ ಉಳಿದ ಯಾವ ವಿವರಗಳೂ ಶಾಸನದಲ್ಲಿ ದೊರೆಯುವುದಿಲ್ಲ. 
ಧರ್ಮೆಶ್ವ್ತರದೇವರ ಅಂಗಜೋಗ, ರಂಗಭೋಗ, ಖಂಡಸ್ಸುಟಿತ ಜೀರ್ಣೋದ್ಧಾರಕ್ಕಾಗಿ 
ನಾಗಭೂಷಣಪಂಡಿತರ ಕಾಲುತೊಳೆದು ಹೂಲಿಯ ಕೆರೆಯನ್ನು ಅಂಡನೂರಿನ ನಾಳ್ವಭುಗಳೂ 
ಬಮ್ಮಗಾವುಂಡ ಮತ್ತಿತರರೂ ಹೊಳಲಕೆರೆ, ಹೊನುಕುಂದ, ದೊಡ್ಡಗಟ್ಟದ ನಾಳ್ತಭುಗಳೂ 
ಹುಲ್ಲೂರ ಏಚವೆನಾಯಕಿತಿ ಮತ್ತಿತರರೂ ಸೇರಿ ದತ್ತಿಬಿಟ್ಟ ವಿಷಯವನ್ನು ಶಾಸನದಲ್ಲಿ 
ನಿರೂಪಿಸಿದೆ. 


೨೪೦ 


ಶಾಸನದಲ್ಲಿ ಪ್ರಾಸಂಗಿಕವಾಗಿ ಬಂದಿರುವ ಹೊನುಕುಂದದ ಹಾಗೂ ಧರ್ಮೆಶ್ವರದೇವರ ವರ್ಣನೆ 


ತಿಳಕತಮಾಳತಾಳವಕುಳಂ ಸಹಕಾರವಶೋಕಚಂಪಕಂ 

ಕುಳಿರ್ವ ಸರೋಜಷಂಡಮಲರ್ದೊಪ್ಟುವ ಮಲ್ಲಿಗೆ ಮಾಧವೀಲತಾ 
ವಳಿ ತನಿಗೊಬ್ಬದಿಕ್ಕುವನ ಮೊಯ್ಯನೆ ತೀಡುವ ಮಂದವಾಯು ಕ 
ಣೊಳಿಸುವುದೆತ್ತ ನೋಡೆ ಹೊನುಕುಂದದ ವೃತ್ತಿಯತೀವರಮೃ್ಯದಿಂ l 


ಸುರರಾಜೇಂದ್ರಕಿರೀಟತಾಟತ-ಪದದ್ದಂದ್ಹಾರವಿಂದಂ ನಿಶಾ 

ಕರಬಿಂಬ ಪ್ರಕರ ಪ್ರಸೂನರಚನ ಪ್ರೋತ್ತುಂಗಗಂಗಾಂಬು ಶೇ 
ಖರನಬ್ದಾಸನ ಚಕ್ರಿನಮ್ನ್ಮಚರಣಂ ಸಾಮಂತ ಮಾಳಂಗೆ ಮಾ 
ಳ್ಲಿರದಿಷ್ಟಾರ್ಥಮನದ್ರಿಜಾತೆರಮಣಂ ಧರ್ಮೆಶ್ವರಂ ಸಂತತಂ ॥ 


ವಾಮನ (ಕ್ರಿಶ.೧೨೦೬) 


ಈತನು ಬಾಗಲಕೋಟೆ ಜಿಲ್ಲೆಯ, ಬಾಗಲಕೋಟೆ ತಾಲೂಕಿನ, "ಮಂಕಣಿಯ' 
ಶಿವದೇಗುಲದ ಮುಂದಿರುವ ಶಾಸನದ" ಕರ್ತ್ಯವೆಂಬುದು ಈ ಕೆಳಗಿನ ಕಂದಪದ್ಯದಿಂದ 
ತಿಳಿದುಬರುತ್ತದೆ. 
ಶಾಸನವಾಗಿರೆ ಪೇಳ್ಗುದು 
ಶಾಸನವಂ ಬರೆವುದಂತೆ ಶಾಸನವಾಗಲ್‌ 
ಶಾಸನಪದ್ದತಿ ಲಿಖಿತಂ 
ಶಾಸನಕಾದಂಬರಿಯೆ ವಾಮನರಚಿತಂ ॥ 
ಕವಿ ತನ್ನ ಶಾಸನವನ್ನು 'ಕಾದಂಬರಿ'ಯೆಂದು ಹೇಳಿಕೊಂಡಿರುವುದಲ್ಲದೆ ಅಲ್ಲಲ್ಲಿ 
ಪುರವರ್ಣನೆ, ದೇವತಾವರ್ಣನೆ, ಸಮುದ್ರ ದ್ವೀಪಕ್ಷೇತ್ರ ವಿಷಯ ವರ್ಣನೆ, ರಾಜಾವಳಿವರ್ಣನ, 
ಎಂದು ಮೊದಲಾಗಿ ಸೂಚಿಸಿ ಅವುಗಳನ್ನು ಕ್ರಮವಾಗಿ ವರ್ಣಿಸುವುದು ಈ ಶಾಸನದ 
ವೈಶಿಷ್ಟ್ಯವಾಗಿದೆ. ಶಾಸನದ ರಚನೆಯು ಬಹುಮಟ್ಟಿಗೆ ಚಂಪೂಕಾವ್ಯದ ರಚನೆಯ ರೀತಿಯಲ್ಲಿ 
ಅನುಸರಿಸಿರುವುದು ಇದರಿಂದ ಕಂಡುಬರುತ್ತದೆ. ಬಹುಶಃ ಇಲ್ಲಿ ಕಾದಂಬರಿ” ಎಂಬ ಪದವನ್ನು 
"ಕಾವ್ಯ' ಎಂಬರ್ಥದಲ್ಲಿ ಬಳಸಿರುವಂತೆ ತೋರುತ್ತದೆ. ಶಾಸನವು ಗದ್ಯ ಪದ್ಯಾತ್ಮಕವಾಗಿದ್ದು, 
ಸಂಪೂರ್ಣವಾಗಿ ಕನ್ನಡದಲ್ಲಿದೆ. ಮತ್ತೇಭವಿಕ್ರೀಡಿತ, ಉತ್ತಲಮಾಲೆ, ಚಂಪಕಮಾಲೆ, ವೃತ್ತಗಳನ್ನೂ 
ಕಂದಪದ್ಯವನ್ನೂ ಕವಿ ಬಳಸಿದ್ದಾನೆ. ಶಾಸನದ ಬಹುಭಾಗ ಈಗ ತುುಟಿತವಾಗಿರುವುದರಿಂದ 
ಕವಿಯ ಕವಿತಾಸಾಮರ್ಥ್ಯದ ಬಗ್ಗೆ ಹೆಚ್ಚು ಹೇಳಲು ಬರುವುದಿಲ್ಲ. 


೨೪೧ 


ಯಾದವ ಸಿಂಘಣನ ಕಾಲಕ್ಕೆ ಸೇರಿದ ಈ ಶಾಸನಕಾಲ ಕ್ರಿಶ೧೨೦೬, ಸಹದೇವ 
ದಂಡನಾಥನ ಸೋದರ ಕೇಶವದೇವನು "ಮಂಕಣಿಯಲ್ಲಿ' ತಿಕೂಟವೊಂದನ್ನು ನಿರ್ಮಿಸಿದುದನ್ನು 
ಸಹದೇವನು ಅಲ್ಲಿ ಲಕ್ಷ್ಮೀನೃಸಿಂಹ, ಸಿರಿಧರ ವಾಸುದೇವರನ್ನೂ ಪ್ರಶಿಷ್ಠಿಸಿದುದಲ್ಲದೆ ದತ್ತಿನೀಡಿದ 
ವಿಷಯವನ್ನೂ ಶಾಸನ ನಿರೂಪಿಸುತ್ತದೆ. ಈ ಸಹೋದರರು ಸಹವಾಸಾನ್ವಯ ಹಾಗೂ 
ವಾಛಸ್ಯಗೋತ್ರದವರು. ಇವರು ತದ್ದವಾಡಿನಾಡನ್ನಾಳುತ್ತಿದ್ದರು. ಕವಿಯಶೈಲಿಗೆ ಎರಡು 
ಉದಾಹರಣೆಗಳು, ಸಿಂಘಣನ ಶೌರ್ಯದ ವರ್ಣನೆ: 
ಅದಟಂದಾಂತ ವಿರೋಧಿಮಂಡಳಿಕರಂ ಸಾಮಂತರಂ ರಾಯರಂ 
ಕದನೋದ್ಯೋಗದೊಳೆಯ್ದೆ ಸಂಹರಿಸಿಯೆ ನಿಃಕಂಟಕಂ ಮಾಡಿದಂ 


ವಿದಿತಂ ಸಬ್ದಧರಿತ್ರಿಯಂ ನಿಜಭುಜಾವಷ್ಟಂಭದಿಂ ತಾಳ್ಗಿದಂ 
ಯದುವಂಶೋರ್ಜಿತಲಕ್ಷಿ ನಿಯಂ ಭುವನದೊಳ್‌ ವಿಶ್ರಾಂತದಿಂ ಸಿಂಹಣಂ ॥ 


ಸೋವಲ ದೇವಿಯ ವರ್ಣನೆ : 


ವಿನಯಮುದಾರ ಮುದ್ಧಯಶಮುನ್ನತಿಯೊಳ್ಳು ನೆಗೆರ್ತವೆತ್ತ ಪೆಂ 
ಪಿನ ಕಣಿ ಮಾನವಾಕೃತಿಯ ಭಾರತಿ ರೂಪವಿಳಾಸಲಕ್ಷಿ ನಿ ಪಾ 
ವನಭಿಮಾನ ಜಾಹ್ನವಿಯೆನಲ್ಲೆಗಳ್ನಳ್ಳುತಕೀರ್ತಿ ಶಿಷ್ಟಭ 

ಟನ ಸತಿ ಪುಣ್ಯಪುತ್ತವತಿ ಸೋವಲದೇವಿಯಿಳಾತಳಾಗ್ರದೊಳ್‌ ॥ 


ಬಾಚರಸ (ಕ್ರಿಶ.೧೨೧೫) 


ಆಂಧ್ರಪ್ರದೇಶದ ಅನಂತಪುರ ಜಿಲ್ಲೆಯ, ಗುತ್ತಿ ತಾಲೂಕಿನ, ನೀಲೂರು"” ಗ್ರಾಮದಲ್ಲಿ 
ದೊರೆತ ಯಾದವ ನಾರಾಯಣ ಪ್ರತಾಪ ಚಕ್ರವರ್ತಿ ಸಿಂಹಳದೇವನ ಕಾಲದ ಶಕವರ್ಷ 
೧೧೩೭ಕ್ಕೆ ಸೇರಿದ ಶಾಸನದ ಕರ್ತ ಈತ. ಇದರಲ್ಲಿ ಜಗತಾಪು ಚೋಳಮಹಾರಾಯನು 
ಹಾಂಬುಳಿಗೆಯಲ್ಲಿ ರಾಜ್ಯಭಾರಮಾಡುತ್ತಿರುವಾಗ ಶ್ರೀಭೋಗೇಶ್ವರ ದೇವರಿಗೆ ಶಿವಪುರ ಗಾಮವನ್ನು 
ದತ್ತಿಯಾಗಿ ಬಿಟ್ಟ ವಿಷಯವಿದೆ. ಶಾಸನದಲ್ಲಿ “ಈ ಶಿವಪುರಕೆ ಸಾಸನ ಪದ್ಯವಂ ಹೇಳ್ಸು 
ಪ್ರಶಸ್ತಿಯಂ ಬರೆದ ಸೇನಬೋವ ಬಾಚರಸ” ಎಂದಿದೆ. ಗದ್ಯಪದ್ಯಾತ್ಮಕವಾಗಿರುವ ಈ ಶಾಸನ 
ತ್ರುಟಿತವಾಗಿರುವುದರಿಂದ ಹೆಚ್ಚಿನ ವಿವರಗಳು ದೊರೆಯುವುದಿಲ್ಲ. “ಕವಿ ಚರಿತೆಯಲ್ಲಿ” 
ಅಶ್ತವೈಧ್ಯಗಂಥ ಕರ್ತ ಬಾಚರಸನೊಬ್ಬನು ಕಾಣಬರುವುದು. ಶಾಸನದ ಬಾಚರಸ ಇವನಾದ 
ಪಕ್ಷಕ್ಕೆ ಕಾಲವು ಕ್ರಿಶ.೧೩ನೇ ಶತಮಾನದಲ್ಲಿದೆ. ಕವಿಚರಿತ್ರೆಕಾರರು ಊಹಿಸುವಂತೆ ೧೫ನೇ 
ಶತಮಾನವಲ್ಲ” ಎಂದು ಉಲ್ಲೇಖಿಸಬಹುದಾಗಿದೆ. ಆದರೆ ಈ ಸಮೀಕರಣ ಇನ್ನೂ ಹೆಚ್ಚು 


ಆಧಾರಗಳನ್ನು ಬಯಸುತ್ತದೆ. ಮತ್ತು ಒಂದು ಸಂಗತಿ ಎಂದರೆ ಸೊರಬ ತಾಲೂಕಿನ ಕುಪುಗಡ್ಡೆಯ 


೨೪೨ 


ಶಾಸನವನ್ನು ಬರೆದಾತ "ಬಾಚ' ಎಂದಿದೆ. ಇಲ್ಲಿ ಉಕ್ಕನಾಗಿರುವ ಬಾಚರಸ ಮತ್ತು ಆತ ಭಿನ್ನರೇ 
ಅಭಿನ್ನರೇ ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ. ಕೇವಲ ಇಬ್ಬರನ್ನೂ ಭಿನ್ನರೆಂದೇ ತಿಳಿದು 


ಪರಿಶೀಲಿಸಿದ್ದಾರೆ. ಪ್ರಸ್ತುತ ಹಾಗೇ ನೋಡಲಾಗಿದೆ. 
ಬಾಚ (ಕ್ರಿಶ.೧೨೧೬) 


ಶಿವಮೊಗ್ಗ ಜಿಲ್ಲೆಯ, ಸೊರಬ ತಾಲೂಕಿನ, ಕುಪುಗಡ್ಲೆಯ ಗಣಪತಿದೇವಾಲಯ 
ಬಳಿಯಿರುವ ವೀರಗಲ್ಲು ಶಾಸನ" ಕರ್ತೃವೆಂಬುದು ಆ ಶಾಸನದಲ್ಲಿ ಉಕ್ತವಾಗಿರುವ “ಈ ಪದ್ಯದ 
ಬಾಚ ಬರೆದಿರ್ಪ್ಮದಕೆ ಸೊದಿನಣಿಲೆ ಬಳುಚೆಯೂರ ಬೆಳದ್ಯ್ದನ ಲಿಖಿತ” ಎಂಬ ವಾಕ್ಯದಿಂದ 
ತಿಳಿದುಬರುತ್ತದೆ. ಈ ಶಾಸನವು ಕದಂಬ ಚಕ್ರವರ್ತಿ ಕಾವದೇವರಸನ ಕಾಲಕ್ಕೆ ಸೇರಿದ್ದು ಇದು 


ಕ್ರಿಶ.೧೨೧೬ ಕೈ ಸೇರಿದೆ. 


ಕದಂಬ ಚಕ್ರವರ್ತಿ ಕಾವದೇವರಸ ಹಾಗೂ ಕೇಸವದೇವ, ಬೊಮ್ಮೆಯ ಮತ್ತಿತರ 
ನಾಯಕರು ಬಾಳೆಯ ಮಕ್ಕೆ ಮತ್ತು ಸೋದೆಯನ್ನು ವಶಪಡಿಸಿಕೊಳ್ಳಲು ಪರಿಗೆಯ ಬಯಲಲ್ಲಿ 
ಬೀಡುಬಿಡಲು ಬಿಟ್ಟೆಯ ಹೆಬ್ಬಾರುವನ ಸೇವಕ ಕಲಿ ಮಸಣನು ಅವರೊಡನೆ ಯುದ್ಧಮಾಡಿ 
ವೀರಸ್ಪರ್ಗ ಪಡೆದುದನ್ನು ಉಲ್ಲೇಖಿಸಿದೆ. ಶಾಸನದಲ್ಲಿರುವ ಎರಡು ಕಂದಪದ್ಯಗಳು ಮಸಣನ 
ಕಲಿತನವನ್ನು ವರ್ಣಿಸಿದೆ. 


ಒಂದು ಪದ್ಯವನ್ನು ಹೀಗೆ ನೋಡಬಹುದು: 


ಬಿಟ್ಟೆಯ ಹೆಬ್ಬಾರುವನಾಳ್‌ 
ನೆಟ್ಟನೆಕಲಿಮಸಣನಾಂತು ಭೋರನೆ ಬಿಲ್ಲಂ 
ಕಟ್ಟಲಗೆಯ್ದಂ ಭಯದಿಂ 
ಬಿಟ್ಟೋಡಲ್ಕರಿದನಂತು ಪಲರಂ ರಣದೊಳ್‌ ॥ 


ವಾಮಯ್ಯ (ಕ್ರಿಶ.೧೨೧೮) 


ಮಹಾರಾಷ್ಟ್ರದ ಸೊಲ್ಲಾಪುರ ಜಿಲ್ಲೆಯ ಅಕ್ಕಲಕೋಟೆ ತಾಲೂಕಿನ ಮಂಗರೂಲ್‌ ಗ್ರಾಮದ 
ಶಾಸನವನ್ನು” ಈತ ರಚಿಸಿದ್ದಾನೆ. ಒಟ್ಟು ೪೪ ಸಾಲುಗಳ ಈ ಶಾಸನದಲ್ಲಿ ಬಹುಭಾಗ 
ತುಟಿತವಾಗಿದೆ. ಶಾಸನದ ೨೭ನೇ ಸಾಲಿನಲ್ಲಿ “ಸಾಸನದ ಬರದ ವಾಮಯ್ಯಂಗೆ ಕೋಲ ಮತ್ತರು” 
ಎಂದಿದೆ. ಈ ಶಾಸನವು ಸೇವುಣ ವಂಶದ ದೊರೆಗಳಿಗೆ ಸಂಬಂಧಿಸಿದ್ದಾಗಿದೆ. ದೊರೆಯ ಹಾಗೂ 
ಆತನ ಕೈಕೆಳಗಿನ ಅಧಿಕಾರಿಯ ಹೆಸರು ನಾಶವಾಗಿದೆ. 


೨೪೩ 


ರಾಮಯ್ಯ ಕರಜಿಗೆಯ ಪ್ರಭು ಮೊದಲಾದವರು ಸೇರಿ ದಾನಕಾರ್ಯದಲ್ಲಿ 
ಪಾಲ್ಗೊಂಡದ್ದನ್ನು ಈ ಶಾಸನ ಹೇಳುತ್ತದೆ. ಕನ್ನಮೇಶ್ವರ ದೇವರ ಬ್ರಹ್ಮಪುರಿಯ ಉಲ್ಲೇಖವೂ 
ಬಂದಿದೆ. ಖೇಯಿಸಾಹಣಿಯ ಉಲ್ಲೇಖವೂ ಬಂದಿದೆ. 


ಸೋಮೇಶ್ವರಭಟ್ಟ (ಕ್ರಿ.ಶ.೧೨೧೮) 


ಹಾಸನ ಜಿಲ್ಲೆಯ, ಚನ್ನರಾಯಪಟ್ಟಣ ತಾಲೂಕಿನ, ನವಿಲೆ” ಎಂಬ ಗ್ರಾಮ ಶಾಸನವನ್ನು 
ಈತನು ರಚಿಸಿದ್ದಾನೆ. ಶಾಸನವು ಹೊಯ್ದಳರ ಎರಡನೇ ಬಲ್ಲಾಳನ ಆಳ್ಗಿಕೆಯ ಕಾಲದ್ದಾಗಿದೆ. 
ಶಾಸನದ ಆರಂಭದಿಂದ ೧೪ನೇ ಸಾಲಿನವರೆಗೆ ಅಳಿಸಿಹೋಗಿದೆ. ಕುಸು "ನಾಗರನವಿಲೆ'ಯನ್ನು 
ನಿರುಗುಂದ ನಾಡಿನಲ್ಲಿದ್ದ ಇದನ್ನು "ಅಗಹಾರ'ವನ್ನಾಗಿ ಪರಿವರ್ತಿಸಿ ನೀಡುವುದಕ್ಕಾಗಿ ಹೊಯ್ದಳ 
ದೊರೆ ನಲ್ಲೂರಕೊಪ್ಪದಲ್ಲಿ ಬೀಡುಬಿಟ್ಟಾಗ "ನಾಗರ ನವಿಲೆ'ಯು ೧೬೦ ಜನ ಬ್ರಾಹ್ಮಣರಿಗೆ 
"ನಾಗರಭಟ್ಟ' ಮತ್ತು "ಗೋಪಯ' ಇವರಿಗೆ ೫೦೦ ಗದ್ಯಾಣವನ್ನು ನೀಡಬೇಕೆಂದು 
ನಿರ್ಧರಿಸಲಾಗಿದೆ. ಈ ಹಳ್ಳಿಯನ್ನು "ಕಟ್ಟುಗುತ್ತಗೆ' ಮತ್ತು "ಪಿಂಡದಾನ' ಮಾಡಲಾಗಿದೆ. 


ಎರಡನೆಯ ನರಸಿಂಹ ಹಾಗೂ ಆತನ “ಬೇರುಂಡದಳ'  ಕಾಂಚಿಪುರದ 
ನೆಲೆವೀಡಿನಲಲ್ಲಿದ್ದಾಗ ಮರಳುವಾಗ ಈ ಹಳ್ಳಿಯಲ್ಲಿ "ಅಲ್ಲಾಳನಾಥದೇವರಿಗೆ' ನಿತ್ಯ ಪೂಜೆಗೆ ೫೫ 


ಗದ್ಯಾಣ ನೀಡಲಾಯಿತು. ಹಳ್ಳಿಗೆ ಬಾಡಿಗೆಯಾಗಿ ೫೦೦ ಗದ್ಯಾಣ ನೀಡಲಾಯಿತು. 
ಸವಣ ಬಲ್ಲರದೇವ (ಕ್ರಿಶ.೧೨೨೦): 


ಹಾಸನ ಜಿಲ್ಲೆಯ, ಅರಸಿಕೆರೆ ತಾಲೂಕಿನ, ಅರಸಿಕೆರೆ ಗ್ರಾಮದ ಸಹಸಕೂಟ ಜಿನಾಲಯದ 
ಗರ್ಭಗೃಹದ ಕಂಬವೊಂದರ ಮೇಲಿರುವ ಶಾಸನದ" ಕರ್ತ ಈತ. ಕೇವಲ ೫ ಸಾಲುಗಳಿರುವ 
ಈ ಶಾಸನದಲ್ಲಿ ರೇಚಿದಂಡೇಶನು ಸಾಗರನಂದಿಮುನಿಗೆ ಜಿನಾಲಯವನ್ನು ನಿರ್ಮಿಸಿದ ವಿಷಯ 
ಉಕವಾಗಿದೆ. ಶಾಸನದ ಕೊನೆಯಲ್ಲಿರುವ "ಸವಣ ಬಲ್ಲದೇವ ರೂವಾರಿ ನೇಮೋಜಿ' ಎಂಬ 
ವಾಕ್ಕದಿಂದ ಸವಣ ಬಲ್ಲದೇವ ಶಾಸನವನ್ನು ರಚಿಸಿದನೆಂದೂ ರೂವಾರಿ ನೇಮೋಜನು 
ಶಾಸನವನ್ನು ಕಂಡರಿಸಿದನೆಂದು ಕೆಲವರು ತಿಳಿದಿರುವಂತೆ ಕಾಣುತ್ತದೆ. ಆದರೆ "ಸವಣ'” ಎಂಬುದು 


ವಿಶೇಷಣವಾಗಿದ್ದು "ಬಲ್ಲರದೇವ” ಆತನ ಹೆಸರಾಗಿದೆ. 


೨೪೪ 


ಶಾಸನದ ಉದ್ದೇಶವನ್ನೊಳಗೊಂಡ ವೃತ್ತ ಇಂತಿದೆ. 


ಭರದಿಂ ಜೋಳದ ಕೂಳುವೆಣ್ಣಿಯುಮನುಂಡಂತತ್ಯಾಸ್ಥೆಯಿಂ ಪನ್ನೆ 
ರಡು ವರ್ಷಂ ಕೂಡಿ ಸಹಸ್ತಕೂಟಗೃಹಮಂ ಶ್ರೀರೇಚಿದಣ್ಣೇಶನಿಂ 
ಪರಿಪೂರ್ಣವ್ರತನಾಗಿ ಮಾಡಿಸಿದನೀ ಸೈದ್ಧಾನ್ತಿಕಾಗ್ಯಂಗೆ ಸಾ 
ಗರಣಂದಿವ್ರತಿಪಾಳಕಂಗೆ ದೊರೆಯಾರಾರಬ್ದನಿರ್ವ್ವಾದಲೆ? ॥ 


ಸೋಮಯ್ಯ (ಕ್ರಿಶ.೧೨೨೧) 


ಬಳ್ಳಾರಿ ಜಿಲ್ಲೆಯ, ಕೂಡ್ಲಗಿ ತಾಲೂಕಿನ, ಕೊಟ್ಟೂರು”” ಶಾಸನವನ್ನು ಈತನು 
ರಚಿಸಿದ್ದಾನೆ. ಹೊಯ್ದಳ ವೀರನರಸಿಂಹನ ಆಡಳಿತದಲ್ಲಿ ಅವನ ದಂಡನಾಯಕನಾದ 
ಕೇಶವದಂಡಾಧಿಪನು ಶಂಕರನಾರಾಯಣಭಟ್ಟ, ಭೇರುಂಡನ ಬಂಮಯಭಟ್ಟ, ಅಚ್ಛುತಭಟ್ಟ, ನಾಗ 
ಎಂಬುವವರಿಗೆ ಮಾವಿನಮಾಗೆಹಳ್ಳಿಯನ್ನು ದಾನವಾಗಿ ನೀಡುತ್ತಾರೆ. ಈ ಧರ್ಮವನ್ನು 
ಕಾಪಾಡಲು ಮುಂಮರಿದಂಡ, ಪಟ್ಟಣಸ್ವಾಮಿಗಳು, ಹರಿಗಕಾಳಬೋವ, ಜಗದ್ದಳ ಬಂಮಿದೇವನ 
ಮಕ್ಕಳು ಸೋಯಿದೇವ, ಘಟ್ಟಿದೇವರನ್ನು ನೇಮಿಸುತ್ತಾನೆ. ಶಾಸನವನ್ನು ಬರೆದ ಸೋಮಯ್ಯನ 
ಕುರಿತು "ಈ ಸಾಸನವಂ ಯಯ್ಯಾವಳಯ ಸೇನಬೋವ ಸೋಮಯ್ಯ” ಎಂದಿದೆ. ಈ 


ಸಾಸನವಂ ಖಂಡಳಿಸಿದಾತ ಕಲುಕುಟಿಗ ಅಣ್ಣೋಜಿ ಮಂಗಳ ಮಹಾಶ್ರೀ ಎಂದಿದೆ. 


ನಾಗದೇವ (ಕ್ರಿ.ಶ.೧೨೨೪) 

ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಕೆರೆಸಂತೆಯಲ್ಲಿರುವ ಶಂಭುಲಿಂಗ 
ದೇವಾಲಯದ ಬಳಿಯಿರುವ ಶಾಸನದ” ಕರ್ತೃ ಈತ. ಶಾಸನವು ವೀರನಾರಸಿಂಹನ ಕಾಲಕ್ಕೆ 
ಸೇರಿದ್ದು ಇದರ ಕಾಲ ಕ್ರಿಶ೧೨೨೪. ಚೌಂಡಿಸೆಟ್ಟಿಯು ಪ್ರತಿಷ್ಠಮಾಡಿದ ಶಂಭುದೇವರ 
ದೇವಾಲಯವನ್ನು ವಿಷ್ಣುಸಮುದದ ಶೇಷಮಹಾಜನಗಳ ಅನುಮತಿಯಿಂದ ಶೈವಾಗಮ 
ವಿಶಾರದರಾದ ಶಿವಬ್ರಾಹ್ನಣ ಬಮ್ಮೆಯದ ಆಳಿಭಟ್ಟರಿಗೆ ಕೊಟ್ಟ ವಿಷಯವನ್ನು ಮತ್ತು ದೇವರ 
ಅಂಗರಂಗಭೋಗಕ್ಕೆ ಭೂಮಿ, ತೋಟ, ಗದ್ದೆ, ಇತ್ಯಾದಿಗಳನ್ನು ದತ್ತಿ ಬಿಟ್ಟ ವಿಷಯವನ್ನು 
ನಿರೂಪಿಸಿದೆ. ಶಾಸನದ ೨೩ ಸಾಲುಗಳು ಸಂಪೂರ್ಣವಾಗಿಯೂ; ಉಳಿದ ಭಾಗ ಅಲ್ಲಲ್ಲಿಯೂ 
ನಷ್ಟವಾಗಿದೆ. ಶಾಸನದ ಕೊನೆಯಲ್ಲಿ ಕವಿಗೆ ಸಂಬಂಧಿಸಿದ ವಿವರಗಳನ್ನೊಳಗೊಂಡ ವೃತ್ತ ಇಂತಿದೆ 

ಹರಿಹರ ಮಾಯಿದೇವಿಗಳ ಹುತ್ತನನಿಂದಿತ ವಾಜಿವಂಶ ಶೇ 

ಖರನಕಳಂಕಕೀರ್ತಿ ಕಲಿಕಾಲಬೃಹಸ್ಪತಿ ಸೋಮನಾಥ ಶಂ 


ಕರರನುಜಂ ಬುಧರ್ಹೊಗಳೆ ನಿರ್ಮಿಸಿದಂ ಕವಿನಾಗದೇವನೀ 
ಸ್ಥಿರತರಮಪ್ಪ ಶಾಸನಮನುತ್ತಮಕಾಶ್ಯಪಗೋತ್ರವರ್ಧನಂ l 


೨೪೫ 


ಕವಿಯು ಕಾಶ್ಯಪಗೋತ್ರದವನು: ವಾಜಿವಂಶದವನು ಹರಿಹರ ಮತ್ತು ಮಾಯಿದೇವಿಯರ 
ಪುತ್ರ ಅಕಳಂಕ ಕೀರ್ತಿ ಉಳ್ಳವನೂ, ಕಲಿಕಾಲ ಬೃಹಸ್ತತಿಯೂ, ಆದ ಸೋಮನಾಥನು ಹಾಗೂ 
ಶಂಕರರು ಈತನ ಸಹೋದರರು. 


ಶಾಸನದಲ್ಲಿ ವರಾಹಸ್ತುತಿ ಪದ್ಯವೊಂದು ಹೀಗಿದೆ.: 


ಧರೆ ರುಚಿರಕೇತಕೀಮಧು 
ಕರಿಮೋಲ್‌ ದಂತಾಗ್ರದೊಳ್ಳಿರಾಜಿಸೆ ಮಹಿಮಾ 
ಕರನಾದಾದಿವರಾಹಂ 
ವರಾಹಮಂ ನಮಗೆ ಕೂರ್ತು ಮಾಳ್ಕನವರತಂ l 
ದಂತಾಗದಲ್ಲಿ ಆದಿವರಾಹ ಎತ್ತಿ ತಂದ ಧರೆ ಮನೋಹರವಾದ ತಾಳೆಯ ಹೂವಿನ 
ಮೇಲಿನ ದುಂಬಿಯಂತಿತ್ತು ಎಂಬ ಕಲನೆಯೂ "ವರಾಹ' ಶಬ್ದದ ಶ್ಲೇಷೆಯೂ ಕವಿಯ 


ಪ್ರೌಢಿಮೆಯನ್ನು ತೋರಿಸುತ್ತವೆಯೆನ್ನಬಹುದು. 
ಬಾಚಣ್ಣ (ಕ್ರಿ.ಶ.೧೨೨೭) 


ಹಾಸನ ಜಿಲ್ಲೆಯ, ಅರಸಿಕೆರೆ ತಾಲೂಕಿನ, ಕಣಿಕಟ್ಟೆ ಗ್ರಾಮದಲ್ಲಿ ಬೈರೇದೇವರ ಪಾಳು 
ದೇವಸ್ಥಾನದ ಮೂಲೆಯಲ್ಲಿ ಬಿದ್ದಿರುವ ಕಲ್ಲಿನ ಮೇಲಿನ ಶಾಸನದ"' ಮಧ್ಯದಲ್ಲಿ 
“ಬಾಚಂಣನವರು ಹೇಳಿದ ಪದ್ಯ” ಎಂದಿದೆ. ಅನಂತರ ಚಂಪಕಮಾಲೆ ವೃತ್ತದಲ್ಲಿರುವ 
ಪದ್ಯವೊಂದಿದೆ. ಆದರೆ ಪೂರ್ಣಪದ್ಯ ದೊರೆಯುವುದಿಲ್ಲ. ಶಾಸನದ ಕೊನೆಯಲ್ಲಿ "ಬಾಚಂಣ' 
ಸಾಸನ ಎಂದಿದೆ. ಆದ್ದರಿಂದ ಶಾಸನದ ಕರ್ತ್ವ ಮತ್ತು ಕಲ್ಲಿನ ಮೇಲೆ ಬರೆದ ವ್ಯಕ್ತಿಯು ಒಬ್ಬನೇ 
ಆಗಿರಬೇಕು. 


ಶಾಸನ ಹೊಯ್ದಳ ಇಮ್ಮಡಿ ಬಲ್ಲಾಳನ ಕಾಲದ್ದೆಂದು ಹೇಳಬಹುದು. ಇದರ ಕಾಲ 
ಕ್ರಿಶ೧೨೨೭.  ವಿಜಯನರಸಿಂಹಪುರವಾದ  ಕಳಿಕಟ್ಟೆಯ ನೂರೆಪುತ್ತು ಮಹಾಜನರ 
ಪಾಧಾರಾಧಕರಾದ ಜಗತಿ ಕೊತ್ತಳಿಗಳು ನೀಲೇಶ್ವ್ಷರದೇವರ ನಂದಾದೀವಿಗೆಗೆ ಕಾಣಿಕೆಯನ್ನರ್ಪಿಸಿದ 
ವಿಷಯ ಶಾಸನದಲ್ಲಿ ಹೇಳಿದೆ. ದಾನಿಗಳ ವಿವರಗಳಿಗೆ ಶಾಸನ ಅಲ್ಲಲ್ಲಿ ಸವೆದಿದೆ. 


ಶಾಸನ ಪಾಠ ಗದ್ಯ ಪದ್ಯಮಯವಾಗಿದೆ. ಕೇವಲ ಒಂದು ಕಂದಪದ್ಯ ಮತ್ತು 
ಚಂಪಕಮಾಲೆ ವೃತ್ತದ ಒಂದು ಪದ್ಯಗಳಿದ್ದು, ಮಿಕ್ಕಭಾಗ ಸರಳ ಗದ್ಯದಲ್ಲಿದೆ. ತುಟಿತ 
ಚಂಪಕಮಾಲೆ: 


೨೪೬ 


ಜಗದೊಳಗೊಪುತಿರ್ಪ ಕಳಿಕಟ್ಟೆಯೊಳಂ ಪೆಸರ್ವೆತ್ತ ಮಾನಸ 
ರ್ನೆಗಳ್ನುರು ರತ್ನಮಾಳಿಯೊಳಗೊಪ್ಪುವ ಮಾಣಿಕದನ್ತೆ ಕೂಡೆ ಸಾ 
ತ ತೇಜದಿಂ ಜಗತೆಗೊತ್ತಳೆಯೊಳ್‌ ಪರಿವೇಷ್ಠಿಸಿರ್ದ ಭೂ 
ಮಿಗೆ ಪಸ... ನತಿಯಿ ಬಾಚ...ತನ ಹುತ್ತ...ಯೊಳ್‌ ॥ 


ಮಾದಿರಾಜ (ಕ್ರಿಶ.೧೨೨೮) 


ಬೆಳಗಾವಿ ಜಿಲ್ಲೆಯ, ಸವದತ್ತಿ ತಾಲೂಕಿನ, ಸವದತ್ತಿ ಗ್ರಾಮದ ಶಾಸನ"*ವನ್ನು ಈತ 
ರಚಿಸಿದ್ದಾನೆ. ಗದ್ಯ ಪದ್ಮಾತ್ಸಕವಾದ ಈ ಶಾಸನದ ಬರವಣಿಗೆ ಪೌಢವಾದುದಾಗಿದೆ. ರಾಜಾದಿಗಳ 
ಪ್ರಶಸ್ತಿ ದತ್ತಿಯ ವಿವರಣೆ, ಇವನ್ನುಳಿದು ಉಳಿದ ಭಾಗವೆಲ್ಲವೂ ಪದ್ಯದಲ್ಲಿಯೇ ಇದೆ. ೯೩ 
ಸಾಲುಗಳ ವ್ಯಾಪ್ತಿಯುಳ್ಳ ಈ ಶಾಸನಕಾವ್ಯದಲ್ಲಿ ೬೫ ಪದ್ಯಗಳಿದ್ದು ಮತ್ತೇಭವಿಕ್ರೀಡಿತ, 
ಉತ್ಸಲಮಾಲೆ, ಚಂಪಕಮಾಲೆ, ವೃತ್ತಗಳೂ ಕಂದಪದ್ಯಗಳೂ ಇವೆ. ಬಳಸಿರುವ ಕಂದ ವೃತ್ತಗಳು 
ಉತ್ತಮವಾಗಿದ್ದು ಗದ್ಯಭಾಗವೂ ಪೌಢವಾಗಿದೆ. ಶಾಸನ ರಚನೆಯಲ್ಲಿ ಗಮನಿಸಿದರೆ ಈತ ಒಳ್ಳೆಯ 


ಕವಿಯಾಗಿದ್ದಂತೆ ಕಂಡುಬರುತ್ತದೆ. 


ರಟ್ಟಕುಲಭೂಷಣ, ಸುವರ್ಣಗರುಡದ್ದಜ, ಮಂಡಳಿಕಗಂಡ, ತಳಪ್ರಹಾರಿ, ಇತ್ಯಾದಿ 
ಪ್ರಶಸ್ತಿಗಳನ್ನು ಹೊಂದಿದ್ದ ಮಹಾಮಂಡಳೇಶ್ವರ, ಲಕ್ಷ್ಮೀದೇವರಸನ ಕಾಲಕ್ಕೆ ಸೇರಿದ ಈ ಶಾಸನ 


— 


ಕಾಲ ಕ್ರಿ.ಶ.೧೨೨೮. 
ಕವಿಯು ಸಾಮಾಸಿಗಕುಲದ ಅತ್ರಿಗೋತ್ರದ ಶೈವಬ್ರಾಹ್ಮಣ. ಕೋಲಾರದ ವಿಜಾಪುರ 


ಜಿಲ್ಲೆಯ ವಿಭುವಾದ ಕೇಶಿರಾಜ ಹಾಗೂ ಮಾಳಲದೇವಿಯರ ಪುತ್ರ ಮಲ್ಲಿಕಾರ್ಜುನ ಈತನ 
ಸಹೋದರ. 


ಕವಿ ತನ್ನ ಹೆಸರನ್ನು ತಿಳಿಸಿರುವ ಕಂದಪದ್ಧ್ಯ; 


ಎಸೆವೀ ಶಾಸನಮಂ ವಿರ 

ಚಿಸಿ ಬರೆದಂ ಪೂರ್ವಜನ್ಮದೊಳ್‌ ಸುಕೃತಮನಾ 
ರ್ಜಿಸಿ ಕೇಶಿರಾಜವಿಭುವಿನ 

ಶಿಶುವೆನಿಸಿದ ಮಾದಿರಾಜನಾ ವಿಭುಮತದಿಂ ॥ 


ಶಾಸನಕವಿ ಹಾಗೂ ಆತನ ಸಹೋದರ ಮಲ್ಲಿಕಾರ್ಜುನರ "ಸುಗಂಧವರ್ತಿ' ಕಂಪಣವನ್ನಾಳುತ್ತಿದ್ದ 
ಮುನಿಚಂದದೇವನ ಮಂತ್ರಿಗಳಾಗಿದ್ದರು. 


೨೪೭ 


ಮಾದಿರಾಜನ ತಂದೆ ಕೇಶಿರಾಜನು ತನ್ನ ತಂದೆ ಮಲ್ಲಿಕಾರ್ಜುನನ ಹೆಸರಿನಲ್ಲಿ 
ಮಲ್ಲಿನಾಥದೇವರ ಪ್ರತಿಷ್ಟೆ ಮಾಡಿದ ವಿಷಯವನ್ನು ಆ ದೇವರ ಅಂಗಭೋಗ ರಂಗಭೋಗಕ್ಕೆ 
ಸುಗಂಧವರ್ತಿಯ ಹನ್ನಿರ್ವರು, ಗಾವುಂಡರು, ದತ್ತಿ ಬಿಟ್ಟದ್ದನ್ನು ಹಾಗೂ ದೇವರ ಪೂಜಾದಿಗಳಿಗೆ 
ಬೇಕಾಗುವ ಸಾಮಗಿಗಳನ್ನು ನೀಡಿದ ವಿಷಯವನ್ನು ಉಲ್ಲೇಖಿಸಿದೆ. ದತ್ತಿಯನ್ನು ಬೆಳ್ಳಟಗೆಯ 


ಶ್ರೀಮೂಲಸ್ಥಾನದಾಚಾರ್ಯ ಲಿಂಗಯ್ಯಗಳಿಗೆ ಒಪ್ಪಿಸಲಾಯಿತು. 


ಕವಿ ತನ್ನ ತಂದೆಯ ಪರಿಚಯ ಮಾಡಿಕೊಡುವ ನೆಪದಿಂದ ತನ್ನ ವಂಶದ 
ಪೂರ್ವೇಶತಿಹಾಸವನ್ನು ವಂಶದ ಮೂಲಪುರುಷನಾದ "ರುದಭಟ್ಟ'ನಿಂದ ಆರಂಭಿಸಿದ್ದಾನೆ. ಈ 
ರುದಭಟ್ಟನು ತನ್ನ ಕವಿತಾ ಸಾಮರ್ಥ್ಯದಿಂದ ಗ್ರಾಮಗಳನ್ನು ಬಹುಮಾನವಾಗಿ ಪಡೆದ 
ವಿಷಯವನ್ನು ನಿರೂಪಿಸುವುದಲ್ಲದೆ, "ಭ' ಎಂಬ ಅಕ್ಷರವನ್ನು ಒತ್ತೆಯಿಟ್ಟು "ರುದ್ರಟ'ನಾಗಿದ್ದ 
ವಿಷಯವನ್ನು ಹೇಳಿದ್ದಾನೆ. 
ಅದಳಿಕೊಳ್‌ ನಿಜನಾಮಾಕ್ಷರ 
ವಿಡೆ ಸಾಸಿರ ಪೊನ್ನ ಕೊಟ್ಟದಂ ಬಿಡಿಪನಿತು ದಿ 


ನಂ ಪಡೆದಂ ರುದಟನೆಂ 
ಬೀ ಪಡೆಮಾತಂ ರುದಭಟ್ಟನುರ್ಮೀಜನದಿಂ ॥ 


“ಇವನೇ ಸಂಸ್ಕೃತದಲ್ಲಿ "ಕಾವ್ಯಾಲಂಕಾರ'ವನ್ನು ಬರೆದಿರುವ ರುದಟನಾಗಿರಬಹುದು. ಈ 
ರುದಟನ ಚಕ್ರಬಂಧ ಪದ್ಯದಿಂದ ಉದ್ದಾರವಾಗುವ ಸ್ವವಿಷಯಕವಾದ ಶ್ಲೋಕದಲ್ಲಿ "ಸಾಮಾಜಾ' 
ಎಂಬ ವಿಶೇಷಣವಿದೆ. ಇದು ಇಲ್ಲಿ ಬಂದಿರುವ "ಸಾಮಾಸಿಗ' ಎಂಬುದಕ್ಕೆ ಪರ್ಯಾಯ 


ಶಬ್ದವಾಗಿರಬಹುದೆಂದು ತೋರುತ್ತದೆ. ಎಂದು ಕವಿಚರಿತೆಕಾರರು ಅಭಿಪ್ರಾಯಪಟ್ಟಿದ್ದಾರೆ. 


ಕವಿಯು ತನ್ನ 


ಹದಿಬದೆಯರಿಗಿರಬೇಕಾದ ಗುಣಗಳನ್ನು ದೀರ್ಪವಾಗಿ ವಿವರಿಸಿದ್ದಾನೆ. ನಿದರ್ಶನಕ್ಕೆ ಒಂದು 


ತಾಯಿ ಮಾಳಲದೇವಿಯನ್ನು ವರ್ಣಿಸುವ ನೆವದಿಂದ 


ವೃತ್ತವನ್ನು ನೋಡಬಹುದು: 


ಮನೆಯೊಳಗುಳ್ಳುದಂ ಮಡಗಿ ತತ್ಪತಿಗಂ ಮನೆಮಕ್ಕಳಿಂಗಮೆ 
ಳ್ಸನಿತುಮನಿಕ್ಕಲಾಣದೆ ಕೆಲಂ ಕಡೆಯುಂ ಸುಡೆನಲೈ ಜೀವಿಪಂ 
ಗನೆಯರನೇ ಕುಲಾಂಗನೆಯರೆಂದೆನಲಕ್ಕುಮೆ ಕೇಶಿರಾಜನಂ 

ಗನೆ ಪತಿಭಕ್ತೆ ಚಾರುಗುಣಯುಕ್ಕೆ ಕುಲಾಂಗನೆ ಭೂತಳಾಗದೊಳ್‌ ॥ 


೨೪೮ 


ಸವದತ್ತಿಯ ವರ್ಣನೆ : 


ಹೊಣವೊಳಲೊಳ್ಲಿರಾಜಿಸುವ ಚೂತವನಂ ಗಿರಿಸಂಕುಳಂ ಫಳಂ 
ದುಖುಗಿದ ನಾಳಿಕೇರವನವೊಪ್ಪುವಶೋಕವನಂ ಶಿವಾಲಯಂ 
ಮಿುಪ ಜಿನೇಂದ್ರಗೇಹಮೆನಿಪಿಂತಿವಜೆಂದಮಶೇಷಸೌಖ್ಯದೊ 
ಫ್ಲೆೆದು ಸುಗಂದವರ್ತಿ ಸಲೆ ಕೂಂಡಿಮಹೀತದೊಳ್‌ ವಿರಾಜಿಕುಂ ॥ 


ಶಾಸನಗಳ ಕೊನೆಯಲ್ಲಿ ಸಾಮಾನ್ಯವಾಗಿ ಬರುವ ಫಲಶುತಿಯ ಸಂಸ್ಕೃತ 


ಶ್ಲೋಕಗಳೊಂದಿಗೆ ಕೊಟ್ಟಿರುವ ಕನ್ನಡಾನುವಾದ ಕಂದಪದ್ಯಗಳನ್ನು ಕುತೂಹಲಕ್ಕಾಗಿ ಇಲ್ಲಿ 
ಉದ್ದರಿಸಬಹುದು:.: 


ತನ್ನಿತ್ತುದ ಮೇಣನ್ಯಕು 
ಲೋನ್ನತರಿತ್ತುದುಮನವನಿಯಂ ಧರ್ಮಾರ್ಥಂ 
ಮನ್ನಿಸದಳಿದಾ ಮನುಜಂ 

ಮುನ್ನಂ ಕ್ರಿಮಿಯಾಗಿ ಬಳಿಕೆ ನರಕಕ್ಕಿಳಿಗುಂ ॥ 


ತಾನೋಲಗಿಸಿದ ನೃಪಕುಲ 

ದಾ ನೃಪರಕ್ಕನ್ಯಭೂಪರಕ್ಕೀ ಧರ್ಮ 
ಕೇನುಮನಳಿಪಂ ತಾರದ 

ಡಾ ನೃಪರಿಗವಿಂದೆ ಮುಗಿದ ಕಯ್ಯಿಂದಿಪ್ಪೆಂ l 


ಶ್ರೀವಿಜಯರ್‌ ದಶಕೀರ್ತಿದೇವರ್‌ (ಕ್ರಿಶ.೧೨೩೩) 


ಈತನು ಶಿವಮೊಗ್ಗ ಜಿಲ್ಲೆಯ, ಚನ್ನಗಿರಿ ತಾಲೂಕಿನ, ನಲ್ಕುದುರೆಯ ಬ್ರಹ್ಮೇಶ್ವರ 
ದೇವಾಲಯದ ಮುಂದಿರುವ ಶಾಸನದ” ಕರ್ತ್ವೃವೆಂಬುದು ಶಾಸನದ ಕೊನೆಯ ಭಾಗದಲ್ಲಿ 
ಉಕ್ತವಾಗಿರುವ “ಶೀವಿಜಯದಶಕೀರ್ತಿದೇವರ್ವಿರಚಿಸಿದರ್‌ ಸೇವ್ಯ ಶಾಸನ ಕೃತಿಯಂ” ಎಂಬ 
ವಾಕ್ಯ ಭಾಗದಿಂದ ತಿಳಿದುಬರುತ್ತದೆ. ಕವಿಗೆ ಸಂಬಂಧಿಸಿದ ಯಾವ ವಿವರಗಳೂ ಶಾಸನದಲ್ಲಿ 
ಇಲ್ಲ. ಊರೊಡೆಯ ಚಂದ್ರದೇವರು ಬರೆದ ಈ ಶಾಸನವನ್ನು "ಸಂಕರೋಜ' ಕಂಡರಿಸಿದ್ದಾನೆ. 
ಪ್ರತಿ ಪಂಕ್ತಿಯ ಕೊನೆಯಲ್ಲಿ, ಕನ್ನಡ ಅಂಕಿಗಳಿಂದ ಪಂಕ್ತಿಯನ್ನು ಸೂಚಿಸಿರುವುದು 


ವಿಶೇಷವಾಗಿದೆ. 


ಗದ್ಯಪದ್ಯಗಳಿಂದ ಕೂಡಿರುವ ಈ ಶಾಸನವು ಹೊಯ್ದಳರ ನಾರಸಿಂಹನ ಆಳ್ಳಿಕೆಯ ಕಾಲಕ್ಕೆ 
ಸೇರಿದ್ದು ಇದರ ಕಾಲಾವಧಿ ಕ್ರಿಶ.೧೨೩೩. ಶ್ರೀಮನ್ನಹಾಪಸಾಯತ ಪರಮ ವಿಶ್ವಾಸಿ ಮೂಲಿಗ 
ಹೆಗ್ಗಡೆ ಬಮ್ಮಯ್ಯ, ಬಸವಯ್ಯ, ಪದುಮಯ್ಯಗಳೂ ಯಮ ನಿಯಮ ಸ್ಪಾಧ್ಯಾಯ ಧ್ಯಾನ ಧಾರಣ 


ಮೌನಾನುಷ್ಠಾನ ಜಪ ಸಮಾಧಿ ಶೀಲಗುಣಸಂಪನ್ನರು ಔಪಾಸನಾಗ್ನಿಹೋತ್ರ ದ್ವಿಜಗುರು 


೨೪೯ 


ದೇವತಾಪೂಜಾ ತತ್ತರರು ಆದ ಶ್ರೀಮನ್ಮಹಾನಾಳ್ವಭುಗಳೂ, ಪರೋಪಕಾರ ಪರಿಣತರೂ ಪರೀಕ್ಷಾ 
ದಕ್ಷರೂ ಪ್ರಭುಮಂತ್ರೋತ್ಸಾಹ ಶಕ್ತಿತ್ರಯ ಸಂಪನ್ನರೂ ಆದ ನಲುದುರೆಯ ಊರೊಡೆಯರು 
ಮತ್ತಿತರೂ ಸೇರಿ, ಅಲ್ಲಿಯ ಬ್ರಹ್ಮೇಶ್ವರ ದೇವರ ಅಂಗಜಭಜೋಗ ರಂಗಭೋಗ ಖಂಡಸ್ಸುಟಿತ 
ಜೀರ್ಣೋದ್ದಾರಕ್ಕಾಗಿ ಬೊಂತೆಯ ವಾಮರಾಶಿಗುರುಗಳ ಕಾಲುತೊಳೆದು ಭೂಮಿಯನ್ನು ದತ್ತಿ 
ಬಿಟ್ಟದ್ದನ್ನು ಶಾಸನದಲ್ಲಿ ನಿರೂಪಿಸಿದೆ. ದತ್ತಿಬಿಟ್ಟ ಭೂಮಿಯ ವಿವರವಾದ ನಿರೂಪಣೆಯಿದೆ. 
ಶಾಸನದಲ್ಲಿ ಪ್ರಾಸಂಗಿಕವಾಗಿ ನಲ್ದುದುರೆಯ, ನಾರಸಿಂಹನ ಹಾಗೂ ಮುದ್ದಲೆಯರ ವರ್ಣನೆ 


ಬಂದಿದೆ. 


ನಾರಸಿಂಹನ ವರ್ಣನೆ ಹೀಗಿದೆ: 


ನರಪತಿ ನಾರಸಿಂಹನೊಳಿದಿರ್ಚಿದೊಡೆಚ್ಚಣದೆಂಬ ಭೀತಿಯಿಂ 
ಹರಣದ ಹಾನಿಗಂಜೆ ಜವನಂ ಮಣ್‌್‌ವೊಕ್ಕು ಬರ್ದುಂಕವೊಪ ರಾ 
ಯರ ನಡುಬೆನ್ನೊಳುಂಡಿಗೆಯನೊತ್ತುವೆನೆಂದಮೃತಾಂಶು ತಾಳ್ಗನೊಂ 
ದೆರಳೆಯನೆಂದೊಡೇವೊಗಲುದುನ್ನತಿಯಂ ಶಶಿವಂಶರತ್ನನಾ ॥ 


ಮಹಾಸತಿ ಮುದ್ದಲೆಯ ವರ್ಣನೆ : 


ನಯವತಿಯೆಂದು ಶೀಲವತಿಯೆಂದು ಕಲಾವತಿಯೆಂದು ಸದುಣಾ 


ನ್ವಯವತಿಯೆಂದು ಧರ್ಮವತಿಯೆಂದು ದಯಾವತಿಯೆಂದು ಪುಣ್ಯಸಂ 


ಚಯವತಿಯೆಂದು ಕೀರ್ತಿಸುವುದೂರೊಡೆಬೊಕನ ಪೆರ್ಮೆವೆತ್ತ ಕಾಂ 
ತೆಯನೊಲವಿಂದೆ ಮುದ್ದಲೆ ಮಹಾಸತಿಯಂ ನೆಗಮ್ನೀ ಜಗಜ್ಞನಂ ॥ 


ಸೋಮನಾಥ ಪಂಡಿತ (ಕ್ರಿಶ.೧೨೩೪) 


ಹಾಸನ ಜಿಲ್ಲೆಯ, ಅರಸೀಕೆರೆ ತಾಲೂಕಿನ, ಹಾರನಹಳ್ಳಿಯ”” ಶಾಸನವನ್ನು ಈತನು 
ರಚಿಸಿದ್ದಾನೆ. ಶಾಸನವು ಹೊಯ್ದಳರ ವೀರನಾರಸಿಂಹನ ಕಾಲಕ್ಕೆ ಸೇರಿದ್ದು ಕ್ರಿ.ಶ.೧೨೩ಳಕ್ಕೆ 
ಸೇರುತ್ತದೆ. 


ಸಿಂದವಿಗೆ ಸ್ವಾಮಿಗಳ ಮಕ್ಕಳಾದ ಸಂಕಣ್ಣ ಗೋಪಣ್ಣಗಳು ಅರಸನ ಅಪ್ಪಣೆ ಪಡೆದು ತಮ್ಮ 
ತಂದೆಯ ಹೆಸರಿನಲ್ಲಿ ಸೋಮನಾಥಪುರವೆನಿಸಿದ ಹಾರುವನಹಳ್ಳಿ (ಹಾರನಹಳ್ಳಿ)ಯಲ್ಲಿ 
ದೇವಾಲಯವನ್ನು ನಿರ್ಮಿಸಿ ನಿಜೇಶ್ವರಭಟ್ಟರಿಂದ ಲಕ್ಷ್ಮೀನರಸಿಂಹದೇವರ ಪ್ರತಿಷ್ಠೆಯನ್ನು ಮಾಡಿಸಿ 
ಆ ದೇವರಿಗೆ ಆಭರಣಗಳನ್ನು ಮಾಡಿಸಿಕೊಟ್ಟದ್ದಲ್ಲದೆ; ಅಮೃತಪಡಿಗಾಗಿ ಭೂಮಿಯನ್ನು ದತ್ತಿ ಬಿಟ್ಟ 
ವಿಷಯವನ್ನು ಶಾಸನ ಉಲ್ಲೇಖಿಸಿದೆ. ಅದಲ್ಲದೆ ಸಿಂದವಿಗೆಯ ಸ್ವಾಮಿಗಳ ದಾಸರಾದ ಶ್ರೀಕರಣ 


ವಿಶ್ವನಾಥದೇವ ಹಾಗೂ ಮತ್ತಿತರರೂ ಆ ದೇವರಿಗೆ ನೀಡಿದ ದತ್ತಿಯನ್ನೂ ಪ್ರಸ್ತಾಪಿಸಿದೆ, ಮುಂದೆ 


೨೫೦ 


ಚಕ್ರವರ್ತಿ ಸೋಮೇಶ್ವರನು ದೇವರ ಶ್ರೀಕಾರ್ಯಕ್ಕಾಗಿ ೧೨ ಗದ್ಯಾಣಗಳನ್ನೂ ನೀಡಿದನೆಂಬುದನ್ನು 


ಇಲ್ಲಿ ಸೂಚಿಸಿದೆ. 


ಸಂಸ್ಕೃತ ಹಾಗೂ ಕನ್ನಡ ಭಾಷೆಯಲ್ಲಿರುವ ಈ ಶಾಸನ ಗದ್ಯ ಪದ್ಯಾತ್ಮಕವಾಗಿದ್ದು 
ಅಪೂರ್ಣವಾಗಿದೆ. ಶಾಸನವು ಸಗ್ಗರೆ ಮಹಾಸಗ್ದರೆ, ಮತ್ತೇಭವಿಕ್ರೀಡಿತ ಚಂಪಕಮಾಲೆ, 
ಮಾಲಿನೀ ವೃತ್ತಗಳನ್ನೂ ಕಂದಪದ್ಯಗಳನ್ನೂ ಒಳಗೊಂಡಿದೆ. ಶೈಲಿ ಪ್ರೌಢವಾಗಿದೆ ಶಾಸನದ 
ಕೊನೆಯಲ್ಲಿ “ಶ್ರೀಮದಾನಂದಭಬೋಧಪು್ರಭುಗಳ ದಾಸ ಕವಿಕುಳತಿಳಕ ಸುಕವಿ ಕಂಠಾಭರಣ 
ಸೋಮನಾಥ ಪಂಡಿತರು ಪದ್ಯಂಗಳ ಹೇಳಿದರು” ಎಂದಿದೆ. ಕವಿ ಸಿಂದವಿಗೆಯ ಆನಂದಭೋದ 
ಮುನಿಯ  ಶಿಷ್ಠನು ಶಾಸನದಲ್ಲಿ ಪ್ರಯೋಗವಾಗಿರುವ ವೃತ್ತ ವೈವಿಧ್ಯದಿಂದಲೂ "ಸುಕವಿ 
ಕಂಠಾಭರಣ' ಎಂಬ ಬಿರುದಿರುವುದರಿಂದಲೂ ಈತ ಪ್ರಸಿದ್ಧ ಕವಿಯಾಗಿದ್ದಿರಬಹುದು. 
ಉಭಯಹಸ್ವ್ತ ಲೇಖನ ಕುಶಲನೂ ನವದಾನ ಚಕ್ರವರ್ತಿಯೂ ಆದ  ಶ್ರೀಕರಣದ 
ವಿಶ್ವನಾಥದೇವನು ಶಾಸನವನ್ನು ಕಲ್ಲಿನ ಮೇಲೆ ಬರೆದವನು. ಹಾಗೂ ರಾಯಸೂತ್ರಧಾರಿ 
ಗೋಪೋಜನ ತಮ್ಮ ಸರೋಜ ಅದನ್ನು ಕಂಡರಿಸಿದವನು. ಈ ವಿವರಣೆಗಳಿಂದ ಶಾಸನ 
ರೋಪುಗೊಳ್ಳುತ್ತಿದ್ದ ವಿಷಯ ವೇದ್ಯವಾಗುತ್ತದೆ. ಶಾಸನ ಹೇಳುತ್ತಿದ್ದವರೊಬ್ಬರು ಅದನ್ನು ಕಲ್ಲಿನ 
ಮೇಲೆ ಬರೆಯುತ್ತಿದ್ದವರೊಬ್ಬರು, ನಂತರ ಅದನ್ನು ಕಂಡರಿಸುತ್ತಿದ್ದವನೇ ಇನ್ನೊಬ್ಬ ಎಂಬ 
ವಿಷಯ ಸ್ಪಷ್ಟವಾಗುತ್ತದೆ. ಶಾಸನದಲ್ಲಿ ಹೊಯ್ದಳ ನಾರಸಿಂಹನ, ಸೋಮೇಶ್ವರ ಹಾಗೂ 
ಸೋಮನಾಥಪುರದ ವರ್ಣನೆಯಿರುವ ಕಂದ ವೃತ್ತಗಳಿವೆ. 


ಸೋಮನಾಥಪುರದ ವರ್ಣನೆಯ ಒಂದು ಪದ್ಯ: 


ಅಲಘುತರದಾನಧಾರಾ 

ಜಳದಿಂ ಕೀರ್ತಿಲತೆ ಕೊರಿ ಪರ್ವುವಿನಂ ಸೋ 
ವಲದೇವಿ ಮಾಡಿದಳ್‌ ಭೂ 

ತಳದೊಳ್‌ ಶ್ರೀಸೋಮನಾಥಪುರಮುರ್ವರೆಯೊಳ್‌ ॥ 


ಹೊಯ್ಸಳ ದೊರೆಗಳ ಶೌರ್ಯದ ಪ್ರಶಂಸೆ : 


ಪೊಗಟೆ ಜಗಜ್ಜನಂ ತಣಿದು ತನ್ನನೆ ಹೊಯ್ದಳ ಸೋವಿದೇವನಾ 
ವಗಮಖಿಳೋರ್ವಿಯಂ ತಳೆದನಿಂ ಕಮಠಾಗೃಣಿ ರಾಗದಿಂದೆ ಹೊಂ 
ಗುಗೆ ತಲೆಯೆತ್ತಿ ಸೈತು ನಿಮಿರ್ದೋಡುಗೆ ಪನ್ನಗರಾಜನುರ್ಕಿ ಸೊ 
ರ್ಕುಗೆ ದಿಗಿಭವ್ರಜಂ ಕುಲನಗಾವಳಿ ಮೇಲ್ಪಳೆಗಂಬರಂಬರಂ॥ 


೨೫೧ 


ಹುಡುಗೆಯ ಸೋಮಯ್ಯ (ಕ್ರಿಶ. ೧೨೩೯) 


ಈತನು ಧಾರವಾಡ ಜಿಲ್ಲೆಯ ಹಾನಗಲ್ಲು ತಾಲೂಕಿನ ತಿಳಿವಳ್ಳಿಯ ಶಾಂತೇಶ್ವರ 
ದೇವಾಲಯದ ಮುಂದಿರುವ ಶಾಸನದ ಕರ್ತ್ವ”" ಎಂಬುದು ಈ ಕೆಳಗಿನ ಕಂದಪದ್ಯದಿಂದ 
ತಿಳಿದುಬರುತ್ತದೆ. 


ಮೃಡನೊಂದು ಭಕ್ತಿಯಿಂದಂ 

ಹುಡುಗೆಯ ಸೋಮಯ್ಯನೊಪ್ಪುವೀ ಕನ್ನಡದಿಂ 
ಗಡಣಿಸಿ ಪೇಳ್ಗಂ ಕೃತಿಯಂ 
ಹೊಡೆವಿಯೊಳೆಸದಿರ್ಕೆ ಚಂದ್ರತಾರಂಬರೆಗಂ ॥ 


೧೨೭ ಪಂಕ್ತಿಗಳಿಂದ ಕೂಡಿದ ಈ ದೀರ್ಧ ಶಾಸನವು ಚಂಪೂಶೈಲಿಯಲ್ಲಿದ್ದು, ಸಂಸ್ಕೃತ 
ಹಾಗೂ ಕನ್ನಡ ಭಾಷೆಯಲ್ಲಿದೆ. ಶೈಲಿ ಪ್ರೌಢವಾಗಿದೆ. ಸಗ್ನರೆ, ಶಾದ್ರೂಲವಿಕ್ರೀಡಿತ, ಚಂಪಕಮಾಲೆ, 
ವೃತ್ತಗಳೂ ಕಂದ ಪದ್ಯಗಳೂ ಇವೆ. ಶಾಸನದಲ್ಲಿ ಕೆಲವು ಸಂಸ್ಕೃತ ವೃತ್ತಗಳಿವೆ. ಗದ್ಯಭಾಗ 
ಸಂಪೂರ್ಣ ಕನ್ನಡದಲ್ಲಿದೆ. ಕವಿಗೆ ಸಂಬಂಧಿಸಿದ ಯಾವ ವಿವರವೂ ಶಾಸನದಲ್ಲಿ ಉಕ್ಷವಾಗಿಲ್ಲ. 
ಶಾಸನ ರಚನೆಯನ್ನು ಗಮನಿಸಿದರೆ ಈತ ಒಳ್ಳಯ ಕವಿಯೆಂಬುದು ತಿಳಿದುಬರುತ್ತದೆ. 


ಶಾಸನವು ಸೇವುಣರ ಸಿಂಘಣನ ಆಳ್ಲಿಕೆಗೆ ಸಂಬಂಧಿಸಿದುದು. ಕ್ರಿಶ. ೧೨೩೯ಕ್ಕೆ 
ಸೇರಿದುದಾಗಿದೆ. ಸೇವುಣ ಅರಸನ ವಿಜಯಗಳ ಹಾಗೂ ವಂಶದ ವಿವರಣೆ ಇದೆ. ಮತ್ತು ಆತನ 
ಸಾಮಂತನಾದ ಠಕ್ಕುರನ ವಂಶದ ವಿವರಣೆಯೂ ಬಂದಿದೆ. ಈ ಠಕ್ಕುರದೇವ ರಣರಂಗದಲ್ಲಿ 
ವೀರಸ್ಪರ್ಗವನ್ನು ಪಡೆದ ನಂತರ ಆತನ ಮಗನಾದ ಕಲಿದೇವನು ಯುದ್ಧವನ್ನು ಮುಂದುವರೆಸಿ 
ವೈರಿಗಳನ್ನು ಹಿಮ್ಮೆಟ್ಟಿಸಿದುದನ್ನು ತಿಳಿಸಿದೆ. ಮುಂದೆ ಹರನನ್ನು ಕೂಡಿದ ತಂದೆಯ ಹೆಸರಿನಲ್ಲಿ 
ದೇವಾಲಯವನ್ನು ನಿರ್ಮಿಸಿ ಸಾವಂತೇಶ್ವ್ಷರ ದೇವರನ್ನು ಪ್ರಶಿಷ್ಠಾಪಿಸಿ "ನಾಗರಖಂಡ ೭೦೪ಕ್ಕೆ 
ಸೇರಿದ ತಿಳಿವಳ್ಳಿಯ ಸೂಡಂಗಿ ಗ್ರಾಮವನ್ನು ದತ್ತಿ ಬಿಟ್ಟ ವಿಷಯವನ್ನು ಉಲ್ಲೇಖಿಸಿದೆ. ಈ 
ಗ್ರಾಮವನ್ನು ನಾಗರಖಂಡದ ಮನ್ನೆಯ ಬೊಮ್ಮದೇವನ ಸಮಕ್ಷಮದಲ್ಲಿ ಒಪ್ಪಿಸಲಾಯಿತು. 
ಕಲಿದೇವನ ಗುಣ ಹಾಗೂ ಪರಾಕ್ರಮವನ್ನು ವರ್ಣಿಸುವ ಈ ಪದ್ಯದಲ್ಲಿ ಅಂತ್ಯಾಕ್ಷರ ಪ್ರಾಸವನ್ನು 


ಗಮನಿಸಬಹುದು. 


ಯುವತಿಜನ ಕುಸುಮಬಾಣಂ 

ಭುವನ ಪ್ರಖ್ಯಾತ ಗೀತವಿದ್ಯಗೆ ಜಾಣಂ 
ಶಿವಚರಣಕಮಳಭ್ಯಂಗಂ 

ಧುವಧೈರ್ಯಂ ಕಲಿಯನಮಳಸಾಹಸತುಂಗಂ ॥ 


೨೫೨ 


ನಾಗರಖಂಡವು "ಭೂಕಾಂತೆಯ ಹಾರದವೋಲ್‌'  ಶೋಭಿಸುತ್ತಿತ್ತು ಎಂಬಲ್ಲಿ 
ಉಪಮಾಲಂಕಾರವನ್ನು ಗಮನಿಸಬಹುದು. ಅಲ್ಲದೆ ತಿಳಿವಳಿಯ ನಾಗರಖಂಡ ಎಂಬ 
ಭೋಗಿಯ ಫಣಾಮಣಿಯಂತೆ ಶೋಭಿಸುತ್ತಿತ್ತು ಅಲ್ಲಿಯ ಅಶೇಷ ವಿಪ್ರರ ಗುಣಗಣವನ್ನು 
ವರ್ಣಿಸುವುದು ವಾಸುಗಿಗೂ ಅಳವಲ್ಲ. ಮುಂತಾದ ಕೆಲವು ಉತ್ರೇಕ್ಷೆಯ ಉದ್ದಾರಗಳನ್ನು ಅಲ್ಲಲ್ಲಿ 
ಗುರುತಿಸಬಹುದು. 


ತಕ್ಕುರನ ಪರಾಕ್ರಮವನ್ನು ಬಣ್ಣಿಸಿದ ಪದ್ಯ: 


ವೀರಾರಾತಿ ಮಧೇಭಕುಂಭದಳನಂ ಪೋಚ್ಚಂಡಪಂಚಾನನಂ 
ಭೋರೆಂದಾರ್ದು ನಿಮಿರ್ದು ವೈರಿಭಟರಂ ಸೀಳ್ಲಂ ನಭಕ್ತೆತ್ತಿದಂ 
ಭೇರಿಶಂಖಮೃದಂಗನಾದರಭಸಂ ತೀವಲೈೆ ದಿಕ್ಸಕ್ರಮಂ 
ತಾರಾವರ್ತನಗದ್ದಸಂಘ ಹೊಗಳಲ್‌ ಸಾವಂತನುಗ್ರಾಜಿಯೊಳ್‌ ॥ 


ದೇವ (ಕ್ರಿಶ.೧೨೪೪) 


ಈತನು ಬಿಜಾಪುರ ಜಿಲ್ಲೆಯ, ಸಿಂದಗಿ ತಾಲೂಕಿನ, ಕಲ್ಕೇರಿ ಶಾಸನದ" ಕರ್ತ 


ಎಂಬುದು ಈ ಕೆಳಗಿನ ಕಂದಪದ್ಯದಿಂದ ವ್ಯಕ್ತವಾಗುತ್ತದೆ. 


ಧರೆಯಟೆಯೆ ಬೀಚಿದೇವನ 
ವರಸುತ ಪಾಯಿಗನ ಧರ್ಮಸಾಮ್ರಾಜ್ಯದ ಮೆ 
ಯ್ಲಿರಿ ಕರುವಿನ ಕವಿ ಕನ್ನಡ 
ಸರಸತಿ ವಿರಚಿಸಿದಂ ದೇವನೀ ಶಾಸನಮಂ ॥ 


ಶಾಸನವು ೧೦೨ ಸಾಲುಗಳನ್ನು ಒಳಗೊಂಡಿದ್ದು, ೫೩ ಕನ್ನಡ ಪದ್ಯಗಳಿವೆ. ಕವಿಯು ಈ 
ಮೇಲೆ ತಿಳಿಸಿದಂತೆ ತಾನು ಕಲಕೇರಿಯ ಪ್ರಭು (ಧರೆಯೆರೆಯ) ಬೀಚಿದೇವನ ಮಗನಾದ 
ಪಾಯಿಗನ ಧರ್ಮ ಸಾಮ್ರಾಜ್ಯದ ಮೆಯ್ದಿರಿಯೆನಿಸಿದ ಕುರುಹಿನ ಕವಿ, "ಕನ್ನಡ ಸರಸ್ಪತಿ” ಎಂದು 
ತನ್ನನ್ನು ಕರೆದುಕೊಂಡಿದ್ದಾನೆ. ಈ ಶಾಸನದ ಕಾಲ ೧೨೪೪ ಎಂದು ಮೇವುಂಡಿಯವರ"” 
ಅಭಿಪ್ರಾಯವಾಗಿದೆ. ಕವಿಚರಿತೆಕಾರರು””'  "ಧರ್ಮಸಾಮ್ರಾಜ್ನದ ಮೆಯ್ಲಿರಿ” ಎಂಬುದು 
ಪೋಷಣೆಯನ್ನು ಹೇಳುವ ಮಾತೇ? ಸಂತತಿಯನ್ನು ಹೇಳುವ ಮಾತೆ? ಸಷವಿಲ್ಲವೆಂದಿದ್ದಾರೆ. 
ಆದರೆ ಶಾಸನದಲ್ಲಿಯೇ ಸ್ಪಷ್ಟವಾಗಿರುವಂತೆ ಮೇವುಂಡಿಯವರ ಅಭಿಪ್ರಾಯದಂತೆ ಸಂತತಿಯನ್ನು 
ಹೇಳುತ್ತಿರಬಹುದೆಂದು ಗುರುತಿಸಬಹುದು. 


ಯಾದವ ಸಿಂಘಣನ ಕಾಲಕ್ಕೆ ಸೇರಿದ ಈ ಶಾಸನವು ಗದ್ಯಪದ್ಯಾತ್ಮಕವಾಗಿವೆ. ಅಲ್ಲಲ್ಲಿ 
ತುಟಿತಗೊಂಡಿರುವ ಈ ಶಾಸನದ ಉಳಿದ ಭಾಗದಿಂದಲೇ ಕವಿಯ ಕಾವ್ಯಶಕ್ತಿ ವ್ಯಕ್ತವಾಗುತ್ತದೆ. 


೨೫೩ 


ಗದ್ಯ-ಪದ್ಧಗಳರಡೂ ಪೌಢವಾಗಿದೆ. ಶಾಸನದಲ್ಲಿ ಚಂಪಕಮಾಲೆ,  ಉತ್ಸ್ತಲಮಾಲೆ, 
ಮತ್ತೆಭವಿಕ್ರೀಡಿತ, ಶಾರ್ದೂಲವಿಕ್ರೀಡಿತಗಳನ್ನು ಬಳಸಿದೆ. ಈ ಸುಂದರವಾದ ಶಾಸನವನ್ನು 
ಕಂಡರಿಸಿದವನು ಕಲ್ಮಾಣದ ರೂವಾರಿ ಬಲ್ಲೋಜ. 


ಪಾಯಿಸೆಟ್ಟಿ ತನ್ನ ತಂದೆ ಬೀಚನಿಗೆ ಆಯು ಮತ್ತು ಸಿರಿಯನ್ನು ಒದಗಿಸಬೇಕೆಂಬ 
ಮತಿಯಿಂದ ಕಮಳಸೇನ ಜಿನಮುನಿಗಳ ಅನುಜ್ಞೆ ಮೇರೆಗೆ ಕಟ್ಟಿಸಿದ ಬಸದಿಯ 
ಅನಂತತೀರ್ಥದೇವರ ಅಂಗರಂಗಭೋಗಕ್ಕೆ ಮತ್ತು ಅದರ ಖಂಡಸ್ಸುಟಿತ ಜೀರ್ಣೋದ್ಧಾರಕ್ಕೆಂದು 
ಕಲುಕೆರೆಯ ಮಹಾಪ್ರಭುಗಳೂ ಸೇರಿದಂತೆ ೩೦೦ ಜನ ಮಹಾಜನಂಗಳು ಭೂಮಿಯನ್ನು ದತ್ತಿ 
ನೀಡಿದ ವಿಷಯವನ್ನು ಶಾಸನ ಪ್ರಸ್ತಾಪಿಸಿದೆ. ಶಾಸನದಲ್ಲಿ ಬಸದಿಯ ಪಾಯಿಗನ ಹಾಗೂ 


ಕಲುಕೆರೆಯ ವರ್ಣನೆ ಬಂದಿದೆ. 
ಪಾಯಿಸೆಟ್ಟಿಯ ಪ್ರಶಂಸೆಯಿರುವ ಈ ಕೆಳಗಿನ ವೃತ್ತ ಪದ್ಯ ಹೀಗಿವೆ. 


ಕ್ಲೋಣೀಮಧ್ಯದೊಳಂಕುರಂ ನೆಗರರ್ದ ಪರ್ಬೀ ಲೋಕವಿದ್ದಜ್ಞನ 
ಶ್ರೇಣಿಹಸ್ತತಳಂಗಳಲ್ಲಿ ಫಳಮಾಯ್ತಾಶಾಧಿನಾಥಾಂಗನಾ 

ವೇಣಿಭಾರದ ಮೇಲೆ ಪೂತುದಮಮಾ ಕಾಯಿಲ್ಲಿ ಹೂವಲ್ಲಿದೇ 
ಜಾಣೋ ಬೀಚನ ಸೂನು ಪಾಯನ ಯಶೋವಲ್ಲೀಲತಾಡಂಬರಂ ॥ 


ಬೀಚನ ಪ್ರಭಾವವನ್ನು ವಿವರಿಸುವ ಗದ್ಯಭಾಗ: 


ಆ ಪ್ರಧಾನಕುಳತಿಳಕನಪ್ರತಿಮಮಲ್ಲಂ ಮಲ್ಲನ ಸಹೋದರಂ ಯಾದವ ನಾರಾಯಣಂಗೆ 
ಒಂದನೆಯ ಕುಮಾರಕಂಠೀರವಂ ಎರಡನೆಯ ಸೌಪರ್ಣನುಂ ಮೂರನೆಯ ಲಲಾಟ ಲೋಚನಂ 
ನಾಲ್ಕನೆಯ ಕರಣೋದಯನುಂ ಅಯ್ದನೆಯ ವಿಜಯಭುಜಾದಂಡನುಂ ಆನೆಯ 
ಚೇತಾಂಗಭೂತನುಂ ಏಲಿನೆಯ ಮಲಧಾನುರೂಪನುಂ ಎಂಟನೆಯ ವಿಭವಾಂಗ ಮಂಗಳನುಂ 
ಒಂಭತ್ತನೆಯ  ಯೋಗಪ್ರಭಾವನುಂ ಹತ್ತನೆಯ ಭಾವರಸಾಳಂಕಾರನುಂ ಹನ್ನೊಂದನೆಯ 
ಪ್ರಥಮಾವತಾರಮೆನಿಸಿದ ರಾಯದಂಡನಾಥ ಗಂಧವಾರಣ, ಬೀಚಂ ಪತಿಹಿತಕರ ಪ್ರಭಾವನಾದ 
ವಿವರವೆಂತೆಂದಡೆ ಎಂದಿದೆ. 


೨೫೪ 


ಕಲುಕೆರೆಯ ವರ್ಣನೆ ಹೀಗಿದೆ: 


ನೆಟ್ಟನೆ ಜಂಬೂದ್ಗೀಪ 
ಕೈಟ್ಟಿಳ ಹಗರಟಗೆ ನಾಡು ನೊಸಲಾ ನೊಸಲಿಂ 
ಗಿಟೆಸೆವ ತಿಳಕದಂತಿರೆ 


ಊಟ 


ಪಟಣವಿದು ರಾಯಮಟಿಗೆ ಕಲುಕೆಅಕಿಯೆಸೆಗುಂ ॥ 


ಊಟ 


ಸೇನಬೋವ ಬೊಪ್ಪಣ್ಣ (ಕ್ರಿಶ೧೨೪೭): 
ಬ 


ಧಾರವಾಡ ಜಿಲ್ಲೆಯ, ಹಿರೇಕೆರೂರು ತಾಲೂಕಿನ, ಮಡಲೂರಿನಲ್ಲಿರುವ ವೀರಭದ್ರ 
ದೇವಾಲಯದ ಮುಂದಿರುವ ಶಾಸನದ" ಕರ್ತೃ. ಈತ ಶಾಸನವು ಚಾಲುಕ್ಕ ಚಕ್ರವರ್ತಿ 
ತಿಭುವನಮಲ್ಲದೇವನ ಆಳ್ಗಿಕೆಯ ಕಾಲಕ್ಕೆ ಸೇರಿದ್ದು. ಇದರ ಕಾಲ ಕ್ರಿಶ೧೨೪೭ ಆಗಿದೆ. ಶಾಸನ 
ಕನ್ನಡದಲ್ಲಿದ್ದು ಸಂಪೂರ್ಣವಾಗಿ ಗದ್ಯದಲ್ಲಿಯೇ ಇದೆ. ಪ್ರಸ್ತುತ ಶಾಸನವು ಎರಡು ದತ್ತಿಯ 
ವಿಷಯವನ್ನು ನಿರೂಪಿಸಿದೆ. ಮೊದಲನೆಯ ದತ್ತಿಯ ವಿಷಯವು ಅಸ್ಪಷ್ಟವಾಗಿದೆ. ಅಲ್ಲಿ ಕೆಲವು 
ಪಂಕ್ತಿಗಳು ಬಿಟ್ಟು ಹೋಗಿರುವಂತೆ ತೋರುತ್ತದೆ. ಕೇವಲ ದತ್ತಿ ನೀಡಿದ ಭೂಮಿಯ ಸೀಮಾ 
ವಿವರವಿದ್ದು. ಯಾರು ಯಾರಿಗೆ ಕೊಟ್ಟರು ಎಂಬ ವಿಚಾರ ತಿಳಿಯುವುದಿಲ್ಲ. ದಾನ ನೀಡಿದವನ 
ಪ್ರಶಸ್ತಿ ಮಾತ್ರ ಇದ್ದು, ಆತನ ಹೆಸರಿಲ್ಲ ಮುಂದೆ ಬೊಮ್ಮಿದೇವರಸರು ಶ್ರೀಮನ್ನಾಳ್ರಭು 
ಮಡಲೂರ ಪೊಲ್ಲಗಾವುಂಡಂಗೆ "ಕಿಳ್ಳೋಗು' ಮರ್ಯಾದೆಯನ್ನು; ನಡೆಸಿದುದನ್ನೂ ಮತ್ತು 
ಭೂಮಿಯನ್ನು ದತ್ತಿ ನೀಡಿದುದನ್ನೂ ಉಲ್ಲೇಖಿಸಿದೆ. 


“ಬರೆದಂ ಮಂದಣ್ಣಗಳ ಮಗ ಸೇನಬೋವ ಬೊಪ್ಪಣ್ಣನು” ಎಂಬ ವಾಕ್ಯ ಭಾಗದಿಂದ 
ಮಾದಣ್ಣನ ಮಗ ಸೇನಬೋವ ಬೊಪ್ಪಣ್ಣನು ಶಾಸನವನ್ನು ಬರೆದವನೆಂಬ ವಿಷಯ 
ತಿಳಿದುಬರುತ್ತದೆ. ಈ ಶಾಸನವನ್ನು ಕಂಡರಿಸಿದವನು ದಾಮೋಜನ ಮಗ ಸೂತ್ರಧಾರಿ 


ಜೆಣ್ಲೋಜ. 
[0] 
ಶಾಸನದಲ್ಲಿ ಬಳಸಿದ ಗದ್ಯದ ಭಾಗವನ್ನು ಹೀಗೆ ನೋಡಬಹುದು. 


ಸ್ಪಸ್ತಿ ಸಮಧಿಗತ ಪಂಚಮಹಾಶಬ್ದ ಮಹಾಮಂಡಳೇಶ್ವರಂ ರೇಖರೇವಂತ ಮಣ್‌ವೊಕ್ಕರ 
ವಜ್ರಪಂಜರಂ ಗೋತ್ರಪವಿತ್ರ ಸುಜನಪ್ರಸನ್ನ ಕಲಿಗಳಾದಿತ್ಯ ಚಲದಂಕಕಾಜ ಪರಬಳಭೀಮ 
ಸಾಹಸೋತ್ತುಂಗ ಅಣ್ಣನಂಕಕಾಣ ಸತ್ಯರಾಧೇಯ ಹುಸಿದು ನುಡಿವರ ಗಂಡ ವಿದ್ಯಾರ್ತರಿಗೀವರ 


ದೇವ ಪತಿಮೆಚ್ಚೆಗಂಡ ಧರ್ಮದ ಮೇರು ನಾಮಾವಳಿವಿರಾಜತಮಪ್ಪ....” 


೨೫೫ 


ಕಬ್ಬದ ದಾಮೋದರ ಚೇರೆಯ ಅಲ್ಲಾಳಬುಧ (ಕ್ರಿ.ಶ.೧೨೪೯) 


ಚಿಕ್ಕಮಗಳೂರು ಜಿಲ್ಲೆಯ. ಚಿಕ್ಕಮಗಳೂರು ತಾಲೂಕಿನ, ಅಂಬಳೆ ಗ್ರಾಮದ ಲೋಕೇಶ್ವರ 
ದೇವಾಲಯದ ಮುಂದಿರುವ ಶಾಸನದ” ಕರ್ತೃಗಳು ಇವರು. ಕವಿಗಳ ಹೆಸರು ಉಕ್ತವಾಗಿರುವ 
ಕಂದಪದ್ಯವು ಅಪೂರ್ಣವಾಗಿದ್ದು ಅದು ಇಂತಿದೆ. 
ಕವಿ ಕಬ್ದದ ದಾಮೋದರ 
.. ಚೆಕ್ತೇಶ ಚೇರೆಯಲ್ಲಾಳಬುಧಂ 
ಸವಿನಯದೆ ಹೇಳ್ಗರೆನೆ ಪಳಿ 
ವವನೆಂಬವನಾವ... ಯ ಕವಿಗಳ ಕೃತಿಯಂ ॥ 
ಬಹುಶಃ ಕಬ್ಬದ ದಾಮೋದರ ಹಾಗೂ ಚೇರೆಯಲ್ಲಾಳ ಬುಧರೆಂಬುವರು ಕವಿಗಳಾಗಿದ್ದು 
ಇಬ್ಬರೂ ಒಳ್ಳೆಯ ಕವಿಗಳಾಗಿದ್ದಿರಬಹುದೆಂದು ಊಹಿಸಬಹುದಾಗಿದೆ. ಇವರಿಗೆ ಸಂಬಂಧಿಸಿದ 


ಇತರ ಯಾವ ವಿವರಗಳೂ ಶಾಸನದಲ್ಲಿಲ್ಲ. 


ಹೊಯ್ದಳ ವೀರಸೋಮೇಶ್ವರನ ಕಾಲಕ್ಕೆ ಸೇರಿದ ಈ ಶಾಸನದ ಕಾಲ ಕ್ರಿಶ.೧೨೪೯. 
ಸೋಮೇಶ್ವರನ ಪಾದಪದ್ಧೋಪಜೀವಿಯಾದ ಬೆಟ್ಟರಸ ದಣ್ಣಾಯಕರು ತಮ್ಮ 
ಸಮಸ್ತಾಭ್ಯುದಯಕ್ಕಾಗಿ ಪ್ರತಾಪಪುರವಾದ ಅಮ್ಮೆಳೆಯ ದ್ವಾದಶಪುರ ಶೇಷಮಹಾಜನಗಳು, 
ಪಟ್ಟಸ್ತಾಮಿ ಸಿರೆಯ ಪದ್ಧಣ್ಣನೊಳಗಾದ ಸಮಸ್ತ ನಖರಗಳ ಸಮಕ್ಷದಲ್ಲಿ ಊರವರನ್ನು 
ಒಡಂ೦ಬಡಿಸಿ ಅಮ್ಮೆಳೆಯ ಸಮಸ್ತ ಪಜೆಗಾವುಂಡಗಳ ಸಿದ್ದಾಯದೊಳಗೆ ಆ ವೂರ ದೇವದಾನಕ್ಕೆ 
ಹತ್ತು ಗದ್ಯಾಣವನ್ನು ಬಳಿಸಹಿತ ಕುಳವ ಕಡಿದು ಪಂಚಮಠಸ್ಥಾನದ ಮೂಲಸ್ಥಾನ ಲೋಕೇಶ್ವರ, 
ಬಿಟ್ಟೇಶ್ವರ, ನಖರೇಶ್ವರ, ಹರಿಹರದೇವ ಕೇಶವದೇವ ಮುಂತಾದ ದೇವರುಗಳಿಗೂ ಎರಡು 
ಬಸದಿಗಳಿಗೂ ದತ್ತಿ ನೀಡಿದುದನ್ನು ಶಾಸನದಲ್ಲಿ ಉಲ್ಲೇಖಿಸಿದೆ. ಕವಿಯ ಶೈಲಿಗೆ ಎರಡು 


ಉದಾಹರಣೆಗಳು: 


ಬೆಟ್ಟರಸ ದಣ್ಣಾಯಕರ ತಂದೆ ಕೇಶಿರಾಜ ವಿಭುವಿನ ವರ್ಣನೆ: 
ಮುನಿದನೆ ಮೂಲುರಾಯರಿದಿರಾಂತೊಡೆ ಗೆಲಪನೀವೆನೆಂದು ಪೂ 


ಣ್ಲನೆ ಜಗತೀತಳಂ ನೆಐಸಿಯೆ ಬೇಡಿದೊಡಿತ್ತಪನೊಲ್ಲು ಕಾವೆನೆಂ 
ದನೆ ಜವನಟ್ಟಿಕೊಂದಪೆನೆನುತ್ತಿರೆ ಕಾದಪನೆಂದೊಡಿನ್ನದಾರ್‌- 


ತನಗೆಣೆ ವೈರಿವಾರಣ ವಿದಾರಣ ಕೇಸರಿ ಕೇಶಿರಾಜನೊಳ್‌ ॥ 


೨೫೬ 


ಸೋಮೇಶ್ವರ ಚಕ್ರವರ್ತಿಯ ವರ್ಣನೆ: 


ವೀರದೊಳಿಂದ್ರಸೂನುಗೆಣೆ ಸಂಗಡಮೂವೆಡೆಯೊಳ್‌ ದಿನೇಶಜಂ 
ಗೋರಗೆ ವಾರಿನಾಥನೊಳುದಾರಗಭೀರತೆಗುನ್ನತಿಕ್ಕೆಯೊಳ್‌ 
ಮೇರುಗೆ ಪಾಟಿಯೆಂದೊಡವನೀಶರದಾರ್‌ ದೊರೆ ಚೋಳರಾಜ ನಿ 
ಸ್ಪಾರಕ ಸೋಮಭೂಮಿಪನೊಳಪ್ರತಿಮಪ್ರಬಳಪ್ರತಾಪನೊಳ್‌ ॥ 


ಲಖ್ಬಯ್ಯ (ಕ್ರಿಶ.೧೨೫೨) 


ಹಾಸನ ಜಿಲ್ಲೆಯ, ಚನ್ನರಾಯಪಟ್ಟಣದ, ಬೆಳಗುಲಿ ಗ್ರಾಮದ ಶಾಸನವನ್ನು" ಈತನು 
ರಚಿಸಿದ್ದಾನೆ. ಶಾಸನ ಕೊನೆಯ ಭಾಗದಲ್ಲಿ “ಶೀಕರಣದ ಚಟ್ಟಯ್ಯನ ಮಗ ಲಖಯ್ಯ ಬರದ 
ಶಾಸನ” ಎಂದಿದೆ. ಈ ಶಾಸನದ ಕಾಲಾವಧಿ ಕ್ರಿಶ.೧೨೫೨ ಹೊಯ್ದಳ ದೊರೆ "ಬಲ್ಲಾಳ'ನ 
ಆಳ್ಲಿಕೆಯ ಕಾಲದಲ್ಲಿ "ಕೇಶವೇಶ್ವರ' ದೇವರಿಗೆ ಅಗ್ರಹಾರ ಕೇಶವಪುರ (ಬೆಳಗುಲಿ)ಯನ್ನು ಹಾಗೂ 
ಹೊಯ್ದಳ ಸೋಮೇಶ್ವರ ಮಹಾಪ್ರಧಾನ ಕೇಸಿರಾಜ ದಣ್ಣಾಯಕ, ಬಿಲ್ಲಯ್ಯ ದಣ್ಣಾಯಕ ಹಾಗೂ 
ಬೆಟ್ಟಯ್ಯ ದಣ್ಣಾಯಕ ಈ ಕೆಲವರು ಭೂದಾನ ನೀಡಿದ ವಿವರಗಳಿವೆ. ಹಾಗೂ ಕೇಸಿಯಣ್ಣ 
ಹಾಗೂ ಇತರೆ ಮಹಾಜನಗಳು ೪೦ ಗದ್ಯಾಣಗಳನ್ನು ಕೇಶವೇಶ್ವರದೇವರಿಗೆ ವಾರ್ಷಿಕವಾಗಿ 


ಕಟ್ಟುಗುತ್ತಿಗೆ ಮತ್ತು ಪಿಂಡದಾನವಾಗಿ ನೀಡಿದ್ದಾರೆ. 


ಈ ಶಾಸನ ಗದ್ಯಭಾಗವನ್ನು ಮಾದರಿಯಾಗಿ ಈ ಕೆಳಗಿನಂತೆ ನೋಡಬಹುದು. 


ಜಯವಿರ್ಪೃಂತಿರ್ದ್ಧಪಂ ಹೊಯ್ತಳನ್ರಿಪನ ಭುಜೋತ್ಪಾತಖಳಕ್ಕೆ ಭೂಯೋದಯ 
ವಿರ್ಪೃಂತಿರ್ದಪಂ ಬಾಂಧವಬುಧಜನಶಿಷ್ಟೇಷ್ಟವರ್ಗಕ್ಕೆ ಪುಣ್ಯಾಶ್ರಯವಿರ್ಪಂತಿರ್ದಪಂ 
ಶ್ರೀಶ್ರುತಿವಿಹಿತ ಪುರಾಣೋಕ್ತ ಮಾರ್ಗಕ್ಕುಮಾದೇವಿಯ ರಾಜ್ಯಶ್ರೀವದೂಟೀಮಣಿ 
ಮಯಮುಕುರಂ ಕೇಶವಂ ಕೀರ್ತಿಕಾನ್ನಂ ॥ ಪರನಾರೀದೂರನಂ 
ಶೂರನಿಖಿಳಜನಾಧಾರನಂ ಸಾರನಂವಿಸ್ತರ ತೇಜೋದಿತ್ಯನಂ ನಿತ್ಯನನಮಳ 
ಗುಣಾಗಣ್ಯನಂ ಪುಂಣ್ಯನಂ ಸೌಂದರರೂಹೋದ್ದಾಮನಂ ಕಾಮ 
ನನರಿನೃಪಹ್ರಿತುಸೆಲ್ಲನಂ ಬಲ್ಲನಂ ಪೋಲ್ಪರದಾರ್ಭೂಭಾಗದೊಳ್‌ ಚಾಗದೊಳಸಮತ 
ರಖ್ಯಾತಿಯಿಂ ನೀತಿಯಿಂದಂ ॥ ದಾನನಿಧಾನದಾನಿಗಳಬಲ್ಲಹ ಕೀರ್ತಿವಿಳಾಸಕೀರ್ತಿಕಾನ್ತಾ 
ನಯನಾಭಿರಾಮ ಬುಧಬಾನ್ನವಬಾಂಧವ ಕಳ್ಳಭೂಜ ವಿದ್ಯಾನಿಧಿಸತ್ಕಾಳಾನಿಧಿ 
ದಯಾನಿಧಿ ಬೆಟ್ಟಚಮೂಪನಿತ್ಯನಾಗೀ ನೆಲನೂಳ್ಳಿನಂ ದಿಗಿಭವುಳ್ಳಿನವಿಂದ್ದಿನಬಂಬ 
ವುಳ್ಳಿನಂ ॥ ಶ್ರೀಮತುಪ್ರತಾಪಚಕ್ರವರ್ತಿ ಹೊಯ್ದಳ ಶ್ರೀವೀರಬಲ್ಲಾಳೆದೇವರಸರ 
ಕೈಯಲು ಶ್ರೀಮಹಾಪ್ರಧಾನಂ ಕೇಶಿರಾಜದಣ್ಣಾಯಕರು ತಾವು ಮಾಡಿದ ಅಗ್ರಹಾರ 
ಕೇಶವಪುರ ಇತ್ಯಾದಿ ಮುಂದುವರೆದಿದೆ. 


೨೫೭ 


ನಾಗಣ್ಣ (ಕ್ರಿ.ಶ.೧೨೬೫) 


ಹಾಸನ ಜಿಲ್ಲೆಯ, ಅರಸೀಕೆರೆ ತಾಲೂಕಿನ, ಹಾರನಹಳ್ಳಿ ಗ್ರಾಮದ" ಶಾಸನವನ್ನು 
ಈತನು ರಚಿಸಿದ್ದಾನೆ. ಶಾಸನದ ಕಾಲ ಕ್ರಿಶ೧೨೬೫ ಪಿರಿಯಪಟದ ಅಗ್ರಹಾರ ಹಿರಿಯ 
ಸೋಮನಾಥ ಪುರವಾದ ಹಾರುವನಹಳ್ಳಿಯ ಶ್ರೀ ಚನ್ನಕೇಶವದೇವರ ನೆಲೆ ವೃತ್ತಿಗಳನ್ನು 
ತೋಟಸ್ಥಳಗಳನ್ನು ಶ್ರೀಮನ್ಮಹಾಪ್ರಧಾನ ಸೋಮೇಯದಣ್ಣಾಯಕರ ಹೆಗ್ಗಡೆ ಪೆದ್ದಣ್ಣನ ಮುಂದಿಟ್ಟು 
(ಸಮ್ಮುಖದಲ್ಲಿ) ಶ್ರೀಚನ್ನಕೇಶವ ದೇವರ ಸ್ಥಾನಿಕ ನಾಗನಂಬಿಯರ ಮಕ್ಕಳು ನಲ್ಲಣ್ಣ, ಕೇಶಣ್ಟ, 
ಮುಖ್ಯವಾದ ಸಮಸ್ಥ ನಿಬಂಧಿಕಾರಿಗೆ ಹೊಂಗುತ್ತಗೆಯಾಗಿ ನೆರ್ರೆವುರುಗಳ ಮರ್ಯಾದೆಯಲ್ಲಿ 
ಕಂಬವೊಂದಕ್ಕೆ "ಪಣ'ವೊಂದರ ಮರ್ಯಾದೆ ಸಲ್ಲಿಸುತ್ತಾ ಬಂದಿರುವರು. 


ತೋಟಗಳ ಕೃಷಿ ವ್ಯವಸಾಯ ಏತ ನೀರಾವರಿ ಸಮಸ್ತ ವ್ಯವಸಾಯವನ್ನು ತಾವೇ 
ಮಾಡುವರು ಎಂಬುದಾಗಿ ತಿಳಿಸಿದೆ. 


ಶಾಸನದ ಗದ್ಯ ಹೀಗಿದೆ: 


ಆ ಗದ್ದೆಗೆ ಸಿದ್ದಾಯ ಕಂಬವೊಂದಕ ಹಾಗವೊಂದನ್ನು ತೆರುವರು. ಆ ತೋಟದ ಫಲಗಳು, 
ಆದಿಕ್ರಯದಾನಕ್ಕೆ ಸಲೂವುದು. ಕೃಷಿ ವ್ಯವಸಾಯ ಮಾಡದಿದ್ದರಾದಡೆ ಅವರ ಪಡಿಜೀವಿತದಲೆ ಯಿಕ್ಕಿ 
ಮಾಡಿಸುವರು. ಹೆಂಬಳ ಸಲುವುದುಯೀ ಮರ್ಯಾದೆಯೆಲೆ ವರ್ಷಂಪ್ರತಿ ಶಿವರಾತ್ರಿಯಲಿ 
ಸಿದಾಯವನಿಕ್ಕುವರು ಕಲಿವುಗ ಕಾಲಾವಧಿ ಆಗಿ ಎಂದೆಂದಿಗೆವೂ ವಿಷುಳಫಳಂ ಮಾಳ್ಸರು ಇ 
ಧರ್ಮಕೆ ಆವ ಕಂಟಕನಾದನ ಅವನು ಈ ದರ್ಮವನಳಿದವನು. ಶ್ರೀ ವಾರಣಾಸಿಯಲಿ 
ಕವಿಲೆಯನೂ ಬ್ರಾಮ್ಮಣರನೂ ಸ್ವಹಸ್ತವದಯ ಮಾಡಿದವನು ಯೀ ಧರ್ಮವ ಪಾಲಿಸುವೂದು” 


ಎಂದಿದೆ. 


ಶಾಸನ ಕೊನೆಯಲ್ಲಿ ಶಾಸನ ಕವಿಯ ಉಲ್ಲೇಖ ಹೀಗಿದೆ: 


“ಬರದಂ ಸೇನಬೋವ ಮಾದಂಣ್ನ್ಣನ ಮಗ ನಾಗಂಣ್ನ ಆ ಪರಿವಾರಂಗಳ ವೊಪ್ಪ ಶ್ರೀ 


ಸತ್‌) 


ಚನ್ನಕೇಶವ” ಎಂದಿದೆ. 
ಗೋಪಿರಾಜ (ಕ್ರಿ.ಶ.೧೨೬೫) 


ಬಿಜಾಪುರ ಜಿಲ್ಲೆಯ, ಬಾಗೇವಾಡಿ ತಾಲೂಕಿನ, ಇಂಗಳೇಶ್ವರ ಗ್ರಾಮದ" ನಾರಾಯಣ 
ದೇವರ ಗುಡಿಯ ಒಂದು ಶಾಸನವನ್ನು ಈತ ರಚಿಸಿದ್ದಾನೆ. ಈತನು ಹರಿತಗೋತ್ತದ 


೨೫೮ 


ಶೈವಬ್ರಾಹ್ಮಣನೆಂದು ಶಾಸನದಲ್ಲಿ ಹೇಳಿದೆ. ಕವಿಯ ಪರಿಚಯ ಶಾಸನದ ಅಂತ್ಯಭಾಗದ ಒಂದು 
ಕಂದಪದ್ಯದಲ್ಲಿ ಹೇಳಿದೆ: 

ಗುರುಚರಿತಸದಾಶಿವ 

ಚರಣಾಂಬುಜಭ್ಯೃಂಗ ಹರಿತ ಗೋತ್ರೋದ್ಧವನೊ 

ಪ್ಲಿರಲೀ ಶಾಸನಗಬ್ದಮ 

ವಿರಚಿಸಿದಂ ಗೋಪಿರಾಜನಿಳೆಗಿಂತೆಸೆದಂ ॥ 


ದೇವಗಿರಿ ಯಾದವ ಅರಸ ಮಹಾದೇವರಾಯನ ಕಾಲಕ್ಕೆ ಸೇರಿದ ಈ ಶಾಸನವು ಕ್ರಿ.ಶ. 
೧೨೬೫ಕ್ಕೆ ಸರಿಹೊಂದುತ್ತದೆ. ಯಾದವ ನಾರಾಯಣ ಶ್ರೀ ಮಹಾದೇವರಾಯನು ತನ್ನ 
ರಾಜಧಾನಿಯಾದ ದೇವಗಿರಿಯಲ್ಲಿ ರಾಜ್ಯವನ್ನಾಳುತ್ತಿದ್ದಾಗ, ಸುಂಬರ ಚೌಂಡರಸನೆಂಬುವನು 
ಮಾಡಿಸಿದ ಊರೊಡೆಗೇರಿಯ ಗೋಪಿನಾಥದೇವರ ದೇವಸ್ಥಾನಕ್ಕೆ ಬಿಟ್ರ ಕೆಲವು ದತ್ತಿಗಳ 
ಉಲ್ಲೇಖವೇ ಈ ಶಾಸನದ ವಸ್ತು ಇದನ್ನು ಮಣಿಗವಳ್ಳಿ ವೊಮಬ್ಲೋಜನ ಮಗ ಕಲ್ಲೋಜ 
ಮತ್ತು ಬೊಮ್ಮೋಜನ ಮಗ ರಾಮೋಜ ಎಂಬುದಾಗಿ ಕಂಡರಿಸಿದುದಾಗಿ ಕೊನೆಯ ಭಾಗದಲ್ಲಿ 
ಹೇಳಿದೆ. ಒಟ್ಟು ೪೯ ಸಾಲುಗಳನ್ನು ಕಂಡರಿಸಿರುವ ಈ ಚಿಕ್ಕ ಚಂಪೂಕಾವ್ಯದಲ್ಲಿ ೧೪ ಕನ್ನಡ 
ಪದ್ಯಗಳಿವೆ. ಶಂಭುಸ್ತುತಿಯ ಸರ್ವಸಾಮಾನ್ಯ ಸಂಸ್ಕೃತ ಶ್ಲೋಕದ ತರುವಾಯ ಗೋಪಿನಾಥನ 
ಸ್ಟೋತ್ರಪದ್ಯವಿದೆ. ಶಾಸನದ ಮೊದಲಲ್ಲಿಯೂ ಕೊನೆಯಲ್ಲಿಯೂ "ಶ್ರೀ ಗೋಪಿನಾಥಶರಣು” 
ಎಂಬ ಮಾತಿದೆ. ಕೊಟ್ಟ ದತ್ತಿಗಳನ್ನೂ ಕೂಡ ಹೊಲದ ಮೇರೆ ಮೊದಲಾದವು ಸಹಿತವಾಗಿ 
ಪದ್ಯಗಳಲ್ಲಿಯೇ ಹೇಳಿರುವುದು ಕವಿಯ ವೈಶಿಷ್ಟ್ಯವಾಗಿದೆ. ಕವಿ ಗೋಪಿರಾಜನ ಕಾವ್ಯ 
ಪ್ರೌಢಿಮೆಯನ್ನು ತಿಳಿಯಲು ಮಾದರಿಗಾಗಿ ಎರಡು ಪದ್ಯಗಳು. 


ಶ್ರೀಮದ್ಧಿದ್ಯಾಧರೇಂದ್ರೋರಗಸುರನತಶ್ರೀಪಾದಪಂಕೇಜರಮ್ಯೋ 
ದ್ಹಾಮಂ ಕ್ಷೀರಾಭ್ದಿವಾಸಂ ಸರುಭುವಿರುಹಮಂ ನೆರೆ ಮಿತ್ರೌ. ಬಂಗಿಯೊ 
ಳಾ ಮೂಲುಂ ಲೋಕಮಂ ರಕ್ಷಿಸಲು ಮುದದಿ ವೇಣ್ನಾದಮಂ ಮಾಲ್ಟ ಲಕ್ಷ್ಮೀ 


ರಾಮಂ ಗೋಪಾಳಕೃಷ್ಣೆ ಸಲಹುವನೆರಡೈನೂರ್ವರಂ ಪ್ರೇಮದಿಂದ ॥ 
ದತ್ತಿಯ ಉಲ್ಲೇಖ: 


ಸಿರಿವಾಗಿಲಿಂದ ಬಡಗಲು 

ಕರನೊಪ್ಪುವ ಕಲ್ಲ ಗಾಣವಾಚಂದ್ರಾರ್ಕಂ 
ಬರ ನಡೆವಂತಿರೆ ತಾವಿ 

ತ್ತರು ಗೋಪಿನಾಥದೇವಗೆರಡೈನೂರ್ಬರ್‌ l 


೨೫೯ 


ಈಶ್ನರಾರ್ಯ (ಕ್ರಿಶ.೧೨೭೪) 


ಚಿತ್ರದುರ್ಗ ಜಿಲ್ಲೆಯ, ದಾವಣಗೆರೆ ತಾಲ್ಲೂಕು. ಹರಿಹರ ಹೋಬಳಿ, ಭಾನುವಳ್ಳಿಯ 
ಒಂದು ಶಿಲಾಶಾಸನವು”” ಕವಿ ಈಶ್ವರಾರ್ಯನಿಂದ ರಚಿತವಾಗಿದೆ. ಶಾಸನದ ಮೂಲಕ ಕವಿಯ 
ಬಗೆಗೆ ಇತರ ವಿವರಗಳು ದೊರೆಯುವುದಿಲ್ಲ. ಕವಿಯು ಕೊನೆಯ ಪದ್ಯದಲ್ಲಿ: 


ಆ ಚಂದ್ರಾರ್ಕಂ ಸಲುವಿನ 
ಮಾಚರಿಸಿದನತುಳಧರ್ಮಮಂ ತಿಪ್ಪರಸಂ 
ವಾಚಸ್ಪತಿಗರಿದೆನೆ ಸಂ 

ಕೋಚದೆ ಶಾಸನಮನೀಶ್ವರಾರ್ಯಂ ಪೇಳ್ಗಂ I 


ಎಂದು ಹೇಳಿಕೊಂಡಿದ್ದಾನೆ. ಈ ಶಾಸನದ ಕಾಲ ಕ್ರಿಶ೧೨೭೪ ಆಗಿದೆ. ಪರಿಚಿತವಾದ 
ಶಂಭುಸ್ತುತಿಯಿಂದ ಪ್ರಾರಂಭವಾಗಿ ಈ ಶಾಸನವು ಯಾದವ ಅರಸರ ವಂಶಾವಳಿಯನ್ನು 
ರಾಮಚಂದ್ರರಾಯನವರೆಗೆ ಹೇಳಿದೆ. ಭಾನುವಳ್ಳಿಯ ಮಹಾಜನಗಳಿಗೆ ಯಾದವ ರಾಮಚಂದನ 
ಮಹಾಪ್ರಧಾನ ತಿಪುರಸನು ಮೂರು ಕಾಲುವಳ್ಳಿ ಸಹಿತವಾಗಿ ಆ ವೂರಿನ ಸುಂಕವನ್ನು 
ಬಿಟ್ಟುಕೊಟ್ಟಿರುವುದೇ ಈ ಶಾಸನದ ಮುಖ್ಯವಸ್ತು ೪೨ ಸಾಲುಗಳಿಂದ ಕೂಡಿರುವ ಈ 
ಶಾಸನದಲ್ಲಿ ಹಲವು ಕಂದಪದ್ಯಗಳಿವೆ. ಇವುಗಳಲ್ಲಿ ಕವಿಯ ಶಬ್ದಜೋಡಣೆ, ಕಲ್ಪನೆ, ಉತ್ರೇಕ್ಷೆಗಳು. 
ಸಹಜ ಸುಂದರವಾಗಿವೆ. ಉದಾಹರಣೆಗೆ ದೇವಗಿರಿಯ ಸಿಂಘಣ, ರಾಮಚಂದ್ರ ಮತ್ತು ಅವನ 
ಮಹಾಪ್ರಧಾನ ತಿಪ್ಪ್ತರಸರ ಪ್ರಶಂಸೆಯನ್ನೊಳಗೊಂಡ ಪದ್ಯಗಳು ಚೆನ್ನಾಗಿವೆ. 


ರಾಮಚಂದ್ರನ ವರ್ಣನೆ: 


ಕಾಮಂ ಖ್ಯಾತಂ ಚೆಲ್ಪಿಂ 

ಭೀಮಂ ಭುಜಬಲದಿನಮೃತತನುವಿಂ ಸೋಮಂ 
ಕಾಮಂ ಭೀಮಂ ಸೋಮಂ 
ರಾಮಮಹೀಪತಿಗೆ ತದ್ದುಣಂಗಳಿನೆನಿಪಂ ॥ 


ಗುಹಾರಣ್ಯದ ವರ್ಣನೆ: 


ಗುಹಗಹನದ ಬಹುಮಹಿಮೆಯ 
ನಹಮಹಮಿಕೆಯಿಂದಹೀಂದಜೆಹ್ಟೆಗಳೊಳಗಾ 
ಗಹ ಎಣಿಸಲೆಯ್ದವೆಂದೊಡೆ 

ಗಹನಹಿಸಿಯೆ ನಗಿಸಿಕೊಳ್ಳರೆಣಿಸಿದೊಡನ್ಯರ್‌ ॥ 


೨೬೦ 


ಕವಿಕಂದನ ನಂದ (ಕ್ರಿಶ.೧೨೭೫): 


ಚಿಕ್ಕಮಗಳೂರು ಜಿಲ್ಲೆಯ, ಕಡೂರು ತಾಲೂಕು, ಕೇದಗಿಗೆರೆಯ ಶಾಸನವೊಂದನ್ನು" 
ಈತ ಬರೆದಿದ್ದಾನೆ. ಶಾಸನದ ಕೊನೆಯಲ್ಲಿ “ಶಿವವರವಾಚಂದ್ರಾರ್ಕಂ ಕವಿ 
ಕಂದನನಂದಲಿಖಿತವಿದು ಶಿಲಲಿಖಿತಂ। ಎಂದಿದೆ. ಶಾಸನದಿಂದ ಕವಿಯ ವೈಯಕ್ತಿಕ 


ವಿಚಾರಗಳಾವವು ತಿಳಿಯುವುದಿಲ್ಲ. ಹೊಯ್ದಳ ಅರಸ ಶ್ರೀವೀರನಾರಸಿಂಹದೇವನ 1॥ ಕಾಲಕ್ಕೆ 
ಸೇರಿದ ಈ ಶಾಸನವು ಕ್ರಿಶ.೧೨೭೫ಕ್ಕೆ ಸೇರಿದೆ. ೬೨ ಸಾಲುಗಳಿಂದ ಕೂಡಿದ ಈ ಶಾಸನವು 
ಪಂಚಮಠದ ಆಚಾರ್ಯರೆಲ್ಲರೂ ಕೂಡಿ ವಾಮಶಿವದೇವರ ಸತಿ ಹೊಲ್ಲವ್ರ, ಆತನ ಮಗಳು 
ಮಹಾದೇವಿಯ ವರಪುತ್ತನಾದ ವಾಮಯ್ಯನಿಗೆ ದತ್ತಿಕೊಟ್ಟದ್ದನ್ನು ಹೇಳುತ್ತದೆ. ಹೊಯ್ದಳನಾಡ 
ಶಿರೋಮಣಿಯಾದ ಅಸಂದಿನಾಡ ಪಂಚಮಠದ ಆಚಾರ್ಯರನ್ನೊಳಗೊಂಡ ಕವಿಕಂದನ 
ನಂದನ ಕಾವ್ಯಪೌಢಿಮೆಯನ್ನು ತಿಳಿಯಲು ಈ ಕಂದಪದ್ಯಗಳು ಸಾಕ್ಷಿಯಾಗಿವೆ: 

ಶ್ರೀಮದುಹೊಯ್ದಣನಾಡ ಶಿ 

ರೋಮಣಿಯಾಸಂದಿನಾಡ ಕಂಪಣಚಾರ್ಯರ್‌ 


ನಾಮಾವಳಿಯೆಂತೆಂದಡೆ 
ನೇಮದ ತಪನಿಯತ ಗುರುಸಪುತ್ತಕರವರೊಳ್‌ ॥ 


ಮೊದಲೆನಿಪನಾದಿ ಗುರುಗಳ 
ಗುದಯಿಸಿದಾ ಬ್ರಹ್ಮಯಾ ಬಾಚಯನುಂ 
ಸದುಗುಣಿ ದೊಂದುರ ಕಲ್ಲಮ 

ನಧಿಕಂ ಬೈಚಯ್ಯನಾತ್ಮಜಂ ಕಲಿದೇವರ ॥ 


ವಾಮಶಿವರವಂ ಕಲ್ಲಯ್ಯನಯಂ 

ವಾಮಯ್ಯಂ ನಾರಸಿಂಹ ಸುತ ಕಲ್ಲಯ್ಯಂ 
ಗ್ರಾಮಕ್ಕಧಿಕರಸಿಯಕೆಜ 

ವಾಮಯ್ಯಂಗೂಡಿ ಪಂಚಮಠದಾಚಾರ್ಯರ್‌ ॥ 


ಮಾಧವ (ಕ್ರಿಶ.೧೨೮೫) 


ಚಿಕ್ಕಮಗಳೂರು ಜಿಲ್ಲೆಯ, ಮೂಡಗೆರೆ ತಾಲೂಕಿನ, ಕಳಸ ಗ್ರಾಮದ” ಶಾಸನವನ್ನು ಈ 
ಕವಿಯು ರಚಿಸಿದ್ದಾನೆ. ಶಾಸನವು ಒಟ್ಟು ೧೧ ಸಾಲುಗಳನ್ನು ಒಳಗೊಂಡಿದ್ದು ೧೦ನೇ ಸಾಲಿನಲ್ಲಿ 
ಶಾಸನಕವಿಯ ಪ್ರಸ್ತಾಪ ಹೀಗಿದೆ. “ಬರದಾತ ಕಲ್ಲೆಯನ ಮಾದವ ಶ್ರೀ. ಚರಿಯ ಮಗ ಇಪರ 
ಕಂಡರಿಸಿದನು” ಎಂದಿದೆ. ಇದರಿಂದ ಕಲೆಯನು ಈತನು ತಂದೆ ಎಂಬುದು ವೇದ್ಯವಾಗುತ್ತದೆ. 


೨೬೧ 


ರಾಯಬಲ್ಲಹದೇವರ ರಾಜ್ಯವಾಳುತ್ತಿರುವಾಗ ಅಡಪಳದ ಬಮ್ಮುವಿನ ಮಗ ಮಾಯ್ಯ 
ಶ್ರೀಕಳಸನಾಥ ದೇವರ ಅಮ್ರತಪಡಿಗೆ ಅಕ್ಕಿ ಕುಡುತೆ ೧ ಆ ಚಂದ್ರಾರ್ಕಸ್ಥಾಯಿಯಾಗಿ 
ನಡವಂತಾಗಿ ನೀಲಕಂಠ ಗಂಟೆಬಾಕನ ಕಯ್ಯಲ್ಲಿ ಆಲುಗಲ ಗುಡ್ಡಕಿಯಹಾಳಿ ಅಲ್ಲಿಂದ 


ಮೇಗಣವನು ಮಾಜಅಕೊಂಡು ಕೊಟ್ಟ ಅಂತಪುುದಕ್ಕೆ ಸಾಕ್ಷಿ ಎಂದಿದೆ. 
ಕವಿರಾಜ ಸಂಕಣ್ಣ (ಕ್ರಿಶ.೧೨೮೭) 


ಈ ಕವಿಯು ಶಿವಮೊಗ್ಗ ಜಿಲ್ಲೆಯ, ಸೊರಬ ತಾಲೂಕಿನ, ಕಲ್ಲೂರು ಗ್ರಾಮದ" 
ನಾಗರಹೊಂಡದ ಶಾಸನವನ್ನು ಬರೆದಂತೆ ಈ ಶಾಸನದ ಅಂತ್ಯಭಾಗದಿಂದ ತಿಳಿಯುತ್ತದೆ. 
ಶಾಸನದ ಅಂತ್ಯದಲ್ಲಿ “ಇದೆಲ್ಲವಂ ಮಾಡಿದಾ ಕವಿರಾಜ ಸಂಕಣ್ಣ” ಎಂದಿದೆ. ಪದ್ಯರೂಪವಾಗಿರುವ 
ಈ ಶಾಸನದಲ್ಲಿ ೨೪ ಸಾಲುಗಳಿದ್ದು ಅಲ್ಲಲ್ಲಿ ಅಳಸಿಹೋಗಿದೆ. ಅಕ್ಷರಗಳೆಲ್ಲವೂ ಸವೆದು 
ಹೋಗಿರುವುದರಿಂದ ಶಾಸನದ ವಸ್ತು ಸಷ್ಟವಾಗುವುದಿಲ್ಲ. ಒಟ್ಟಿನಲ್ಲಿ ಇದೊಂದು "ವೀರಗಲ್ಲು 


ಬಲ 


ಶಾಸನ” ಶಾಸನದ ಮೂಲಕ ಕವಿಯ ಕಾಲದ ವಿಚಾರವಾಗಲಿ ನಮಗೆ ತಿಳಿಯದು. ಪ್ರಸ್ತುತ 


ಕವಿಚರಿತೆಕಾರರ ಕಾಲಸೂಚನೆಯನ್ನು ಇಲ್ಲಿ ಅನುಸರಿಸಿದೆ. ಶಾಸನದ ವಸ್ತು ತುಂಬಾ 
ಅಳಿಸಿಹೋಗಿರುವುದರಿಂದ ಇಲ್ಲಿ ಉದಾಹರಣೆಗಳನ್ನು ಕೊಡಲಾಗಿಲ್ಲ. 


ಶ್ರೀಪತಿದೇವ (ಕ್ರಿಶ.೧೨೮೭) 


ಆಂಧ್ರಪದೇಶದ ಕರ್ನೂರು ಜಿಲ್ಲೆಯ, ಆಲೂರು ತಾಲೂಕಿನ, ನೇರಣಿಕಿ ಗ್ರಾಮದ” 
ಶಾಸನವನ್ನು ಈತನು ವಿರಚಿಸಿದ್ದಾನೆ. ಯಾದವ ದೊರೆ ರಾಮಚಂದದೇವನ ಅಳ್ಗಿಕೆಗೆ 
ಸಂಬಂಧಿಸಿದ ಈ ಶಾಸನವು ಕ್ರಿಶ.೧೨೮೭ಕ್ಕೆ ಸರಿಹೊಂದುತ್ತದೆ. ರಾಮಚಂದದೇವ ದೊರೆಯ 
ಅಧಿಕಾರಿ "ದೇವರಾಣಿಯನು' ಆಳುತ್ತಿದ್ದ ಸಮಯದಲ್ಲಿ ಶ್ರೀಕಂಠನಾಯ್ದನ ಮಗ 
ನಾಗೆಯನಾಯ್ದನಿಗೆ ಸಿಂದವಾಡಿ ನಾಡಿನ ನೇರಳಿಕೆ. ಬೆಂಬುಗುಡಿ, ಅರಕೆಜ್‌ ಹೊಳಲುಗುಂದ 
ಗ್ರಾಮಗಳನ್ನು ವೃತ್ತಿಯಾಗಿ ನೀಡಿದನೆಂದು ಇದರಲ್ಲಿ ದಾಖಲಿಸಿದೆ. ತುಂಬುಳ ಪಟ್ಟಣದ ಮುಖ್ಯ 
ಸೆಟ್ಟಗಳು. ನಾಯಕನಿಗೆ ಹತ್ತು ಎತ್ತುಗಳ ಮೇಲಿನ ಎರಡು ಪಣವನ್ನು ವೃತ್ತಿಯಾಗಿ ನೀಡಿದುದನ್ನು 
ಇದರಲ್ಲಿ ದಾಖಲಿಸಿದೆ. 


೨೬೨ 


ಶಾಸನದ ಗದ್ಯ ಭಾಗವನ್ನು ಹೀಗೆ ನೋಡಬಹುದು. 


“ಶ್ರೀಮನ್ಮ್ನಹಾನಾಯ್ಯಾಚಾರ್ಯನೇಕಾಂಗವೀರ ವೀರಾವತಾರ  ಆಸ್ತಿವರ ಸ್ವಯಂಭು 
ಖಂಡೇಯರಾಯ ನಿಬ್ಬಯನಾಥ ಸ್ಪ್ವಯಂಭುಸಂಗಮೇಸ್ಪರಾ ದೇವರ ದಿಬ್ಯ 
ಶ್ರೀಪಾದಪದ್ಧಾರಾಧಕನುಮಪ್ಪ ಶ್ರೀ ಕಂಠಯನಾಯ್ಕನ ಮಗ ನಾಗೆಯನಾಯ್ಸಗೆ ಸಿಂದವಾಡಿನಾಡ 
ಸಮ್ಮಂದದಲ್ಲಿ ವಿತ್ತಿಯಾಗಿ ಕೊಟ್ಟ ಗ್ರಾಮಗಳು ನೇರಳಿಕೆಬೆಂಬುಗುಡಿ ಅರಕೆಐ* ಹೊಳಲುಗುಂದ ಏವಂ 
ಗ್ರಾಮಗಳನು | ಸ್ಪಸ್ತಿ ಸಮಸ್ತ ಭುವನವಿಖ್ಯಾತಪಂಚತವೀರಶಾಸನಲಬುಧಾನೇಕ ಗುಣಗಣಾಲಂ 
ಕ್ರಿತರುಮಪ್ಪ ಶ್ರೀವೀರನಾರಾಯಣಪಷುರ ತುಂಬುಳಪಟ್ಟಣದ ವುಬಯನಾನಾ ದೇಶಿಯರಿಗೆ ಮುಖ್ಯರಪ್ಪ 
ಸೆಟ್ಟಿಗುತ್ತಿ ರುದ್ದಿಸೆಟ್ಟಿ ಸವುದೊರೆ ಸೋಯಿಸೆಟ್ಟಿ ಹೆಗ್ಗಡೆ ಮಲ್ಲಿಸೆಟ್ಟಿ ಪಟಣಸಾಮಿ ಕಾಸೆಬಿಸೆಟ್ಟಿ 
ವುಬಯಮಾರ್ಗದ ಗುಡ್ಡ ಗಲಿಸೆಟ್ಟಿಯರ ಮಗ ದೇವಿಸೆಟ್ಟಿಯರು ದೊಡಾಲ ನಾಗಿಸೆಟ್ಟಿಯರು 


ಮುಖ್ಯವಾಗಿ ಸಮಸ್ತ ಹಲರು ಕೊಟ್ಟ ವ್ರತ್ತಿ ಅನುಷು ಎತ್ತು ೧೦ಕ್ಕೆ ಇಪ್ಪಣವ ಕೊಟ್ಟರು ॥ ಎಂದಿದೆ. 


ಪದ್ಮ ಕ್ರಿಶ.೧೨೯೫) 


ಈತನು ಹಾಸನ ಜಿಲ್ಲೆಯ, ಬೇಲೂರು ತಾಲೂಕು ಕಸಬ ಹಳೆಬೀಡಿನಲ್ಲಿರುವ ಒಂದು 
ಸಮಾಧಿಮಂಟಪದ ಕಲ್ಲಮೇಲಿರುವ ಶಾಸನವನ್ನು” ರಚಿಸಿದ್ದಾನೆ. ಶಾಸನದ ಅಂತ್ಕಭಾಗದ 
ಒಂದು ಕಂದಪದ್ಯದಲ್ಲಿ 


ಸರಸಕವಿತುಂಗನೆನಿಸಿದ 

ವರಕವಿಪದ್ಮಂ ದಲೆನಿಸಿ ನಿಶಿದಿಗೆ ಪದ್ಮಂ 

ಬರಸಿ ಪರೋಕ್ಷ ದ ಪದನಂ 

ವಿರಚಿಸಿ ಜನಸಭೆಯೊಳಗ್ರಹೂಜೆಯ ಪಡೆದಂ ॥ 
ಎಂದಿದೆ. ಈತನು ಜೈನಕವಿ. ಶಾಸನದ ಮೂಲಕ ಕವಿಯ ಬಗೆಗೆ ಇತರ ವಿವರಗಳು ನಮಗೆ 
ದೊರೆಯುವುದಿಲ್ಲ. ಹೊಯ್ದಳ ದೊರೆ ಮೂರನೆಯ ಬಲ್ಲಾಳನ ಕಾಲಕ್ಕೆ ಸೇರಿದೆ. ಕ್ರಿ.ಶ.ಸುಮಾರು 
೧೨೯೫ಕ್ಕೆ ಸರಿಹೊಂದುತ್ತದೆ ಎಂದು ಎಂ.ಎಚ್‌.ಕೃಷ್ಣ ಅವರು ಊಹಿಸಿದ್ದಾರೆ. ವರ್ಧಮಾನ 
ಮಲಧಾರಿದೇವರು ಸ್ಪರ್ಗಸ್ಥರಾಗಲು ದೋರ ಸಮುದದ ಸಮಸ್ತ ಭವ್ಯಜನಗಳು ಅವರ 
ನಿಸಿದಿಯನ್ನು ಮಾಡಿಸಿರುವುದೇ ಈ ಶಾಸನದ ವಸ್ತು ಕಣಕಣಂದಿದೇವ, ಚಂದಪುಭ 
ಪಂಡಿತದೇವ, ಭಾವಣಂದಿದೇವ, ಪಾರಿಶ್ರದೇವ ಎ೦ಬ ನಾಲ್ಕು ಜನ ಭವ್ಯರ ಹೆಸರನ್ನು ಈ 
ಶಾಸನದಲ್ಲಿ ಹೇಳಿದೆ. ಈತನು, ತನ್ನನ್ನು ಶಾಸನದಲ್ಲಿ ವರಕವಿ ಎಂದು 
ಕರೆದುಕೊಂಡಿರುವುದರಿಂದ ಅಂದಿನ ಉತ್ತಮ ಕವಿಯಾಗಿದ್ದಿರಬೇಕು. ಶಾಸನವು ಚಿಕ್ಕದಾಗಿದ್ದು, 


೨೬೩ 


ಆರಂಭದಲ್ಲಿ ಒಂದು ಸಂಸ್ಕೃತ ಶ್ಲೋಕವೂ ಕೆಲವು ಕನ್ನಡ ಪದ್ಯಗಳೂ, ಇದ್ದಂತೆ ತೋರುತ್ತದೆ. 
ಹೆಚ್ಚು ಭಾಗ ನಷ್ಟವಾಗಿರುವುದರಿಂದ, ಕವಿಯ ಕಾವ್ಯಪೌಢಿಮೆಯನ್ನು ತಿಳಿಯಲು, ಪದ್ಯಗಳನ್ನು 


ಉದಾಹರಿಸಲಾಗಿಲ್ಲ. 
ಬೊಮ್ಮಣ (ಕ್ರಿಶ.೧೨೯೯) 


ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲೂಕಿನ ಸಿಂಧಫಟ್ಟ ಗ್ರಾಮದ" ಶಾಸನವನ್ನು 
ಶ್ರೀಮತು ಪ್ರತಾಪಚರ್ಕವರ್ತಿ  ಭುಜಬಳಹೊಯ್ದಳ  ಶ್ರೀವೀರಬಲ್ಲಾಳ  ದೇವರಸರು 
ದೋರಸಮುದದ  ನೆಲೆವೀಡಿನಲ್ಲಿ ರಾಜ್ಯವಾಳುತ್ತಿರುವಾಗ ಶ್ರೀಮದನಾದಿಯ ಅಗ್ರಹಾರ 
ಸಂಗಮೇಶ್ವರಪುರವಾದ ಸಿಂದಗಟ್ಟದ ಶ್ರೀಮದಶೇಷಮಹಾಜನಗಳು ಬಿಚ್ಚೆಶ್ತರಪುರವಾದ 
ಮಾಚನಕಟದ ಸ್ತಾನಾತಿಗಳುಮಪ್ಪ ಹಿರಿಯ ಭಂಡಾರಿ ಚಿಕ್ಕಮಲ್ಲೆಯನಾಯಕನ ಮಗ ರಾಉಳ 
ಮಲೆಯನಾಯಕಂಗೆ ಕೊಟ್ಟ ಸ್ಮಾಸನದ ಕ್ರಮವೆಂತದೊಡೆ ಸಂಗಮೇಶ್ವರಪುರವಾದ 
ಸಿಂದಗಟ್ಟದಲ್ಲಿ ಸಂಗಮೇಶ್ವ್ಷರದೇವರ ಜನೇಶ್ಷರದೇವರ ಅಖಂಡಿತವಾಗಿ ವರಾಹಗ ೮೫ನ್ನು 
ಮಹಾಜನಗಳು ಮಲೆಯನಾಯಕನ ಕೈಯಲ್ಲಿ ಸಾಕಲ್ಕ ನಡೆಸಿ ತೆಗೆದುಕೊಂಡು ಶೀದೇವರ ವತಠಿಗೆ 
ಆ ದೇವರಿಗೆ ಒಂದು ಉಪಾರ ಕವಿಲೆಪಟ್ಟ ಮೊದಲಾಗಿ ಆ ಮಲಯನಾಯಕನ ಮಕ್ಕಳು ತಪ್ಪದೆ 


ಆಚಂದ್ರಾರ್ಕಸ್ತಾಯಿಯಾಗಿ ಸಲ್ಲುವುದು ಎಂದಿದೆ. 
ಶಾಸನದ ಗದ್ಯಭಾಗ ಇಂತಿದೆ: 


ಸರ್ಬಮಾನ್ಯವಾಗಿ ಆಚಂದ್ರಾರ್ಕಸ್ನಾಯಿಯಾಗಿ ಧಾರೆಯೆರದು ಧಾರಾಪೂರ್ವ 

ಕಂ ಮಾಡಿಕೊಟ್ಟ ಶಾಸನ ನ್ಯೂನಾಕ್ಷರಮಧಿಕಾಕ್ಷರಂ ವಾ ತತ್ನಬ್ನಕಂ 

ಪ್ರಮಾಣಮಿತಿ ಇಂತಪುದಕೆ ಆ ಮಹಾಜನಂಗಳ ಶ್ರೀಹಸ್ತದೊಪ್ಪ 
ಇಂತಿವರುಭಯಾನುಮತದಿಂ” ಬರದ ಸಿಂದಗಟ್ಟದ ಊರ ಸೇನಭೋವ ಬೊಂಮಣ” 


ಎಂದು ಶಾಸನಕವಿಯ ಉಲ್ಲೇಖವಿದೆ. 


೨೬೪ 


ಅಡಿಟಿಪ್ಪಣಿಗಳು: 


೧. 


೧೩. 


೧೪. 


೧೫. 
ಘಿ 


E.C. Vol. XI No.9೫ ಚಿಕ್ಕಮಗಳೂರು (ಜಿ)(ತಾ) ಉಪ್ಪವಳ್ಳಿ (ಗ್ರಾ) ೧೨೦೦ 
A.D. ಪು.೨೫ 

ARIE, ೧೯೫೭ ೫೮ No. ೧೩೮ ಗುಲ್ಬರ್ಗಾ (ಜಿ) ಚಿಂಚೋಳಿ (ತಾ) ದೇಗಲ್‌ಮಡಿ 
೧೨೦೦ A.D. ಪು-೪೯ 

E.I. Vol. V No.0೨೭ ಧಾರವಾಡ (ಜಿ) ಹಿರೇಕೆರೂರು (ತಾ) ಅಬ್ದ್ಬಲೂರು ೧೨೦೦ 
A.D. ಪು-೨೪೫ 

ಬಿ.ಶಿವಮೂರ್ತಿಶಾಸ್ತಿ; ಕನ್ನಡ ಸಾಹಿತ್ಯ ಪರಿಷತ್ತತ್ರಿ 

ಹು-೨, ೩ 

ಹಾ.ಮಾ. ನಾಯಕ: ಕನ್ನಡ ಸಾಹಿತ್ಯ ಚರಿತ್ರೆ: ಸಂ:೪: ಪು-೨೪೦ 

ಕ.ವಿ.ಶಾ.ಸಂ. V11] No.೧೧, ಬೀದರ (ಜಿ) ಬಸವಕಲ್ಕ್ಮಾಣ (ತಾ)(ಗ್ರಾಾ” ೧೨೦೦ 
A.D. ಪು.೩೧-೩೨ 

ಕ.ವಿ.ಶಾ.ಸಂ. 11 No.೧೩ ಕೊಪ್ಪಳ (ಜಿ) ಕುಷ್ಟಗಿ (ತಾ) ಪುರ (ಗ್ರಾ) ೧೨೦೦ A.D. 
ಹು೨೮೮-೯೧ 

R.A.S.J: Vol X. No.೨೯ ಬೆಳಗಾವಿ (ಜಿ) ಗೋಕಾಕ (ತಾ) ಕಲ್ಲುಹೊಳೆ ೧೨೦೪ 
A.D. ಪು೨೨೦ 

E.I. Vol XIII No.೧೮ ಬೆಳಗಾವಿ (ಜಿ) ಬೆಳಗಾವಿ (ತಾ)(ಗ್ರಾ) ೧೨೦೪ ೩ರ. 
ಹು.೧೫-೩೬ 

ಮೇವುಂಡಿ ಮಲ್ಲಾರಿ: ಕನ್ನಡನಾಡಿನ ಕೆಲವು ಶಾಸನಕವಿಗಳು, ಪು.೨೩೬ 
ಹಾ.ಮಾ.ನಾ.:ಕನ್ನಡ ಸಾಹಿತ್ಯ ಚರಿತ್ರೆ: ಮೈ.ವಿ.ವಿ. ಸಂ:೪. ೧೯೭೭ ಪುಟ-೨೪೪ 


ಕೆ: ಸಂ:೪೩: ಸಂಚಿಕೆ:೨, ೧೯೫೮, 


E.C. Vol. XI No.9 ಚಿತ್ರದುರ್ಗ (ಜಿ)(ತಾ) ಗಂಜಿಕಟ್ಟೆ (ಗ್ರಾ ೧೨೦೫ A.D. 


ಮಟ.೨೪೫ 


SII Vol XV No.0೫೫ ಬಾಗಲಕೋಟೆ (ಜಿ)(ತಾ) ಮಂಕಣಿ, ೧೨೦೬ A.D. 
ಹು-೨೪೫ 

ಕ.ವಿ.ಶಾ.ಸಂ, ಳ, ಭಾಗ-೧, ಅನಂತಪುರ (ಜಿ) ಗುತ್ತಿ (ತಾ) ನೀಲೂರು ೧೨೧೫ 
A.D. ಪು೧೬೫-೬೭ 

ಆರ್‌.ನರಸಿಂಹಾಚಾರ್‌: ಕರ್ನಾಟಕ ಕವಿಚರಿತೆ: ಸಂ:೨. ಪುಟ-೧೭೧ 


M.AR.೧೯೨೬ ಶಿವಮೊಗ್ಗ (ಜಿ) ಸೊರಬ (ತಾ) ಕುಪಗಡ್ಡೆ ೧೨೧೬ ಸ. ಪು- 
೭೩ 


೨೬೫ 


೧೭. 


(ಫಆ] 


೧೯. 


೨0, 


ಘಾನ 


ವಿ೨; 


೨೩. 


ಖಳ 


೨೫. 


೨೬ 


ವಲ, 


ಫಲ, 
೨೯ 


೩೦. 


೩೧. 


೩೨. 


ಕ.ವಿ.ಶಾ.ಸಂ-V] No.೧೨೬, ಸೊಲ್ಲಾಪುರ (ಜಿ) ಅಕ್ಕಲಕೋಟೆ (ತಾ) ಮಂಗರೂಲ್‌, 
೧೨೧೮ A.D. ಪು.೨೦೮-೨೧೦ 

E.C. Vol X, No.೬೩ ಹಾಸನ (ಜಿ) ಚನ್ನರಾಯಪಟ್ಟಣ (ತಾ) ನವಿಲೆ ೧೨೧೮ 
A.D. ಪು೪೮೮-೯೦ 

E.C. Vol.V. No.90೧, ಹಾಸನ (ಜಿ) ಅರಸೀಕೆರೆ (ತಾ)(ಗಾ) ೧೨೨೦ ೩A. 
ಹು.೨೪೮ 

ಕ.ವಿ.ಶಾ.ಸಂ.1 No.೧೩, ಬಳ್ಳಾರಿ (ಜಿ) ಕೂಡ್ಡಗಿ (ತಾ) ಕೊಟ್ಟೂರು ೧೨೨೧ A.D. 
ಪು.೨೩೪-೩೫ 

E.C. Vol. Xll No.೬೪ ಚಿಕ್ಕಮಗಳೂರು (ಜಿ) ಕಡೂರು (ತಾ) ಕೆರೆಸಂತೆ ೧೨೨೪ 
A.D. ಪು.೭೮-೮೧ 

E.C. Vol. X No.೭ ಹಾಸನ (ಜಿ) ಅರಸಿಕೆರೆ (ತಾ) ಕಣಿಕಟ್ಟೆ (ಗಾ) ೧೨೨೭ 
A.D. ಪು೧೧೦-೧೩ 

SII Vol XX No.೨೪೮ ಬೆಳಗಾವಿ (ಜಿ) ಸವದತ್ತಿ (ತಾ)(ಗಾ) ೧೨೨೮ A. 
ಹು-೨೫೦ 

E.C.Vol. VII No.೫೨ ಶಿವಮೊಗ್ಗ (ಜಿ) ಚೆನ್ನಗಿರಿ (ತಾ) ನಲ್ಳುದುರೆ, ೧೨೩೩ 
A.D. ಪು.೨೫೨ 

E.C. Vol V No.೨, ಹಾಸನ (ಜಿ) ಅರಸೀಕೆರೆ (ತಾ) ಹಾರನಹಳ್ಳಿ ೧೨೩೪ 
A.D. ಪು.೨೫೩ 

K.I. Vol V No.9೨ ಧಾರವಾಡ (ಜಿ) ಹಾನಗಲ್ಲು (ತಾ) ತಿಳಿವಳ್ಳಿ (ಗ್ರಾ) ೧೨೩೯, 
A.D. ಪು-೨೫೮ 

ಕ.ವಿ.ಶಾ.ಸಂ. Vol, X, No.೮೫ ಬಿಜಾಪುರ (ಜಿ) ಸಿಂದಗಿ (ತಾ) ಕಲಕೇರಿ (ಗಾ), 
೧೨೪೪. AD.ಪು-೩೪೯-೫೬ 

ಮೇವುಂಡಿ ಮಲ್ಲಾರಿ: ಕನ್ನಡನಾಡಿನ ಕೆಲವು ಶಾಸನಕವಿಗಳು, ಪು-೨೫೯ 
ಹಾ.ಮಾ.ನಾ.: ಕನ್ನಡ ಸಾಹಿತ್ಯ ಚರಿತ್ರೆ: (ಸಂ) ೪ ಮೈ.ವಿ.ವಿ. ೧೯೭೭, 


K.I.Vol. IV, No:೪೮: ಧಾರವಾಡ (ಜಿ) ಹಿರೇಕೆರೂರು (ತಾ) ಮಡಲೂರು 
೧೨೪೭, A.D. ಪು-೫೦ 
E.C.Vol.VI. No.20, ಚಿಕ್ಕಮಗಳೂರು (ಜಿ) ಅಂಬಳ (ಗ್ರಾ ೧೨೪೯ AD. 


ಹು.೪೦ 
E.C.Vol.X No.€೨, ಹಾಸನ (ಜಿ) ಚನ್ನರಾಯಪಟ್ಟಣ (ತಾ) ಬೆಳಗುಲಿ, ೧೨೫೨ 


A.D. ಪು.525-27 


೨೬೬ 


ಪಿ. 


೩೪. 


೩೫. 


ಹಿ೬. 


೩೭. 


೩೮. 


೩೯. 


೪೦. 


೪೧. 


E.C.Vol.X. No.9೩೩, ಹಾಸನ (ಜಿ) ಅರಸೀಕೆರೆ (ತಾ) ಹಾರನಹಳ್ಳಿ, ೧೨೬೫ 
A.D. ಪು.೨೮೭-೮೮ 

IN.K.K.S. No. 20, ಬಿಜಾಪುರ (ಜಿ) ಬಾಗೇವಾಡಿ (ತಾ) ಇಂಗಳೇಶ್ವರ, ೧೨೬೫ 
A.D.ರ್ಷ೯೧ 

E.C.Vol.XI. No.0, ಚಿತ್ರದುರ್ಗ (ಜಿ) ದಾವಣಗೆರೆ ಕಡೂರು (ತಾ) ಕೇದಗಿಗೆರೆ, 
೧೨೭೫ A.D. ಪುರ 

E.C.Vol.Xll. No:£9, ಚಿಕ್ಕಮಗಳೂರು (ಜಿ) ಕಡೂರು (ತಾ) ಕೇದಗಿಗೆರೆ, 
೧೨೭೫ A.D. ಪುರ 

E.C.Vol.X1.No:೭೯, ಚಿಕ್ಕಮಗಳೂರು (ಜಿ) ಮೂಡಗೆರೆ (ತಾ) ಕಳಸ ೧೨೮೫ 
A.D. ಪು-೨೦೯-೧೦ 

E.C.Vol.VIHI No.೨೯೪, ಶಿವಮೊಗ್ಗ (ಜಿ) ಸೊರಬ (ತಾ) ಕಲ್ಲೂರ ೧೨೮೭ 
A.D. ಪು.೨೬೧ 

ಕ.ವಿ.ಶಾ.ಸಂ.ಳ. ಭಾಗ-೧ Noಂ:೩೨೪, ಕರ್ನೂರು (ಜಿ) ಆಲೂರು (ತಾ) ನೇರಣಿಕಿ, 
೧೨೮೭ A.D. ಪು-362-64 

E.C.Vol.IX.No:೩೧೦, ಹಾಸನ (ಜಿ) ಬೇಲೂರು (ತಾ) ಹಳೆಬೀಡು ೧೨೯೫ 
A.D. ಪು-೨೮೮ 

E.C.Vol.VI.No#0, ಮಂಡ್ಯ (ಜಿ) ಕೃಷ್ಣರಾಜಪೇಟೆ (ತಾ) ಸಿಂಧಘಟ್ಟ ೧೦೯೯ 


A.D. ಪು-೯೩-೯೫ 


೨೬:6, 


ಅಧ್ಯಾಯ-೭ 
೧೩ನೇ ಶತಮಾನದ ಶಾಸನಕವಿಗಳು 


ಜಿನಯ್ಯ (ಕ್ರಿಶ.೧೩೦೦): 


ಕೊಡಗು ಜಿಲ್ಲೆಯ, ಸೋಮವಾರಪೇಟೆ ತಾಲೂಕಿನ, "ಚೌಡ್ಡು' ಗ್ರಾಮದ ಶಾಸನವನ್ನು" 
ಈ ಶಾಸನಕವಿಯು ವಿರಚಿಸಿದ್ದಾನೆ. ಈ ಶಾಸನ ಕಾಲಾವಧಿಯು ಕ್ರಿಶ.೧೩೦೦ಕ್ಕೆ 
ಸರಿಹೊಂದುತ್ತದೆ ಎನ್ನಬಹುದು. ಏಕೆಂದರೆ ಕಾಲದ ಸ್ಪಷ್ಟತೆಯಿಲ್ಲದಿದ್ದ ಸಂಪಾದಕರು 
ಗುರುತಿಸಿದಂತೆ ಬರವಣಿಗೆಯ ಕ್ರಮವನ್ನಾಧರಿಸಿ ಕಾಲಾವಧಿ ಒಪ್ಪಿಕೊಳ್ಳಬಹುದು. ಶಾನಸದ 
ಆರಂಭದ ಭಾಗ ನಾಶವಾಗಿದ್ದು, ಆಳ್ಳಿಕೆಯ ವಿವರಗಳು ನಾಶವಾಗಿವೆ. ಚಂಗಾಳ್ಸ ವಂಶಕ್ಕೆ ಸೇರಿದ 
ಹರಿಹರದೇವನನ್ನು ಹೆಸರಿಸುತ್ತದೆ. ಪಾರಂಪರಿಕವಾಗಿ ಬಂದ ಪಿತ್ರಾರ್ಜಿತ ಆಸ್ಲಿಯ ಹಕ್ಕನ್ನು 
ಕುರಿತು ಹೇಳುತ್ತದೆ. ಒಟ್ಟು ೨೨ ಸಾಲುಗಳನ್ನೊಳಗೊಂಡ ಈ ಶಾಸನವು ಶಾಸನದ ಕೊನೆಗೆ 


“ಬರೆದ ಸೇನಬೋವ ಜಿನಯ್ಯ” ಎಂದಿದೆ. “ಕಲ್ಲಹೊಯ್ದ ಮಲೋಜ” ಎಂದಿದೆ. 
ಶಾಸನದ ಗದ್ಯಭಾಗ ಇಂತಿದೆ: 


ಕುಂದೂರಿಗೆ ಪೂರ್ವದಲ್ಲಿ ಹೆಂಣಿಂಗೆ ಸಲುವ ಸ್ಟಾಸ್ನಮರಿಯಾದೆಯ ಕೊಟ್ಟ 
ಕ್ರಮವೆಂತೆಂದೊಡೆ ಹೆಂಣ್ಣೆಂಗೆ ಹೆಣ್ಣುಮಕ್ಕಳಿಗೆ ತೊತ್ತಿನ ಮಕ್ಕಳಿಂಗೆ ಸಲುವುದು ಚವುಡ.... 
ಪಾರಿಸ... ಕುಂದೂರ ಠಾವ ಮಾನೆಯೊಳು ಮಾಚಿಕಾರಿಯನ ಗಹ | ಮಾಚಜೀಯ 
ನಕಣನೈಗಣಲೆಯ ಕಾಮಣ ಪಳ್ಳಿಗುಂದದ ಆಜಣ ಬೆಣಚಹೆಗಡೆ ಹಳ್ಳಿಯ ಮಾದಣ 
ಅಬಿಯದಿರ ಮಲಿಗೌಡ ಯಿ ಗೌಡುಗಳು ಮುಖ್ಯವಾಗಿ ಯಿಂತೀ ನಾಡ ನಖರಕೆ 


ಚಂದ್ರಾದಿತ್ಯರುಳ್ಳಂನಬರ ಕೊಟ್ಟ ಶಾಸನ. 
ಬೊಮ್ಮಯರಾಯ (ಕ್ರಿ.ಶ.೧೩೦೩): 


ಶಿವಮೊಗ್ಗ ಜಿಲ್ಲೆಯ, ಸಾಗರ ತಾಲೂಕಿನ, ಮತ್ತಿಕೊಪ್ರ ಗ್ರಾಮದ ಮಜರೆ ರಾವಣದ 
ಕಾಡಿನಲ್ಲಿರುವ ಒಂದು ವೀರಗಲ್ಲು ಶಾಸನವನ್ನು” ಈತನು ರಚಿಸಿದ್ದಾನೆ. ಈತನು ಧಾರವಾಡ 
ಜಿಲ್ಲೆಯ ಚಿಕ್ಕೆರೂರು ಗ್ರಾಮದವನೆಂದು ತಿಳಿದುಬರುವುದು. ತನ್ನನ್ನು ಕವಿಯು ಶಾಸನದಲ್ಲಿ 
"ಕವಿದರ್ಪಣ'ನೆಂದು ಹೇಳಿಕೊಂಡಿದ್ದಾನೆ. “ಚಿಕಕೆರದೂರ ಕವಿದರ್ಪ್ಷಣ ಬೊಂಮಯರಾಯ 
ಬರದ” ಶಾಸನದ ಮೂಲಕ ಕವಿಯ ಇತರೆ ವಿಚಾರ ನಮಗೇನೂ ತಿಳಿಯದು. ಶಾಸನದ ಕಾಲ 
ಕ್ರಿಶ.೧೩೦೩ಕ್ಕೆ ಸರಿಹೊಂದುತ್ತದೆ. 


೨೬೮ 


ಹೊಯ್ದಳ ದೊರೆ ಮೂರನೇ ಬಲ್ಲಾಳನು ತನ್ನ ಸರ್ವದಳ ಸಹಿತ ಬನವಾಸೆಯಲ್ಲಿದ್ದಾಗ 
ಕದಂಬಳಲಿಗೆನಾಡ ಶಿರಿಸೆ ಎಂಬಲ್ಲಿ ಶತ್ರುಗಳೊಂದಿಗೆ ನಡೆದ ಕಾಳಗದಲ್ಲಿ ಕಾದಿ ಸುರಲೋಕ 
ಪ್ರಾಪವಾದ "ಬೀರ' ಎಂಬುವನ ಪ್ರಶಂಸೆ ಈ ಶಾಸನದಲ್ಲಿನ ಮುಖ್ಯವಸ್ತು ಈ ಶಾಸನವನ್ನು 
ಶಿರಿಸೆಯ ಕಾಳಗದಲ್ಲಿ ಸತ್ತ ಬೀರನ ಅಣ್ಣ ಹಡಪದ ಬರಮಯ್ಯರಾಯನೆಂಬುವನು 
ಹಾಕಿಸಿದುದಾಗಿಯೂ, ಅಬ್ದಲೂರು ಸಂಕೋಜನೆಂಬುವನು ಕಂಡರಿಸಿದುದಾಗಿಯೂ ಶಾಸನದ 
ಅಂತ್ಯಭಾಗದಿಂದ ತಿಳಿದುಬರುತ್ತದೆ. 


ಕವಿಯ ಕಾವ್ಯ ಶೈಲಿಗೆ ಕೆಳಗಿನ ಕಂದಪದ್ಯ ಕಾಣಬಹುದು: 


ವರತುರಗ ಕರಿಯ ದಳಮಂ 
ಕರ ಮುನಿದಜಿಕೆಯಟ್ಟಿ ರಿಪುಗಳಂಕುಲಸರಾಯನು 
ಧುರೆಯೊಳು ಬಿರುದಲೆ ತಿಬದನ 


ಚರಿ ಬಿರುದರ ಸಿರವರಿಯಲಮಮ ಬೀರಂದರನು ॥ 
ನೆರೆಯಾಗಲು ತವನಹಿತರ 


ನುಲುವನೆ ರಂಗಕಮಹಾವೀರರ ಮೆಚ್ಚನು 
ಜಲದಲದೆಯಿಟೆದೆ ತುರಗವ 


ಯಿಜ..೦ಮಹೀ...೦ಗಮಮ ಬೀರಂದರನು ॥ 
ಹೊಯ್ದಳ ಬಲ್ಲಾಳನ ಬಿರುದುಗಳು ಮತ್ತು ಶಿರಿಸೆಯ ಕಾಳಗವನ್ನೊಳಗೊಂಡ ಗದ್ಯಭಾಗ: 


“ಸ್ಪಸ್ತಿ ಸಮಸ್ತ ಪ್ರಶಸ್ತಿ ಸಹಿತಂ ಸಮಧಿಗತ ಪಂಚಮಹಾಶಬ್ದಸಹಿತಂ 


ನವ Ar 


ಹಂನೊಂದು ಮಂಡಳಿಕರ ಗಂಡ ಮೂರುಮಡಿ ರಾಹುತರಾಯ ಕಲಿಗಳಂಕುಸ 
ಜಗದ್ಧಳೆಯ ಗಂಗೆಯ ಸಹಣಿಯ ಮೇಲೆ ಹೊಯಿಸಣ ಗಂಡಭೇರುಂಡ 
ಗುಂಮನಾಥದೇವರ ದಿಬ್ಯಶ್ರೀಪಾದಪದ್ಧಾರಾಧಕನುಮಪ್ಪ ಬಲ್ಲಾಳರಾಯನು 
ತಂನ ಸರ್ವದಳಸಹಿತ ನಡದುಬಂದು ಬನವಸೆಯಲಿ ಬಿಟ್ಟು ಕದಬೇಳಲಗೆ 
ನಡವಲ್ಲಿ ಸಿರಿಸೆಯ ಕಾಳಗವೆಂದೆನೆ... ರಾವಣದ ಹಡಪದ ಸಾತಯನ 

ಮಗ ಮಾರವಳಿಯ ಜಕ್ಕಿಯಬ್ಬೆಯ ಸುಪುತ್ರ ರಣವಗ್ಗ ಬೀರನಿಣೆದುನೆಂತೆನೆ” 


ಅಲ್ಲಾಳದೇವ (ಕ್ರಿಶ. ೧೩೦೯) 


ಮಂಡ್ಯ ಜಿಲ್ಲೆಯ, ನಾಗಮಂಗಲ ತಾಲೂಕಿನ, ಬೆಳ್ಳೊರು ಗ್ರಾಮದ” ಶಾನಸವನ್ನು ಈ 
ಕವಿಯು ವಿರಚಿಸಿದ್ದಾನೆ. ಈ ಶಾಸನದ ಒಟ್ಟು ಸಾಲುಗಳು ೯೩. ಶಾಸನದ ೭೪-೭೫ನೇ 
ಸಾಲಿನಲ್ಲಿ ಕವಿಯ ಉಲ್ಲೇಖ ಹೀಗಿದೆ: 


“ಬೆಳ್ಳೂರ ಸೇನಬ್ರೋವ ಪೆಂಮಯಂಣ್ನ್ಣನ ಮಗ ಅಲ್ಲಾಳದೇವನ ಬರಹ” ಎಂದಿದೆ. 
ಶಾಸನದ ಆರಂಭದಲ್ಲಿ ಹೊಯ್ದಳ ಸಾಮ್ರಾಜ್ಯ ಸ್ಥಾಪನೆಯ ವಿವರಗಳು ಹಾಗೂ "ಸಳ'ನ 


೨೬೯ 


ವೀರವೃತ್ತಾಂತವನ್ನು ಒಳಗೊಂಡಿದೆ. ವಿನಯಾದಿತ್ಯ, ವಿಷ್ಣುವರ್ಧನ, ಬಲ್ಲಾಳ, ನರಸಿಂಹರಾಯ 
ಇವರ ವಿವರಗಳಿವೆ. ನರಸಿಂಹದೇವರಸನನ್ನು ಹೀಗೆ ಹೊಗಳಲಾಗಿದೆ. 


ಸ್ಪಸ್ತಿ ಸಮಸ್ತ ಭುವನಾಶ್ರಯ ಶ್ರೀಪಿದ್ಧಿವಲ್ಲಭ ಮಹಾರಾಜಾಧಿರಾಜ ಪರಮೇಶ್ವರಂ 


ದ್ಹಾರಾದಿತಿಪುರವರಾಧೀಶ್ವರ ಯಾದವಕುಕಳಾಂಬರದ್ಯುಮಣಿ ಸರ್ವಜ್ಞಜೂಡಾಮಣಿ 
ಮತಿರಾಜರಾಜ ಮಲೆಪರೊಳುಗಂಡ ಗಂಡಬೇರುಂಡ ಕದನಪ್ರಚಂಡನ 
ಸಹಾಯಶೂರ ಏಕಾಂಗವೀರ ಶನಿವಾರನಸದ್ದಿ ಗಿರಿದುರ್ಗಮಲ್ಲ, ಚಲದಂಕರಾಮ 
ವೈರೀಭಕಂಠಿರದಂ ಮಗರರಾಜ್ಯನಿರ್ಮೂಲನ ಚೋಳರಾಜ್ಯ ಪ್ರತಿಷ್ಠಾಚಾರ್ಯ 
ಪಾಂಡ್ಯರಾಜ್ಯ ಸಮುದ್ದರಣ ನಿಶ್ಯಂಕ ಪ್ರತಾಪಚಕ್ರವರ್ತಿ ಹೊಯ್ದಣಶ್ರೀವೀರ 


ನಾರಸಿಂಹದೇವರರು ಶ್ರೀಮದ್ರಾಜಧಾನಿ  ದೋರಸಮುದದೊಳು ಸುಖಸಂಕಥಾ 
ವಿನೋದದಿಂದ” ಪೃದ್ಧಿರಾಜ್ಯಂಗೆಯ್ಯುತ್ತಿರುವಾಗ ಶ್ರೀಮನ್ನಹಾಪ್ರಧಾನನಾದ ಪೆರುಮಾಳೆ 
ದೇವದಂಣ್ನಾಯ್ಕರು ಉದ್ಧವನರಸಿಂಹಪುರನಾದ ಬೆಳ್ಳೂರ ಶ್ರೀಮದಶೇಷ ಮಹಾಜನಗಳೂ 
ಶ್ರೀಮನ್ನಹಾಪ್ರಧಾನ ಪೆರುಮಾಳದೇವ ದಣ್ಣ್ಹಾಯಕರು ಹರಿಹರ ಪಟ್ಟವರ್ಧನರ ಮಕ್ಕಳೂ 
ವಿಠಂಣ್ನಗಳ ಹೆಗ್ಗಡೆಕೆಯಲ್ಲಿ ಸರ್ವಜನರ ಸಮ್ಮತಿ ಪಡೆದು ವೊಡಂಬಟ್ಟು ಬರಸಿದ ಶಾಸನಕ್ರಮ 


ಹೀಗಿದೆ; 


ಪೆರುಮಾಳೆದೇವದಣ್ನಾಯಕರು ಶ್ರೀಮತ್ತತಾಪಚಕ್ರವರ್ತಿ ಹೊಯ್ದಳ ಶ್ರೀ 
ವೀರನಾರಸಿಂಹದೇವರಸರ ಕೈಯಲ್ಲಿ ಧಾರಾಪೂರ್ವಕವಾಗಿ ತಾಮಶಾಸನವನ್ನು 
ಸೀಮಾಸಮನ್ನಿತವಾಗಿ ಪ್ರಸಿದ್ಧ ಸೀಮಾಸಮನ್ನಿತವಾದ ಬಿಲ್ಲಬೆಳಗುಂದ ತಿಪ್ಪೂರು, ಬೆಳ್ಳೂರು 
ಗಾಮ ಮದ್ಯದ ಶ್ರೀಪ್ರಸನ್ನ ಮಾಧವದೇವರು, ಶ್ರೀರಾಮಕೃಷ್ಣದೇವರು, ಶ್ರೀ ವರದಅಲ್ಲಾಳನಾಥ 
ದೇವರುಗಳ ಅಮ್ರಿತಪಡಿ ಅಂಗಭೋಗ ರಂಗಭೋಗ ರಂಗಭೋಗ ಚೈತ್ರಪವಿತ್ರ ಕಾರ್ಯಕ್ಕೆ 
ಸಲುವಂತೆ ಈ ತಾಮಶಾಸನವನ್ನು ಬರೆಸಿಕೊಂಡು ಆ ಬೆಳ್ಳೂರಲ್ಲಿ ಮುನ್ನ ಮಾಡಿದ ಎಂಬತ್ತಾರು 
ವಿತ್ತಿಯ ಮೇಲೆ ಹೊಸತಾಗಿ ಹತ್ತು ವಿತ್ತಿಯನ್ನು ಏರಿಸಿ ಆ ಬೆಳ್ಳೂರು ತೊಂಬತ್ತಾರು ವಿತ್ತಿಯಾಗಿ 
ಮಹಾಜನಗಳಿಗೆ ಆ ಪೆರುಮಾಳು ದೇವದಣ್ಣಾಯಕರು ಧಾರಾಪೂರ್ವಕವಾಗಿ ಕೊಟ್ರ 
ವಿಷಯವನ್ನು ಒಳಗೊಂಡಿದೆ. 


ಗುಂಮಣ (ಕ್ರಿ.ಶ.೧೩೧೨) 
ಮಂಡ್ಯ ಜಿಲ್ಲೆಯ, ಕೃಷ್ಣರಾಜಪೇಟೆ ತಾಲೂಕಿನ, ಬೈರಾಪುರದ" ಶಾಸನವನ್ನು ಈತನು 
ವಿರಚಿಸಿದ್ದಾನೆ. ಶಾಸನವು ಒಟ್ಟು ೩೯ ಸಾಲುಗಳನ್ನು ಒಳಗೊಂಡಿದೆ. ೩೭ನೇ ಸಾಲಿನಲ್ಲಿ ಕವಿಯ 


ಉಲ್ಲೇಖವಿದೆ. “ಸೇನಬೋವ ಗುಂಮಣನ ಬರಹ” ಎಂದಿದೆ. 


೨೭೦ 


ಶಾಸನ ಅರಂಭದಲ್ಲಿ ಶ್ರೀಮದನಾದಿ ಅಗಹಾರ ಭಯಿರಮೇಶ್ವರಪುರವಾದ 
ಬಯಿರಾಪುರದ ಶ್ರೀಮದ್‌ ಆಶೇಷವ ಮಹಾಜನಗಳು ಸ್ಥಾನಿಕ ಬೊಮ್ಮಣ ಇವರು ಕೊಟ್ಟ 


ಕ್ರಯಪತ್ರದ ವಿವರವನ್ನು ಶಾಸನವು ಒಳಗೊಂಡಿದೆ. 
ಶಾಸನದ ಗದ್ಯಭಾಗ: 


“ಚತುಸೀಮೆಗೆ ಕಲ್ಲನೆಡಿಸಿ ಆ ಮಹಾಜನಂಗಳು ಸ್ಥಾನಿಕ ಬೊಂಮಣ ಸಮಸ್ತ ಪಜ್ಞೆಗಳು 


psd 


ಸ್‌) 


ನಾವೆಲ್ಲರೂ ಸರ್ವೇಕಮತ್ಯವಾಗಿ ಒಡಂಬಟ್ಟು ಕೊಟ್ಟ ಕ್ರಯಪತ್ರ ಇದೆ. ಕ್ರಯ ನೆನಪು ಯಿ 
ಆಯಿಘಂಡುಗ ಗದೆಯನು ಸರ್ವಮಾನ್ಯರಾಗಿ ನಿಮಗೆ ಸಲಿಸಿ ಕೊಡುವುದಕೆ ಹೊಣೆಕಾರರು 
ಭಯಿರಾಪುರದ ಒಜಾಯಿತ ಲಬೋಜ ಅಕಸಾಲೆ ಸಬೆಯೋಜ ಅಕಸಾಲೆ, ಮಂಚಿ ಹಿರಿಯ 
ಕಾಮೋಜಗಳು ಒಳಗಾದ ಪಂಚಾಳದವರು ಹೊಣೆ ಯಿ ಅಯಿಫಘಂಡುಗ ಗದೆಯನು 
ಸೂರ್ಯಚಂದ್ರ ಮೇರು ಉಳಲಿ ಸರಿಯಂತರ ಸರ್ವಮಾನ್ಯ ನಡೆಸಿಕೊಡದೆ ಅರೊಬರು 
ತಪ್ಪಿದರೆಉ ನಂಮ ನಂಮ ಯಾವ ಜಲ್ಮ ಮಾಡಿದಂಥ ಪಾಪಗಳನು ವಧಿಸಿದವರು 


ಯಿಂತೊಪುುದಕೆ ಸಾಕ್ಷಿಗಳು ಸಿಂದಗಟ್ಟದ ಮಹಾಜನಂಗಳು” ಎಂದಿದೆ. 


ನೀಲಕಂಠದೇವ (ಕ್ರಿ.ಶ.೧೩೧೪) 


ಹಾಸನ ಜಿಲ್ಲೆಯ, ಹಾಸನ ತಾಲೂಕಿನ, ಅವ್ಹೇರಹಳ್ಳಿ ಗ್ರಾಮದ ಶಾಸನವನ್ನು” ಈತನು 
ರಚಿಸಿದ್ದಾನೆ. ಶಾಸನವು ಒಟ್ಟು ೩೭ ಸಾಲುಗಳನ್ನೊಳಗೊಂಡಿದ್ದು, ೩೪ನೇ ಸಾಲಿನಲ್ಲಿ ಕವಿಯ 


ಉಲ್ಲೇಖ ಹೀಗಿದೆ: 


“ಗೊರವೂರ ಮಹಾಜನಗಳ ಅಪ್ಪಣೆಯಿಂ ಬರದ ಸೇನಬೋವ ಮಾದಂಣನವರ ಮಕ್ಕಳು 
ನೀಲಕಂಠದೇವರ ಬರಹ” ಎಂದಿದೆ. 


ಶಾಸನವು ದೋರಸಮುದದಿಂದ ಆಳುವ ಹೊಯ್ದಳ ಮೂರನೇ ಬಲ್ಲಾಳನನ್ನು 


ಹೆಸರಿಸುತ್ತದೆ. ಈ ಶಾಸನದ ಕಾಲ ಕ್ರಿಶ.೧೩೧೪ ಆಗಿದೆ. 


ಶ್ರೀಮನುಮಹಾಪ್ರಧಾನ ಅಂಕೆಯದಂಣಾಯಕರ ಅಳಿಯ ಮಾಚಯ ದಣ್ಹಾಯಕರು 
ಶ್ರೀಮದನಾದಿ ಅಗ್ರಹಾರ ಚೆನ್ನಕೇಶವಪುರವಾದ ಗೊರವೂರ ಕಾಲುವಳ್ಳಿ ದಾವರಹಳ್ಳಿಯಿಂದ 
ಬಡಗಣಹಳ್ಳಕ್ಕೆ ಆ ಹಳ್ಳಿಯ ವೃತ್ತಿಯ ಮಹಾಜನಗಳಿಗೆ ಕೆಜ್‌ನಿವೇಶನಕ್ಕೆ ಕ್ರಯಕೊಟ್ಟು 


೨೭೧ 


ಮಾರುವುದಕ್ಕೆ ಕೊಂಡು ಆ "ಮಾಚೆಯ ದಣ್ಣಾಯಕರು' ತಮ್ಮ ಅವ್ವ "ಮಾಯಕ್ಕ'ನವರ ಹೆಸರಲ್ಲಿ 
ಮೂರು ನಾಲ್ಕು ಸಾವಿರ ಹೊನ್ನು ಕೊಟ್ಟು ಕಟ್ಟೆ ಕಟ್ಟಿಸಿದರು. 


ಆವಿತ್ತಿವಂತ ಮಹಾಜನಗಳು ಅಶೇಷಮಹಾಜನಗಳು ತಮ್ಮಲ್ಲಿ ಒಡಂಬಟ್ಟ ಆ ಕೆಜ್‌ಯ 
ಕೆಳಗೆ ಕೆರೆಗೊಡುಗೆಯಾಗಿ ಆ ಗೊರವೂರ ನೂರಾನಲ್ಲತ್ತು ವಿತ್ತಿಯ ಮಹಾಜನಗಳು ತಮ್ಮ 


ಸ್ಪಇಚ್ಛೆಯಿಂದ ಒಡಂಬಡ್ಡು ಹೀಗೆ ಹೇಳಿದೆ. 


“ಅಲ್ಲಿ ವುಳ್ಳ ದೇವದಾನವನುಳಿಯೆ ಅಲ್ಲಿ ವುಳ್ಳ ಗದ್ದೆ ಬೆದ್ದಲಿಂಗೆ ನಾಕು ಕಡೆಯಲು 
ತೋರಣಗಲ್ಲ ನಟ್ಟು ಆ ಚಂದ್ರಾರ್ಕಸ್ಸಾಯಿಯಾಗಿ ಆ ಮಾಚಿ ದಂಣಾಯ್ಕರ ಮಕ್ಕಳಿಗೆ 
ಸಲುವಂತಾಗಿ ಹುಟುಮೆಟ್ಸಾಗಿ ಸರ್ವಮಾನ್ಯವಾಗಿ ಆ ಕೊಡುಗೆ ಆವ ತೆರವೂ ಯಿಲ್ಲೆಂದು 
ಬರಸಿಕೊಟ್ಟ ಕೊಡುಗೆಯ ಧರ್ಮವ ಕೆಡ್ಡಿ ನೆನದವರು ತಮ್ಮ ತಾಯಿ ತಂದೆ ನರಕಕ್ಕೆಯಿಕ್ಕಿದವರು” 


ಎಂದು ಮುಂತಾಗಿ ಶಾಪಾಶಯವಿದೆ. 


ಮಾದೆಯ ಹೆಗ್ಗಡೆ (ಕ್ರಿತ. ೧೩೧೫) 


ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಕಮ್ಮಟದುರ್ಗದ” ಶಾಸನವನ್ನು “ಬರದಾತ 
ಮೈದುನ ಮಾದಿಯಹೆಗ್ಗಡೆ” ಎಂದು ಉಲ್ಲೇಖಗೊಂಡಿದೆ. ಒಟ್ಟು ೮ ಸಾಲುಗಳನ್ನೊಳಗೊಂಡ ಈ 
ವೀರಗಲ್ಲು ಕಮ್ಮಟದುರ್ಗದ ಪಾಳೆಯಗಾರ "ವೀರಕಂಪಿಲನು' ರಾಜ್ಯಭಾರ ಮಾಡುತ್ತಿದ್ದಾಗ, 
ಸುರತ್ರಾಣ (ಸುಲ್ತಾನ)ನ ದಳವು ನೇಮಿಯ ನೇತೃತ್ವದಲ್ಲಿ ಬಂದು ಯುದ್ದ ಮಾಡಿದಾಗ 
ಕಾಳಗದಲ್ಲಿ ಗಡೆಸಿಂಗನಾಯ್ದನ ತಮ್ಮನಾದ ಕಾಮಿನಾಯ್ದನು ಹೋರಾಡಿ ಸಾಯುತ್ತಾನೆ. ಅವನ 


ಅಕ್ಕ ಮತ್ತು ಅಳಿಯ ಸೇರಿ ವೀರಗಲ್ಲು ಹಾಕಿಸುತ್ತಾರೆ. ಇದನ್ನು ಶಾಸನ ಹೀಗೆ ಹೇಳಿದೆ. 


“ಸುರತಾಣನ ದಳ ನೇಮಿಸಹಿತ ನಡೆದುಬಂದಲ್ಲಿರೆ ತುಳುವ 
ಯೆಕ್ಕಟಿಗಡೆ ಸಿಂಗನಾಯ್ಯನ ತಮ್ಮ ಕಾಮಿನಾಯ್ಯನು ರಣದಲ್ಲಿ 
ಹೋಯ್ದಾಡ ಬಿದ್ದನು. ಹತನ ಅಕ್ಕ ಅಳಿಯ ಬಿರು ಯಿಕ್ಕಿಸಿದ 
ಬೀರಗಲ್ಲು ಬರದಾತ ಮೈದುನ ಮಾದಿಯ ಹೆಗ್ಗಡೆ ಮಂಗಳ ಮಹಾಶ್ರೀ” ಎಂದಿದೆ. 


ಸಿರಿಪನ್ನ (ಕ್ರಿಶ.೧೩೧ಲ೮) 


ಹಾಸನ ಜಿಲ್ಲೆಯ, ಅರಸೀಕೆರೆ ತಾಲೂಕಿನ, ಕೆಲ್ಲಂಗೆರೆ ಗ್ರಾಮದ" ಶಾಸನವನ್ನು ಈತನು 


ವಿರಚಿಸಿದ್ದಾನೆ. ಇದನ್ನು ಶಾಸನದ ೨೭ನೇ ಸಾಲಿನಲ್ಲಿ ಗಮನಿಸಬಹುದಾಗಿದೆ. 


೨೬೨ 


“ಗ್ರಾಮನಿಯೋಗದಿಂ ಬರೆದ ಹರಿಅಂಣ್ನಂಗಳ ಮಗ ಸೇನಬೋವ ಸಿರಿಪಂಣ್ನನ ಬರಹ” 
ಎಂದಿದೆ. ಶಾಸನದಲ್ಲಿ ಒಟ್ಟು ೩೦ ಸಾಲುಗಳಿವೆ. ಶ್ರೀ ಹರಿಹರಪುರ (ಕೆಲ್ಲಂಗೆರೆ)ದ ಶೀಮದಶೇಷ 
ಮಹಾಜನಗಳು ಶ್ರೀಮನುಮಹಾಪಸಾಯಿತ ಭಂಡಾರಿ ಕಾವಣ್ಣನವರ ಮಕ್ಕಳು ಕಾವಣ್ಣನವರಿಗೆ 
ಕೊಟ್ಟ ಶಿಲಾಶಾಸನದ ಕ್ರಮವೆಂತೆಂದೊಡೆ ಎಮ್ಮ ಊರು ಮದ್ದಿಕದ ಕೂಟಗಟ್ಟದಲ್ಲಿ ಮಹೇಸ್ವರ 
ಹರಿಯಣ್ಣಗಳು. ಕರಿಯಮಾದಣ್ಣನ ಮಕ್ಕಳು, ನರಸಿಂಹದೇವಂಗಳು ಮುರುತಣ್ಣಗಳ ಮಕ್ಕಳು 
ಸಂಕಣ್ಣ ಗೋಪಣ್ಣಗಳು ತಾವು ಅಳಲಾರದೆ ಆ ಕ್ಷೇತ್ರದ ಮೊದಲ ಸಿದ್ಧಾಯ ಆ ಅಪೂರ್ವ 
ಆಯಗಳನ್ನು ತೆರಲಾರದೆ. ಕಟ್ಟಿಗೆ ಧಾರೆಯೆರೆದು ವಮೋಲೆಯ ಕೊಟ್ಟು ಬಿಟ್ಟರಾಗಿ ಆ ಕ್ಷೇತ್ರಗಳನ್ನು 
'ಕಾವಣ್ಣ'ಗಳ ಕಯ್ಯಲ್ಲಿ ಗದ್ದಾಣ ಎಂಟನ್ನು ಕಟ್ಟುಗೆ ಕಾಣಿಕೆಯಾಗಿ ಕೊಂಡು ಆ ಕ್ಷೇತಕ್ಕೆ 
ಪ್ರತಿವರುಷವೂ ಗದ್ಯಾಣ ಒಂದನ್ನು ಆ ಮಹಾಜನಗಳಿಗೆ ಆ ರಾಮಣ್ಣಗಳು ಪುಷ್ಕಮಾಸದಲ್ಲಿ 
ಕೊಡುತ್ತ ಬರುವರು. 


ಮುನ್ನ ಬಿಟ್ಟ ಕಂಚೆಯನ ಹೊನ್ನಸಿಂಗನ ಮಂಚು ಕೆಂಚಯನ ಚಿಕನ ಬಾಗಯವೊಳಗೆ 
ಅರ್ದ ಇವರ ಬಳಿಯ ಆ ಕಟ್ಟೆಯ ಹಿಂದಿಕ ಎಲ್ಲಾ ಸಾವಿನ ಗದ್ದೆ ಕೂಡಿ ಆ ರಾಮಣ್ಣಗಳು 
ಆಳುವರು. ಈ ಸಿದ್ದಾಯದ ಗದ್ಯಾಣ ಅಲ್ಲದೆ ಅರಮನೆಯಿಂದ ಬಂದ ಪೂರ್ವ ಆಯ 
ಅಪೂರ್ವಾಯ ಎನೇ ಬಂದರೂ ಆ ಮಹಾಜನಗಳೇ ಪರಿಹರಿಸಿ ಕೊಡುವರು ಎಂದಿದೆ. 


ಠಃ ಶಾಸನದ ಗದ್ಯಕ್ಕೆ ಮಾದರಿ ಹೀಗಿದೆ: 


“ಪ ಕ್ಷೇತ್ರಊ ಆ ರಾಮಂಣ್ನಗಳಿಗೆ ಆದಿಕ್ರಯದಾನಕ್ಕೆ ಸಲುಉದು ಯೀ 

ಕ್ಷೇತಕ್ಕೆ ಸೀಮಾವಿವಾದವಾದಡೆ ಮಹಾಜನಂಗಳು ತಿದ್ದಿಕೊಡುವರು ಇ 

ಕಕ್ಕೆ ಬಡಗಣ ಹೊಲದ ಕಾರಣವಿಲ್ಲ. ಅದನ್ನು ಮಹಾಜನಗಳೇ ಅನುಭವಿಸಿಕೊಂ 
ಬರು ಯೀ ಭೂಮಿ ರಾಮಣ್ಣಗಳಿಗೆ ಸಂತಾನಗಾಮಿ ಆಗಿ ಸಲುವಂತಾಗಿ 


ಆ ಮಹಾಜನಂಗಳು ಧಾರಾಪೂರ್ವಕವಾಗಿ ಕೊಟ್ಟ ಶಿಲಾಶಾಸನ” ಎಂದಿದೆ. 
ವಿಜಯಾದಿತ್ಯ (ಕ್ರಿಶ.೧೩೨೬) 


ಬೀದರ ಜಿಲ್ಲೆಯ, ಬಸವಕಲ್ಯಾಣ ತಾಲೂಕಿನ, ಬಸವಕಲ್ಯಾಣ” ಶಾಸನವನ್ನು ಈತನು 
ರಚಿಸಿದ್ದಾನೆ. ಈ ಶಾಸನವು ೩೧ ಸಾಲುಗಳನ್ನು ಒಳಗೊಂಡಿದ್ದು, ೩೦ನೇ ಸಾಲಿನಲ್ಲಿ ಶಾಸನ 
ಕವಿಯ ಉಲ್ಲೇಖವಿದೆ. “ಶೀಮತುಸ್ಯರ ಸಿಹಾದಾರಾಜಪೂಜಿತದೇವ ವಚಾ ವಿಜಾದಿತ್ಯಸ್‌ಯ 
ಲಿಖಿತ ಶಾಸನಂ” ಎಂದಿದೆ. ಈ ಶಾಸನ ಕಾಲಾವಧಿ ಕಿ.ಶ.೧೩೨೬ ಆಗಿದೆ. ಶಾಸನವು ಸಂಸ್ಕೃತ 


ಭಾಷೆಯನ್ನು ಒಳಗೊಂಡಿದ್ದು, ನಾಗರಿಲಿಪಿಯನ್ನು ಒಳಗೊಂಡಿದೆ. ಭಾಷೆ ಅಶುದ್ದವಾಗಿದೆ. 


೨೭೩ 


ಮಹಾರಾಜಾಧಿರಾಜ ಸುರತಾಣ (ಸುಲ್ತಾನ) ಮಹಮದನು ಆಳುತ್ತಿದ್ದಾಗ ಇವನ 
ಮಹಾಪು್ರಧಾನವಾಗಿ ಮಲ್ಲಿಕ್‌ "ಕಾಮದೀನ”' ಎನ್ನುವವನು. ಮಹಾರಾಷ್ಟ್ರ ಮಂಡಳವನ್ನು 
ಆಳುತ್ತಿದ್ದ, ಇವನು ಇಲ್ಲಿಯ ಸಮಸ್ತ ಮುದ್ರಾ ವ್ಯಾಪಾರವನ್ನು ನೋಡಿಕೊಳ್ಳುತ್ತಿದ್ದ ಶೋಜ್‌ 
ಅಹ್ಮದ್‌ ಎನ್ನುವವನು ಕಲ್ಯಾಣಪಟ್ಟಣದ ಆಡಳಿತಾಧಿಕಾರಿಯಾಗಿದ್ದನು. ಬಾಹಬದೀನು ಹಾಗೂ 
ಕಲ್ಯಾಣದ ಅಧಿಕಾರಿಯಾಗಿದ್ದ. “ಯೋಜಾ ಅಹಮ್ಮದ್‌' ಹಾಗೂ ಸ್ಕಾರಮಲ್ಲಿಕನ ಮಗನಾದ 
ಜಂಡಮಲ್ಲ ಎಂಬುವವರ ಮಧ್ಯೆ ಇಲ್ಲಿ ನಡೆದ ಅಧಿಕಾರ ಹಸದ್ದಾಂತರದ ಗೊಂದಲದಲ್ಲಿ 
ಕೆಲವರು ಇಲ್ಲಿನ ಮಧುಕೇಶ್ವರ ದೇವಾಲಯಕ್ಕೆ ಹಾನಿ ಮಾಡಿದ್ದಲ್ಲದೆ; ಅದರಲ್ಲಿಯ 
ಶಿವಲಿಂಗವನ್ನು ಒಡೆದಿದ್ದರು. ಇದಾದ ನಂತರ ಕರ್ನಾಟಕ ಭಾಗದ ಈ ದೇವರ ಭಕ್ತ ಜನರು 
ಬಂದು ದೇವಲಯದ ಜೀರ್ಣೋದ್ದಾರ ಮಾಡಲು ಕೇಳಿಕೊಂಡರು. ಕೆಲವು ಕಾಲದ ನಂತರ 
ಪ್ರಾಂತ್ಯಾಧಿಕಾರಿಯು ಪಟ್ಟಣಕ್ಕೆ ಬಂದಾಗ, ದೇವಾಲಯದ ಸ್ಥಾನಿಕನಾದ ವೈಣಿಪಾಲನ ಮಗನಾದ 
ಠಕ್ಕುರಮಲ್ಲ ಎಂಬುವವನು ದೇವರನ್ನು ಪುನಃಸ್ಥಾಪಿಸಲು ವಿನಂತಿಸಿಕೊಂಡ. ಪ್ರಾಂತ್ಯಾಧಿಕಾರಿಯು 
ಇದಕ್ಕೆ ಸಮ್ಮತಿಸಿದ. ಹಾಗೆಯೇ ಕುಲಧರ್ಮವನ್ನು ಕಾಪಾಡಿಕೊಳ್ಳುವುದು ಅವರ ಕರ್ತವ್ಯ ಎಂಬ 
ಆಜ್ಜೆನ್ನು ಮಾಡಿದ. ಮುಂದೆ ಶಾಸನದಲ್ಲಿ ನಾಲ್ಕು ಪದ್ಯಗಳು ಬಂದಿದ್ದು, ಸುಲ್ರಾನ ಮಹಮದ್‌ನ 
ಉಲ್ಲೇಖ ಬಂದಿದೆ. ನಂತರ ಕಾಯಸ್ಥಮಲ್ಲನು ವಿಧಿ-ವಿಧಾನಗಳಂತೆ ಮಂತ್ರ ಪೂರ್ವಕವಾಗಿ 
ರೋಹಿಣಿ ನಕ್ಷತ್ರದ ರಾತ್ರಿಯಲ್ಲಿ “ಮಧುಕೇಶ್ವರ' ಪ್ರತಿಷ್ಠಾಪಿಸಿದ ವಿಷಯವನ್ನು ತಿಳಿಸುತ್ತದೆ. 
ಮುಂದೆ ಮಧುಕೇಶ್ವರನನ್ನು ಸ್ತುತಿಸಿದ್ದು ಸ್ಕಾತ ಸಿಹಾದಾರಾಜನಿಂದ ಗೌರವವನ್ನು ಪಡೆದಿದ್ದ 
"ವಿಜಯಾದಿತ್ಯ' ಎಂಬುವವನು ಈ ಶಾಸನದ ಕರ್ತೃ ಎಂದು ತಿಳಿಸುತ್ತದೆ. 


'ಅದ್ಯೇಹ ಸಮಸ್ತ ರಾಜಾವಲೀ ಮಾಲಾಕೃತ 
ವಿರಾಜಿತ ಮಹಾರಾಜಾಧಿರಾಜ ಶ್ರೀ 

ಸಾರತಾಣ ಮಹಮದ: ರಾಜ್ಯೇ ತತ್ಪಾದ 
ಪದ್ಮೋಪಜೀವಿತಸರ್‌ ನಾರ್ವಭಾರ ನೃನಿರೂಪಿತ 
ಮಹಾಪ್ರಧಾನ ಮಲ್ಲಿಕ ಕಾಮದಿನನೇ” ಎಂದಿದೆ. 


ಸುಧಾಕರದೇವ (ಕ್ರಿ.ಶ.೧೩೩೧) 


ತುಮಕೂರು ಜಿಲ್ಲೆಯ, ಗುಬ್ಬಿ ತಾಲೂಕಿನ, ಸಂಪಿಗೆ ಗ್ರಾಮದ ಮಲ್ಲಿಕಾರ್ಜುನ 
ದೇವಸ್ಥಾನದ ಮುಂದಿರುವ ಒಂದು ಶಾಸನವನ್ನು" ಈತನು ರಚಿಸಿದ್ದಾನೆ. ಈತನು ಹೆಗ್ಗೆರೆ ಎಂಬ 
ಊರಿನವನೆಂದೂ ತಂದೆ ವಿಷ್ಣುದೇವನೆಂದೂ ಶಾಸನದ ಅಂತ್ಯದಲ್ಲಿ ಹೇಳಿದೆ. ಶಾಸನ ಈತನನ್ನು 
“ಜೋಯಿಸ ಸುಧಾಕರದೇವ'ನೆಂದು ಕರೆದಿದೆ. ಹೇಳಿ ಬರೆಸಿದವರು ಹೆಗೆಬ್‌ಯ 


೨೭೪ 


ಶ್ರೀಮದ್ದಿನಯನಿಧಾನ ವಿಷ್ಣುದೇವರ ಮಕ್ಕಳು ಜೋಯಿಸ ಶ್ರೀ ಸುಧಾಕರದೇವರು” ಎಂದಿದೆ. ಈ 
ಶಾಸನದ ಕಾಲಾವಧಿ ಕಿ.ಶ.೧೩೩೧ರಂದು ಈ ಶಾಸನ ರಚಿತವಾಯಿತು. 


ಹೊಯ್ದಳ ಮೂರನೆಯ ಬಲ್ಲಾಳ ಮತ್ತು ಅವನ ಮಹಾಪ್ರಧಾನ ಕಾಮೆಯ ದಂಣಾಯಕ 

"ಶ್ರೀ ವಿರೂಪಾಕ ಹೊಸದುರ್ಗದಲ್ಲಿ' ರಾಜ್ನವನ್ನು ಆಳುತಿದಾಗ. ಪಟಣಸಾಮಿ ಕಲಿಸೆಟಿಯ ಮಗ 
ಈ ಮಿ [ py) ವ A) ಟಿ PS) ಬ 
ಸಿಂಗೆಸೆಟ್ಟಿ ಎಂಬುವನಿಗೆ ಸಂಪಿಗೆಯ ಸ್ಥಳವನ್ನು ಕೊಡುಗೆಯಾಗಿ ಕೊಟ್ಟಿರುವುದೇ ಶಾಸನದ 
ಮುಖ್ಯವಸ್ತು ೪೬ ಸಾಲುಗಳಿಂದ ಕೂಡಿರುವ ಈ ಶಾಸನವು ಗದ್ಯಮವಯಾಗಿದೆ. ಹೊಯ್ದಳ 
ಪ್ರಶಸ್ತಿ ತತ್ಲಾದಪದ್ದೋಪಜೀವಿಗಳ ಪ್ರಶಸ್ತಿ ಎಲ್ಲವೂ ಗದ್ಯದಲ್ಲಿದೆ. ವೀರಬಲ್ಲಾಳನ ಒಪ್ಪ ಮುಗಿದ 
ಒಂದು ಸಂಸ್ಕೃಶ ಶ್ಲೋಕ ಅದರ ಅರ್ಥವೇ ಆದ ಒಂದು ಕಂದಪದ್ಯ ಇವುಗಳು ಮಾತ್ರ 
ಪದ್ಯಗಳಾಗಿವೆ. 

ರಾಯಕುಲಕೆ ಮುದರಾಜಂ 

ರಾಯಂ ನರಸಿಂಗಸುತನು ಕಲಿ ಬಲ್ಲಾಳಂ 


ರಾಯ ಭುಜಬಳನು ಸಿಂಗಗೆ 
ರಾಯಂ ಯದುರಾಯ ಕೊಟ್ಟ ಚಂಪಕಹುರಮಂ ॥ 


ನಾಗಲಾಪುರದ "ಚೌಡಾಚಾರ್ಯನ' ಮಗ ಮಸಣಾಚಾರ್ಯ, ದಶವಿದ್ಧ ದಂಡನಾಥನ 
ಮಗ ಬೆನಕಾಚಾರ್ಯ ಇವರಿಬ್ಬರೂ ಈ ಶಾಸನವನ್ನು ಕಂಡರಿಸಿರುವುದಾಗಿ ಶಾಸನದ ಅಂತ್ಕದಲ್ಲಿ 
ಹೇಳಿದೆ. 


ರಾಮಂಣ (ಕ್ರಿ.ಶ.೧೩೩೪): 


ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆಯ ವರಾಹನಾಥಕಲ್ಲಹಳ್ಳಿಯ ಶಾಸನವನ್ನು”” ಈತನು 
ರಚಿಸಿದ್ದಾನೆ. ಶಾಸನದ ಕಾಲ ೧೩೩೪, ಶಾಸನದ ಒಟ್ಟು ಸಾಲುಗಳು ೩೭ ಆದರೆ ೩೨ ರಿಂದ 
೩೭ರವರೆಗೆ ನಾಶವಾಗಿದೆ. ಶಾಸನವು ಹೆಚ್ಚು ನಾಶಹೊಂದಿದ್ದು ಅಕ್ಷರಗಳು ಅಳಿಸಿಹೋಗಿವೆ. 
ಕನ್ನಡ ಭಾಷೆ ಹಾಗೂ ನಾಗರಿಲಿಪಿಯನ್ನೊಳಗೊಂಡಿದೆ. 


ಈ ಶಾಸನವು ಹೊಯ್ದಳ ಮೂರನೆಯ ಬಲ್ಲಾಳನ ಕಾಲಾವಧಿಗೆ ಸೇರಿದೆ. ಈತನ 
ಮಹಾಪ್ರಧಾನನಾದ ಆದಿಸಿಂಗೆಯ ನಾಯಕನು "ಕಲ್ಲಹಳ್ಳಿ' ಗ್ರಾಮವನ್ನು "ದೇವಲಾಪುರ' ಎಂದು 
ನಾಮಕರಣ ಮಾಡಿ ಅಗಹಾರವನ್ನಾಗಿ ಮಾಡಿದನು. ರಾಣಿ "ದೇಮಲದೇವಿಯ' ಹೆಸರಿನಲ್ಲಿ ಈ 


೨೭೫ 


ಗ್ರಾಮವು ರಾಜಗುರು "ಗುಮ್ಮಟದೇವನಿಗೆ' ಸಲ್ಲಿಸಲಾಯಿತು. ಹಾಗೂ ಮಹಾಜನರಿಗೆ ಇದು 
ದೊರೆಯುವಂತಾಯಿತು. 
ಶಾಸನದ ಗದ್ಯಭಾಗ ಇಂತಿದೆ: 

ರಾಜಗುರು ಗುಂಮಟದೇವರು ಕೊಟ್ಟ ಶಿಲಾಶಾಸನದ ಕ್ರಮವೆಂತೆಂದಡೆ ಸ್ಪಸ್ತಿ ಶ್ರೀಮತ್‌ 
ಪ್ರತಾಪ ಚಕ್ರವರ್ತಿ ಹೊಯ್ದಳ ಭುಜಬಳ ಶ್ರೀವೀರಬಲ್ಲಾಳದೇವರಸರು ಶ್ರೀಮನು ಮಹಾಪ್ರಧಾನ 
ಆದಿಸಿಂಗೆಯ ದಣ್ಣಾಯಕ.ರುಮ ರಾಣಿವಾಸ ದೇವಲಾದೇವಿಯ ಹೆಸರಲು ಮಾಡಿದ 


ಅಗಹಾರವ”... ಕಲಹಳಿಯನು ಶ್ರೀ ದೇವಲಪುರವಾಗಿ ಮಾಡಿ ದೇವಲಮಹಾಸಮುದಮಾ 
ಕಾಲುವಳಿಯಾಗಿ ಶ್ರೀ ಬಲ್ಲಾಳದೇವರಸರು ಧಾರೆಯೆರೆದು ಕೊಟ್ಟ” ಎಂದಿದೆ. 


೨೭೬ 


ಅಡಿಟಿಪ್ಪಣಿಗಳು: 


PE 


೧೦. 


E.C.Vol.I.No.೬೦, ಕೊಡಗು (ಜಿ) ಸೋಮವಾರಪೇಟೆ (ತಾ) ಚೌಡ್ಲು ೧೩೦೦ 
A.D. ಪು-೩೯-೪೦ 

E.C.Vol.XV.No: ೧೯೨, ಶಿವಮೊಗ್ಗ (ಜಿ) ಸಾಗರ (ತಾ) ರಾವಣದಕಾಪು ೧೩೦೨ 
A.D. ಪು-೩೮೬ 

E.C.Vol.VI.No:೭೬, ಮಂಡ್ಯ (ಜಿ) ನಾಗಮಂಗಲ (ತಾ) ಬೆಳ್ಳೂರು ೧೩೦೯ 
A.D. ಪು-೭೧-೬೭೫ 

E.C.Vol.VI.No:®, ಮಂಡ್ಯ (ಜಿ) ಕೃಷ್ಣರಾಜಪೇಟೆ (ತಾ) ಬೈರಾಪುರ ೧೩೧೨ 
A.D. ಪು-೭೬೭-೭೮ 

E.C.Vol.VIIl.No:0೮೭, ಹಾಸನ (ಜಿ) ಹಾಸನ (ತಾ) ಅವ್ಹೇರಹಳ್ಳಿ ೧೩೧೪ 
A.D. ಪು-೪೧೬-೧೭ 

E.C.Vol.VIIl.No:0೮೭, ಹಾಸನ (ಜಿ) ಹಾಸನ (ತಾ) ಅವ್ಹೇರಹಳ್ಳಿ ೧೩೧೪ 
A.D. ಪು-೪೧೬-೧೭ 

ಕ.ವಿ.ಶಾ.ಸಂ.1].Nಂ:೧೬೪, ಕೊಪ್ಪಳ (ಜಿ) ಕೊಪ್ಪಳ (ತಾ) ಕಮ್ಮಟದುರ್ಗ ೧೩೧೫ 
A.D. ಪು-೧೫೭-೫೮ 

ಕ.ವಿ.ಶಾ.ಸಂ. V111.No:೧೩, ಬೀದರ (ಜಿ) ಬಸವಕಲ್ಯಾಣ (ತಾ/ಗ್ರಾ) ೧೩೨೬ A.D. 
ಪು-೩೨-೩೩ 

E.C.Vol.X11.No:೩೦, ತುಮಕೂರು (ಜಿ) ಗುಬ್ಬಿ (ತಾ) ಸಂಪಿಗೆ (ಗ್ರಾ) ೧೩೩೧ 
A.D. ಪು-೯೬ 

E.C.Vol.VINo:00೮, Ms (ಜಿ) ಕೃಷ್ಣರಾಜಪೇಟಿ (ತಾ) ವರಾಹನಾಥ 


ಕಲ್ಲಹಳ್ಳಿ, ೧೩೩೪ A.D. ಪು೯೬-೯೭ 


೨೮೭ 


"ವಿಜಯನಗರ ಪೂರ್ವದ ಶಾಸನಕವಿಗಳು' ಎಂಬ ಈ ಮಹಾಪ್ರಬಂಧದಲ್ಲಿ ಕ್ರಿಶ.ಲನೇ 
ಶತಮಾನದಿಂದ ಕಿ.ಶ.೧೩೩೪ರವರೆಗೆ ಅಂದರೆ ವಿಜಯನಗರ ಪೂರ್ವದ (ಕ್ರಿಶ.೧೩೩೬) 
ಶಾಸನಕವಿಗಳ ಶಾಸನಗಳನ್ನು ಅನುಲಕ್ಷಿಸಿ ಈ ಮಹಾಪ್ರಬಂಧವನ್ನು ರಚಿಸಲಾಗಿದೆ. 


ಒಂದನೆಯ ಅಧ್ಯಾಯದಲ್ಲಿ ಅಧ್ಯಯನದ ಉದ್ದೇಶ ಮತ್ತು ವ್ಯಾಪ್ತಿಯನ್ನು ಕುರಿತು 
ಸೋದಾಹರಣವಾಗಿ ವಿಶ್ಲೇಷಿಸಲಾಗಿದೆ. ೧.೨ ರಲ್ಲಿ ಪೂರ್ವ ಅಧ್ಯಯನದ ಸ್ಥೂಲಸಮೀಕ್ಷೆಯನ್ನು 
ನಡೆಸಲಾಗಿದೆ. ಇಲ್ಲಿ ಕನ್ನಡದ ಹಿರಿಯ ವಿದ್ವಾಂಸರು ಶಾಸನಕವಿಗಳ ಬಗ್ಗೆ ನಡೆಸಿದ 
ಅನುಸಂದಾನದ ಚರ್ಚೆಯಿದೆ. ೧.೩ ರಲ್ಲಿ ಪ್ರಸ್ತುತ ಮಹಾಪ್ರಬಂಧದ ರಚನೆಯಲ್ಲಿ ಬಳಸಿಕೊಂಡ 
ಆಕರ ಸಾಮಗಿಗಳ ವಿವರವಿದೆ. ೧.೪ರಲ್ಲಿ ಅಧ್ಯಯನದ ರೂಪರೇಷೆಗಳನ್ನು ಚರ್ಚಿಸಲಾಗಿದೆ. 
೧.೫ರಲ್ಲಿ ಶಾಸನದ ಅರ್ಥ, ವ್ಯಾಖ್ಯೆ ಹಾಗೂ ವ್ಯಾಪ್ತಿಯನ್ನು ವವಿಧ ವಿದ್ವಾಂಸರ ಹೇಳಕೆಗಳ 
ಹಿನ್ನೆಲೆಯಲ್ಲಿ ವಿವರಿಸಲಾಗಿದೆ. ೧.೬ರಲ್ಲಿ ಶಾಸನಗಳ ಸಿದ್ಧತೆ ಹಾಗೂ ಸಂರಕ್ಷಣೆ ಬಗ್ಗೆ 
ವಿಷದೀಕರಿಸಲಾಗಿದೆ. ೧.೭ರಲ್ಲಿ ಶಾಸನಕವಿಗಳು, ಲಿಪಿಕಾರರು, ರೂವಾರಿಗಳನ್ನು ಗುರುತಿಸುವ 
ಬಗ್ಗೆ ಚಿಂತನೆ ನಡೆಸಲಾಗಿದೆ. ಹಾಗೆಯೇ ಲಿಪಿಸೌಂದರ್ಯ ಸಾಧಿಸಬೇಕಾದರೆ ಕನ್ನಡ ಅಕ್ಷರಗಳ 
ಅವಯವ ಜ್ಞಾನ ಪ್ರಮಾಣ ಅವಶ್ಯವೆಂಬುದನ್ನು ಸೋದಾಹರಣವಾಗಿ ಚರ್ಚಿಸಲಾಗಿದೆ. ಶಾಸನ 
ಕಂಡರಣಿಕಾರರ (ರೂವಾರಿಗಳನ್ನು) ವಿವಿಧ ಬಗೆಯ ಹೆಸರುಗಳಿಂದ ಗುರುತಿಸಲಾಗಿದೆ. ೧.೮ರಲ್ಲಿ 
ಶಾಸನಾಧ್ಯಯನದ ಇತಿಹಾಸವನ್ನು ಚರ್ಚಿಸುತ್ತಾ ಡಾ.ಪಿ.ಬಿ. ದೇಸಾಯಿ ಹಾಗೂ ಡಾ.ಎಂ.ಎಂ. 
ಕಲಬುರ್ಗಿಯವರಂಥ ವಿವಿಧ ವಿದ್ವಾಂಸರ ಅಧ್ಯಯನಗಳ ಹಿನ್ನಲೆಯಲ್ಲಿ ಕರ್ನಲ್‌ 
ಮೆಕೆಂಜಿಯುಗ, ಸರ್‌ ವಾಲ್ಲರ್‌ ಇಲಿಯಟ್‌ಯುಗ, ಡಾ.ಫಪ್ಲೀಟ್‌ ಮತ್ತು ರೈಸ್‌ ಯುಗ ಎಂದು 


ಕಲಬುರ್ಗಿಯವರ ವಿಭಾಗ ಕ್ರಮವನ್ನೇ ಒಪ್ಪಿಕೊಂಡು ವಿಶ್ಲೇಷಿಸಲಾಗಿದೆ. 


ಅಧ್ಯಾಯ ೨ರಲ್ಲಿ “ವಿಜಯನಗರ ಪೂರ್ವದ  ಶಾಸನಕವಿಗಳು' ಎಂಬ ನಮ್ಮ 
ಮಹಾಪ್ರಬಂಧದ ಶೀರ್ಷಿಕೆಯಡಿಯಲ್ಲಿ ಶಾಸನಕವಿಗಳ ಪರಂಪರೆಯನ್ನು ಸಂಕ್ಷಿಪ್ತವಾಗಿ 
ಪರಿಚಯಿಸಲಾಗಿದೆ. ಹಾಗೂ ಮುಂದೆ ಬಂದ ಎಲ್ಲ ಶಾಸನ ಕವಿಗಳ ಮೇಲೆ ಪೂರ್ವ ಸಾಹಿತ್ಯ 
ಕವಿಗಳ ಪ್ರಭಾವ ಹಾಗೂ ಸಂಸ್ಕೃತ ಕವಿಗಳು, ಕನ್ನಡ ಶಾಸನಕವಿಗಳ ಮೇಲೆ ಪ್ರಭಾವ 
ಹೇಗಾಯಿತು ಎಂಬುದನ್ನು ವಿವೇಚಿಸಲಾಗಿದೆ. ೨.೧ರಲ್ಲಿ ಕ್ರಿಶ. ೮ನೇ ಶತಮಾನದ ಶಾಸನಕವಿಗಳ 


ಬಗ್ಗೆ ಚರ್ಚಿಸಲಾಗಿದೆ. ಈ ಕಾಲಘಟ್ಟದಲ್ಲಿ ಒಟ್ಟು ೬ ಜನ ಶಾಸನಕವಿಗಳ ಬಗ್ಗೆ ವಿಶ್ಲೇಷಿಸಲಾಗಿದೆ. 


೨೭೮ 


ಅಚಲನ್‌, ಹಾಗೂ "ನಟಸೇವ್ಯ' ಎಂಬುವುದು ಒಬ್ಬನ ಅಂಕಿತ ಎಂದು ವಿದ್ವಾಂಸರು 
ಊಹಿಸಿದ್ದರು. ಆದರೆ ಇಬ್ಬರು ಬೇರೆ ಎಂಬುದು ಸ್ಪಷ್ಟಪಡಿಸಲಾಗಿದೆ. ಇನ್ನೊಬ್ಬ ಶಾಸನಕವಿ 
"'ಧರಂ' ಕುಂದಾಚಾರ್ಯ, ಬಲದೇವ, ಶಿವಮಾರದೇವ, ನಾಮಯ್ಯರಂಥ ಕ್ರಿಶ. ಲನೇ 
ಶತಮಾನದ ಶಾಸನಕವಿಗಳ ಪರಿಚಯ ಹಾಗೂ ಶಾಸನದಲ್ಲಿ ವ್ಯಕ್ತವಾದ ಕಾವ್ಯಾಂಶಗಳನ್ನು 
ಶೋಧಿಸಲಾಗಿದೆ. 


ಅಧ್ಯಾಯ ರಲ್ಲಿ ಕ್ರಿಶ. ೯ನೇ ಶತಮಾನದ ಶಾಸನಕವಿಗಳ ಬಗ್ಗೆ ವಿಶ್ಲೇಷಿಸಲಾಗಿದೆ. ಈ 
ಕಾಲ ಘಟ್ಟದಲ್ಲಿ ಒಟ್ಟು ೨೨ ಜನ ಶಾಸನಕವಿಗಳ ಬಗ್ಗೆ ವಿವೇಚನೆಗೆ ಒಳಗು ಮಾಡಲಾಗಿದೆ. 
ಉದಾ: ದಿವಾಕರ, ಪಣ್ಣಸಾಮಿ, ಬೆಳ್ಳೇವ, ಗುಣವರ್ಮ, ರವಿನಾಗಭಟ್ಟ ನಾಗವರ್ಮ, ಕವಿರಾಜ, 
ಬೀರಯ್ಯ, ಕಬ್ಬದನಾಮಯ್ಯ, ಕಾಚಯ್ಯ., ಕವಿಪೊನ್ನ ಜಿನವಲ್ಲಭ, ಶ್ರೀಧರಯ್ಯ, ಆಯ್ಸವೆಮ್ಮ 
ಪೆದ್ದಣಭಟ್ಟ, ಸುಬಗ, ಈ ಕವಿಯ ಸಾಲು ರನ್ನನ ಕಾವ್ಯದ ಪ್ರಭಾವಕ್ಕೆ ಒಳಗಾಗಿದೆ ಎನಿಸುತ್ತದೆ. 
ಉದಾ: 

ಸನ್ನ ಮಹಾಸಾಮನ್ನಂ 
ಮನ್ನಿಗನಾರ್ತಿತ್ತುಮಿಜ್‌ದುವೀ ಜಗದೊಳ್‌ ಸಂ 
ಕನ್ನನ ನನ್ನನ ಸದೃಶಂ 

ನಿನ್ನಂ ನಿಜರಾಜ್ಯಪದವಿಯೊಳ್ಳುಖದಿಂದಂ l 

ಇನ್ನೊರ್ವಕವಿ "ಸಾಮಿಯಣ್ಣ', ರಾಷ್ಟಕೂಟರ ಖೊಟ್ಟಿಗದೇವನ ಶೌರ್ಯವರ್ಣನೆ 
ಮಹತದಾಗಿದೆ. 

ವಷ ಐ 


ಶಾಸನಕವಿ ನಾರಣ” ತನ್ನ "ಆಶುಕವಿತ್ತ' (ಸಮಯಸ್ಪೂರ್ತಿ)ದಿಂದ ಬಂದ ಕಾವ್ಯದ 
ಶ್ರೇಷ್ಟತೆಯನ್ನು ಹೇಳಿರುವುದು ಹೀಗೆ ಗುರುತಿಸಲಾಗಿದೆ. 
ವೇದ ವೇದಾಂಗಮನೋದದೇ ಸಾಸ್ತಮ 


ನಾದಿ ಮದ್ಯಾಂತ ಮಳೆಯದೆ ನಾರಣಂ 
ಗಾದುದು ಕವಿತೆ ಸಹಜಮೆ 


ಎಂದು ಸಹಜವೇ ಎಂದು ಪ್ರಶ್ನಿಸುವ ಜೊತೆಗೆ ಕವಿತ್ವ ತನಗೆ ಯಾವ ಶಾಸ್ತಾಧ್ಯಯನವಿಲ್ಲದೇ 


ಸಹಜವಾಗಿ ಒಲಿದುಬಂದಿದೆ ಎಂದು ಹೆಮ್ಮೆಪಟ್ಟುಕೊಂಡಿದದ್ದಾನೆ. ಇನ್ನೊಬ್ಬ ಕವಿ ಕೇತಯ್ಯ 


ಹಾಗೂ ಅರ್ಹದ್ಧಕ್ತನ ಚಂಪಕಮಾಲಾವೃತ್ತದ ಒಂದು ಪದ್ಯ ವಿಶಿಷ್ಟವಾಗಿರುವುದನ್ನು 


ಗುರುತಿಸಲಾಗಿದೆ. ಇನ್ನು "ಚಂದನಂದಿಯಯ್ಯ' ಹಾಗೂ ಕಮಳಾದಿತ್ಯರ ಕಾವ್ಯಕೌಶಲವು ಯಾವ 


೨೭೯ 


ಸಾಹಿತ್ಯಕವಿಗಿಂತಲೂ (ಕಾವ್ಯ ಕಡಿಮೆಯದೇನಲ್ಲ ಎಂಬುದನ್ನು ಗುರುತಿಸಲಾಗಿದೆ. 
ಕಮಳಾದಿತ್ಯನು ಸೊಗಲದ ವರ್ಣನೆ ಹಾಗೂ ಕಂಚಿಯಬ್ಬೆಯ ವರ್ಣನೆ ಹೃದ್ಯವಾಗಿವೆ. 


ಅಧ್ಯಾಯ ೪ ರಲ್ಲಿ ಕ್ರಿಶ.೧೦ನೇ ಶತಮಾನದ ಶಾಸನಕವಿಗಳ ಬಗ್ಗೆ ವಿಶ್ಲೇಷಿಸಲಾಗಿದೆ. 
ಉದಾ: ಶ್ರೀಕಂಠಪಂಡಿತ, ದಿನಕರಯ್ಯಸೆಟ್ಟೆ, ಹರಿಯಣ್ಣ, ಬಿಂದಯ್ಯ, ಗೋಕರ್ಣಯ್ಯ, ರನ್ನ 
ಕವಿಯು ಅತ್ತಿಮಬ್ಬೆಯ ವರ್ಣನೆ ಕವಿಯ ಪ್ರತಿಭೆಗೆ ಕಂದಪದ್ಯವೊಂದು ಹೀಗೆ ಹೇಳಿದೆ. 


“ಪ್ರಳಯಾಗ್ನಿಯಂತೆ ಕಟಕಮ 
ನೊಳಕೊಂಡಳುರ್ವಗ್ಗಿ ದಾನಚಿಂತಾಮಣಿ ನಿ 
ರ್ಮಳ ಜಿನ ಗಂಧೋದಕಮಂ 

ತಳಿಯಲು ಪಶಮಿಸಿತೆಂದೊಡೆವಣ್ಣಿಸುವೆಂ” 


ಇನ್ನೊರ್ವ ಕವಿ ವೆಣ್ಣೆಯಭಟ್ಟ ಕಾಟ್ಟಜ, ಚಾವುಂಡಮಯ್ಯ, ಕಂದರ್ಪ, ಸಮಂತಭದ್ರ, 
ಭಳಾರ, ದೋರಯ್ಯ, ಹೆಗ್ಗಡೆಬಾಸಯ್ಯ ಕಪ್ಪಣಭಟ್ಟ, ನಾಗಮಯ್ಯ, ನಾಗವಾರ, ವಿಷ್ಣಯ್ಯ, 
ಬಮ್ಮಣಯ್ಯ, ಜಕ್ಕರಾಜ, ರಾಮಲ್ಲದೇವ, ಜಿನವರ್ಮಪಂಡಿತ, ಗಂಗಯ್ಯ, ನಯಸೇನಸೂರಿ, 
ದೋಣಯ್ಯ, ಚಟ್ಟಪಯ್ಯ, ಕವಿರಾಜವಲ್ಲಭಛಗೋವಿಂದ, ಚಾವುಂಡರಾಯ, ವಾವಣಯ್ಯ, 
ಸರ್ವದೇವಯ್ಯ, ಗಿರಿವಜಂನಾಗದೇವ, ಕವಿಮಲ್ಲ. ಕೊಂಡಪಯ್ಯ, ಬರ್ಮದೇವ, ಕರುವರ 
ಬರ್ಮ, ಬಸವಣಯ್ಯ, ಮಲ್ಲಿನಾಥ, ರಾಜವಲ್ಲಭ, ನಾಗಚಂದ್ರ ಕನ್ನಪಯ್ಯ, ರುದಭಟ್ಟ, 
ಹರಿಯಣ್ಣ, ವೈಜನಾಥ, ಚಾಕರಾಜು, ಅಗ್ಗಳಯ್ಯ, ನಾಗದೇವ, ಶೀಮನ್ನುಕುಳಾರ್ಯನ 
ಶಾಸನದಲ್ಲಿ ಮಹಾಸ್ತಗ್ಗರೆ ಮತ್ತೇಭವಿಕ್ರೀಡಿತ ಪದ್ಯಗಳನ್ನು ಗುರುತಿಸಲಾಗಿದೆ. ಮಂಗಿಮಯ, 
ಮಲ್ಲಿಕಾರ್ಜುನ, ಮಾಧವಭಟ್ಟೋಪಾದಾಯ, ಅಯ್ಯಪಯ್ಯ ಮತ್ತು ಶ್ರೀಧರ, ನಾಗದೇವ, 
ನಗಿಬಂಟ್ರ, ನನ್ನಪ್ಪ, ರಾಜಾಧಿತ್ಯದೇವ, ಕರ್ಪರಸ, ದಾಮರಾಜ, ಮಾಳಪಯ್ಯ, ಕಾಶ್ಲೀರಭಟ್ಟ 
ಮಲ್ಲಯಪಂಡಿತ,  ಕೋವರಾಜ, ದೇಪಣಭಟ್ರ, ಮಾಧವಭಟ್ರ ನಾಗಾರ್ಜುನಪಂಡಿತ 
ಚಾಕಲದೇವಿ ಹಾಗೂ ಜಿನಗೇಹ ನಿರ್ಮಾಣ ವರ್ಣನೆ ಗುರುತಿಸಲಾಗಿದೆ. ಸೋಮರಾಶಿಪಂಡಿತ, 
ದುಗ್ಗಿಮಯ್ಯ, ಚಂದ್ರಭಟ್ಟ ಮಲ್ಲನ ಅನಂತಪಾಳನ ಶೌರ್ಯದ ವರ್ಣನೆಯ ಸಾಲುಗಳು 
ಮನೋಹರವಾಗಿವೆ. ಶ್ರೀಕಂಠಸೂರಿಯ ಕುರುವತ್ತಿಯ ಇನ್ನೂರ್ವರ ಗುಣಪ್ರಶಂಸೆ ಮಾಡಿದ್ದನ್ನು 
ವಿಶ್ಲೇಷಿಸಲಾಗಿದೆ. "ರೇಚನ'ನು ವಿಕ್ರಮಾದಿತ್ಯನ  ಆಳ್ಗಿಕೆಯನ್ನು ಕುರಿತು ಹೇಳಿದನ್ನು 


ಗುರುತಿಸಲಾಗಿದೆ. ಒಟ್ಟು ಈ ಅಧ್ಯಾಯದಲ್ಲಿ ೬೮ ಜನ ಶಾಸನ ಕವಿಗಳ ಬಗ್ಗೆ ವಿಶ್ಲೇಷಿಸಲಾಗಿದೆ. 


೨೮೦ 


ಅಧ್ಯಾಯ ಜರಲ್ಲಿ ಕ್ರಿಶ೧೧ನೇ ಶತಮಾನದ ಶಾಸನಕವಿಗಳ ಇತಿವೃತ್ತ ಹಾಗೂ 
ಕಾವ್ಯಾತ್ಸಕವಾದ ಸಂಗತಿಗಳನ್ನು ವಿಶ್ಲೇಷಿಸಲಾಗಿದೆ. ಒಟ್ಟು ೮೮ ಜನ ಶಾಸನಕವಿಗಳ ಬಗ್ಗ 
ವಿಶದೀಕರಿಸಲಾಗಿದೆ. ಉದಾಹರಣೆಗೆ ನಾಗವರ್ಮ, ದುಗಣ, ಮೂಕರಾಜ, ಚಾವರಾಜ, 
ಚಟ್ಟಯ್ಯ, ಕಾಳಿಮಯ್ಯ, ಮಲ್ಲಿಕಾರ್ಜುನ, ಆಚರಾಜಮಲ್ಲಿದೇವ, ಲಕ್ಷ್ಮಣ, ಕವಿಯು 
ನೇಮಿಚಂದ್ರಮುನಿ, ಪ್ರಭಾಚಂದ್ರಮುನಿಗಳ ವರ್ಣನೆ ಮಾಡಿದ್ದಾನೆ. ದಾಮರಸ, ಕಾಳಯ, 
ನಾರಣದೇವ, ಸೋಮನಾಥಯ್ಯ, ಕವಿಕಂಠಾಭರಣ, ಚಟ್ಟಪಾರ್ಯ, ಸರ್ವಾಶಿಭಟ್ಟ ಆಯ್ದರಾಜ, 
ವಿಷ್ಣುಭಟ್ಟ, ಚಾವರಾಜ, ಶಾಂತಿನಾಥ, ಆಸ್ಪಂದದೇವರು, ಮರ್ದಿಮಯ್ಯ, ಮಾದಿರಾಜ, ಸಂಕಣ, 
ಚಾವುಂಡರಾಯ, ಚಂದ್ರಭಟ್ಟನ ಪಾನಗಲ್ಲಿನ ಹಾಗೂ ಕುಂತಳ ವಿಷಯ ವರ್ಣನೆ 
ಮನದುಂಬುವಂತಿದೆ. ನಾಗಾರ್ಜುನ ಪಂಡಿತ, ಮಲ್ಲಿಯಣ್ಣ, ಭಾಸ್ಕರಯ್ಯನು ತೈಲಪನ ಹಿರಿಮೆ 
ಹಾಗೂ ನನ್ನೆಯಭಟ್ಟರಿಗೆ ದಾನ ನೀಡಿದ ಪದ್ಯವನ್ನು ಗುರುತಿಸಲಾಗಿದೆ. ಮಲ್ಲಿನಾಥ ಸೋಮೇಶ್ವರ 
ಪಂಡಿತ, ಮೂಕಣಪಂಡಿತನ ಬನವಾಸಿನಾಡು ಕುರಿತು ವೃತ್ತ ಪದ್ಯವನ್ನು ಗುರುತಿಸಲಾಗಿದೆ. 
ಬಮ್ಮಣ, ಜನ್ನಮಯ್ಯ, ಸಾಂತಮಹಾಂತ, ಬಲದೇವ, ರೇಚಣಭಟ್ಟ್ರ, ಮಹಾದೇವವಿಬುಧ, 
ಸರ್ವಜಪಟವರ್ಧನ ಮುಖ್ಯಪಂಡಿತ, ಮಧುಸೂದನದೇವ, ಕಲಿದೇವಪಂಡಿತನ, 
ಯಷ್ಯಶೃಂಗಪುರದ ವರ್ಣನೆ, ಬೆಳ್ಳಲ ದೇಶದ ವರ್ಣನೆ ಹೃದ್ಯವಾಗಿದೆ. ಶಂಕರದೇವ, 
ಹಬ್ಬಣಯ್ಯನಾಯಕ, ನಾಗರಾಶಿಪಂಡಿತ, ನಾಗಾರ್ಯ, ದೇವಭದಮುನಿಪನು ವಿಷ್ಣುವರ್ಧನ 
ಹಾಗೂ ಸಾಮಂತ ಬಿಟ್ಟಿದೇವನ ವರ್ಣನೆಗಳನ್ನು ಗುರುತಿಸಿ ವಿಶ್ಲೇಷಿಸಲಾಗಿದೆ. ಹಂಸದೇವ, 
ನಾಗಾರ್ಜುನ, ಸಿಂಗಣ, ಮಹಾದೇವ, ಶಾಂತಿನಾಥ, ಸೋಮೇಶ್ವರ, ಸಜ್ಜನತಿಲಕ, ಸೂರ್ಯಣ, 
ಬಿಜ್ಞಯನಾಯಕ, ಕವಿರಾಜ, ಬೂಚಿಮಯ್ಯ, ಶಾಂತಿನಾಥ ಪಂಡಿತ, ದೇವಪಾರ್ಯ, ಕಾಳಿದಾಸ, 
ಕವಿಕಂದರ್ಪ, ಶಾರದಿನಾಥಪಂಡಿತ, ಹೋರಿಯ ನೀಲಯ್ಯ ಹೆಮ್ಮಾಡಿ, ಕಲ್ಯಾಣಶಕ್ತಿ ಪಂಡಿತ, 
ದೇವಣ್ಣನ ಸಂಸ್ಕೃತಬೂಯಿಷ್ಟ ಗದ್ಯಶೈಲಿಯನ್ನು ಗುರುತಿಸಲಾಗಿದೆ. ಗೋಮಕವಿ, ನಾಗದೇವ, 
ರಾಮದೇವ, ಬೊಪ್ಪಣ ಪಂಡಿತನನ್ನು ಕನ್ನಡ ಕವಿಬಪ್ತ ಸುಜನೋತ್ತಂಸ, "ಸುಕವಿಸಮಾಜನುತ' 
ಎಂದು "ವಿದ್ಯಾಜಿತವ್ಯಜಿನ' ಎಂದು ಬಿರುದುಗಳಿದ್ದುದು ಗುರುತಿಸಲಾಗಿದೆ. ಹಾಗೂ ಗೊಮ್ಮಟನ 
ಸ್ತುತಿ, ವರ್ಣನೆ ಪದ್ಯಗಳನ್ನು ಗುರುತಿಸಲಾಗಿದೆ. ಉದಯಕಲ್ಲ, ಲಕ್ಷ್ಮೀಧರ, ನಾಗದೇವಭಟ್ಟ, 
ಭಾಸ್ಕರ, ಚಾವಣಿಪಂಡಿತ, ತ್ರಿವಿಕಮಾಂಕ, ಮಾರ್ತಂಡದೇವ, ಬಾಚಯ್ಯ, ಜನ್ನನ ನಾಲ್ಕು 
ಶಾಸನಗಳನ್ನು ವಿಶ್ಲೇಷಿಸಲಾಗಿದೆ. ತಿಭುವನಶಕ್ತಿ ಪ್ರಾರ್ಥನಾಪದ್ಯ ಕಂದಪದ್ಯದಲ್ಲಿದೆ. ಬೆಡಗಿನ 
ಸೋಮನಾಥಪಂಡಿತ, ಶಾಸನವು ವಿಶಿಷ್ಟ ಆಚರಣೆ (ವೃತ)ವನ್ನು ಹೇಳಿದೆ. ಅದನ್ನು 


೩ 
"ಕ್ಷಿತಿರುಹನೋಂಪಿ' (ವೃಕ್ಷ ನೆಡುವ ಮತ್ತು ದಾನ ಮಾಡುವುದು) ಎಂದು ಗುರುತಿಸಲಾಗಿದೆ. 


೨೮೧ 


ಮಾಳೆಯ, ಮಾಚರಸ, ಸೇನಬೋವ ಮಾಯಂಣ ಮುಂತಾದವರ ಶಾಸನಗದ್ಯವನ್ನು 
ಗುರುತಿಸಲಾಗಿದೆ. ಹರಿಹರಸೂರಿ, ಕುಂದೂರ ರಾಯಣ್ಣ, ಮಾರಮರಸನ ಎರಡು ಶಾಸನಗಳನ್ನು 
ಗುರುತಿಸಲಾಗಿದೆ. 


ಅಧ್ಯಾಯ ೬ರಲ್ಲಿ ಕ್ರಿಶ.೧೨ನೇ ಶತಮಾನದ ಶಾಸನಕವಿಗಳ ಬಗ್ಗೆ ವಿಶ್ಲೇಷಿಸಲಾಗಿದೆ. 
ಒಟ್ಟು ಈ ಕಾಲಘಟ್ಟದಲ್ಲಿ ಹಿಳಿ ಜನ ಶಾಸನಕವಿಗಳ ಚರ್ಚೆ ನಡೆಸಲಾಗಿದೆ. "ಕವಿಚಂದಣ' 
ಕೇಶವರಾಜ' ಕವಿ ಸುಬ್ಬನು ಬರೆದ ಅಸುಂಡಿ ಶಾಸನದಲ್ಲಿ ತಾನೇ ಶಾಸನವನ್ನು ವಿರಚಿಸಿ ಬರೆದ 


ಬಗ್ಗೆ ತಿಳಿದುಬರುತ್ತದೆ. ಉದಾ: 


ಬರೆವರ ಮಿತ್ರಂ ಸುಬ್ಬಂ 

ವಿರಚಿಸಿ ಪೆರ್ದೆಸೆವ ಗದ್ಯಪದ್ಯೋಕ್ತಿಗಳಿಂ 

ಬರೆದಂ ಶಾಸನಮನಿದಂ 

ಧರೆಯೊಳ್‌ ಬುಧರೊಲ್ಲು ಹೊಗಳೆ ಲಲಿತಾಕ್ಷರದಿಂ ॥ 


ಇನ್ನೊರ್ವ ಕವಿ ಕೇಶವಪಂಡಿತ ಬಮ್ಮರಸ, ಪಾರ್ಶ್ರ ಕವಿಯು ಸತ್ಯೃತಿಯ (ಒಳ್ಳೆಯ ಕೃತಿ 


ಲಕ್ಷಣ) ಹೇಗಿರಬೇಕೆಂಬ ಮೀಮಾಂಸೆ ಗುರುತಿಸಲಾಗಿದೆ. 


ಲಲಿತಪದಾರ್ಥಳಂಕೃತಿ 
ಗಳಿನೊಸರ್ವರಸಂಗಳಿಂದೆ ಬುಧರೊಳ್ಳುಳಕಾ 
ವಳಿಸಸ್ಕಮೊಗೆಯೆ ಕವಿಕುಳ 

ತಿಳಕಂ ಶಾಸನಮನೊಲ್ಲು ಪೇಳ್ಗಂ ಪಾರಂ ॥ 


ಕವಿ ತನ್ನನ್ನು "ಕವಿಕುಳ ತಿಳಕ್‌ನೆಂದು ಬಿರುದು ಪಡೆದಿದ್ದಾನೆ. ಕನ್ನಡದಲ್ಲಿ 
"ಪಾರ್ಶ್ರನಾಥಪುರಾಣ'ವನ್ನು ರಚಿಸಿದ್ದಾನೆ. "ಬಾಳಚಂದ', ಕವಿಯನ್ನು ಪಾರ್ಶಕವಿಯು 
ಪಾರ್ಶ್ರನಾಥ ಪುರಾಣದಲ್ಲಿ ಹೀಗೆ ಹೊಗಳಿದ್ದಾನೆ. 
ವಕ್ರೋಕಿಭವಯಶೋಜ್ಯೋ 
ತ್ಲಾಕ್ರಾಂತಪರಾವಲೇಪತಿಮಿರಂ ಧರಣೀ 


ಚಕ್ರದೊಳತಿಚಿತ್ರಂ ಕವಿ 
ಚಕ್ರಪ್ರಿಯನೆನಿಸಿ ಬಾಳಚಂದ್ರ ನೆಗಳ್ನಂ ॥ 


ಈ ಕವಿಯು ಜನ್ನನ ಪತ್ನಿ ಲಕುಮಾದೇವಿಯ ಗುರುವೆಂದು ಆ ಕವಿಯ "ಅನಂತನಾಥ 
ಪುರಾಣದಿಂದ ತಿಳಿದುಬರುತ್ತದೆ. ಜನ್ನ ಈ ಕವಿಯನ್ನು ಪ್ರಸಿದ್ಧ ಕವಿಯೆಂದು ಬಣ್ಣಿಸಿದ್ದಾನೆ. 
ಪ್ರಾಬೃತಕತ್ತಯ, ಪರಮಾತ್ನಪ್ರಕಾಶಿಕಾ ಸಮಯಸಾರ, ಮೊದಲಾದ ಗಂಥಗಳಿಗೆ ವ್ಯಾಖ್ಯಾನ 


೨೮೨ 


ಬಾಳಚಂದ' ಈತನೇ ಇರಬೇಕು. ಕಲ್ಲಯ್ಯ, ವಾಮನಕವಿಯು ತನ್ನ 


"ಕಾದಂಬರಿ'ಯೆಂದು ಕರೆದುಕೊಂಡಿರುವುದು ಶಾಸನ ಇತಿಹಾಸದಲ್ಲಿ ವಿಶಿಷ್ಠವಾದುದೆಂದು 


ಶಾಸನವನ್ನು 


ಗುರುತಿಸಲಾಗಿದೆ. ಉದಾ: 
ಕಂದಪದ್ಯವೊಂದರಲ್ಲಿ ಹೀಗೆ ಹೇಳಿದ್ದಾನೆ. 


ಶಾಸನವಾಗಿರೆ ಪೇಳ್ಬುದು 

ಶಾಸನವಂ ಬರೆವುದಂತೆ ಶಾಸನವಾಗಲ್‌ 

ಶಾಸನಪದ್ದತಿ ಲಿಖಿತಂ 

ಶಾಸನ ಕಾದಂಬರಿಯ ವಾಮನರಚಿತಂ ॥ 

ಇನ್ನೊರ್ವ ಕವಿ ಬಾಚರಸ, ಅಶ್ವವೈದ್ಯಗಂಥ ಬರೆದ ಕರ್ತ್ವವೆ? ಎಂಬ ಜಿಜ್ಞಾಸೆ ಇದೆ. 

ಬಾಚ, ವಾಮಯ್ಯ, ಸೋಮೇಶ್ವರ ಭಟ್ಟ, ಸವಣಬಲ್ಲರದೇವ, ಸೋಮಯ್ಯ, ನಾಗದೇವ, ಬಾಚಣ್ಣ, 
ಮಾದಿರಾಜ ಕವಿಯು ತನ್ನ ತಂದೆಯ ಪರಿಚಯ ನೀಡುವಾಗ ವಂಶದ ಮೂಲಪುರುಷ 
"ರುದಭಟ್ಟನಿಂದ' ಆರಂಭಿಸಿ ತನ್ನ ಕವಿತಾ ಸಾಮರ್ಥ್ಯದಿಂದ ಗ್ರಾಮಗಳನ್ನು ಬಹುಮಾನವಾಗಿ 
ಪಡೆದ ವಿಷಯವನ್ನು ನಿರೂಪಿಸಿದ್ದಲ್ಲದೆ ಹೆಸರಿನ "ಭ” ಎಂಬ ಅಕ್ಷರ ಒತ್ತೆಯಿಟ್ಟು ರುದ್ರಟನಾಗಿದ್ದ 
ವಿಷಯವನ್ನು ಹೇಳಿದ್ದಾನೆ. ಇವನೇ ಸಂಸ್ಕೃತದಲ್ಲಿ "ಕಾವ್ಯಾಲಂಕಾರ'ವನ್ನು ಬರೆದ ರುದಟ 
ಎಂಬುದು ವಿದಿತವಾಗುತ್ತದೆ. ಮಾಧಿರಾಜನ ತಾಯಿ "“ಮಾಳಲದೇವಿ' ಹೆಸರನ್ನು 
ಹದಿಬದೆಯರಿಗಿರಬೇಕಾದ ಗುಣಗಳನ್ನು ವಿವರಿಸುವಾಗ ತಿಳಿದುಬರುತ್ತದೆ. ಇದು 
ಸಂಚಿಹೊನ್ನಮ್ಮನ "ಹದಿಬದೆಯ ಧರ್ಮ” ಕೃತಿಯನ್ನು ನೆನಪಿಗೆ ತರುವುದು. ಶ್ರೀ ವಿಜಯರ್‌ 
ದಶಕೀರ್ತಿದೇವರ್‌, ಸೋಮನಾಥ ಪಂಡಿತ, ಹುಡುಗೆಯ ಸೋಮಯ್ಯ, ದೇವ, ಸೇನಬೋವ 
ಬೊಪ್ಪಣ್ಣ, ಕಬ್ಬದ ದಾಮೋದರ ಚೇರೆಯ ಅಲ್ಲಾಳಬುಧ, ಲಖ್ಪಯ್ಯ, ನಾಗಣ್ಣ ಗೋಪಿರಾಜ, 
ಈಶ್ವರಾರ್ಯ, ಕವಿಕಂದನನಂದ, ಮಾಧವ, ಕವಿರಾಜ ಸಂಕಣ್ಣ, ಶೀಪತಿದೇವ, ಪದ್ಮ ಬೊಮ್ಮಣ 
ಮುಂತಾದ ಶಾಸನಕವಿಗಳ ವಿಶಿಷ್ಟತೆಗಳನ್ನು ವಿಶ್ಲೇಷಿಸಲಾಗಿದೆ. 


ಅಧ್ಯಾಯ ೭ರಲ್ಲಿ ಕ್ರಿಶ. ೧೩ನೇ ಶತಮಾನದ ಶಾಸನಕವಿಗಳ ಅನುಸಂಧಾನ ಈ 
ಅಧ್ಯಾಯದಲ್ಲಿ ಮಾಡಲಾಗಿದೆ. ಒಟ್ಟು ೧೦ ಜನ ಶಾಸನಕವಿಗಳ ಚರ್ಚೆಯಿದೆ. ಉದಾ ಜಿನಯ್ಯ, 
ಬೊಮ್ಮಯ್ಯರಾಯ, ಅಲ್ಲಾಳದೇವ, ಗುಂಮಣ, ನೀಲಕಂಠದೇವ, ಮಾದೆಯ ಹೆಗ್ಗಡೆ, ಸಿರಿಪನ್ನ 
ವಿಜಯಾದಿತ್ಯ, ಸುಧಾಕರದೇವ, ಶಾಸನದಲ್ಲಿ ಕಂದಪದ್ಯವನ್ನು ಗುರುತಿಸಲಾಗಿದೆ. ರಾಮಂಣ 


೨೮೩ 


ಮುಂತಾದ ಕವಿಗಳ ಚರ್ಚೆ ಮಾಡಲಾಗಿದೆ. ಒಟ್ಟು ೨೨೮ ಜನ ಶಾಸನಕವಿಗಳ ಅನುಸಂಧಾನ 
ಇಲ್ಲಿ ನಡೆದಿದೆ. 


ಅಧ್ಯಯನದ ಸಾಧ್ಯತೆಗಳು: 


ಇನ್ನು ಈ ವಿಷಯದಲ್ಲಿ ಅಧ್ಯಯನದ ಸಾಧ್ಯತೆಗಳನ್ನು ಗುರುತಿಸುವುದಾದರೆ "ಸಮಗ್ರ 
ಶಾಸನಕವಿಗಳ ಚರಿತ್ರೆ” ಎಂಬ ಅಧ್ಯಯನ ಸಾಧ್ಯತೆಯಿದೆ. "ವಿಜಯನಗರೋತ್ತರ ಶಾಸನಕವಿಗಳು” 
ಎಂಬ ಪಿಎಚ್‌.ಡಿ. ಅಧ್ಯಯನ ಕೈಗೊಳ್ಳಬಹುದಾಗಿದೆ. "ಶಾಸನಗಳಲ್ಲಿ ಸಾಹಿತ್ಯಿಕ ಅಂಶಗಳು”. 
ಶಾಸನಕಾವ್ಯ ಹೀಗೆ ಬೇರೆ ಬೇರೆ ನೆಲೆಯಿಂದ ಅಧ್ಯಯನ ಕೈಗೊಳ್ಳುವ ಅವಕಾಶವಿದೆ ಎಂಬುದು 
ನನ್ನ ಅಧ್ಯಯನದಿಂದ ಕಂಡುಬರುತ್ತದೆ. 


೨೮೪ 


೧೦. 


೧೧. 


(ಘಟಂ 


೧೩. 


ಈ 


೧೫. 


೬, 


Ee 


ಕಲಬುರ್ಗಿ ಎಂ.ಎಂ. 
ಕಲಬುರ್ಗಿ ಎಂ.ಎಂ. 
ಕುಮಾರಸ್ವಾಮಿ ಎಸ್‌.ಕೆ. 
ಕೃಷ್ಣಕುಮಾರ್‌, ಸಿ.ಪಿ. 


ಗುರವ, ಆರ್‌.ಎನ್‌. 


ಜೆದಾನಂದಮೂರ್ತಿ, ಎಂ. 


ಜಯದೇವ, ಹು.ಕಾ. 
ಜಯರಾಮ್‌, ವಿ 
ನರಸಿಂಹಾಚಾರ್‌, ಆರ್‌. 
ನರಸಿಂಹಾಚಾರ್‌, ಆರ್‌. 
ಪಂಚಮುಖಿ, ಆರ್‌.ಎಸ್‌. 
ಭಗವತಿ, ಎಸ್‌.ಎಸ್‌. 
ಭಟ್‌, ಮರಿಯಪ್ಪ ಎಂ. 
ಮೇವುಂಡಿ ಮೆಲ್ಲಾರಿ 
ರವೀಂದನಾಥ, ಕೆ. 


ಲೋಕಾಮರ 


ಪರಾಮರ್ಶನ ಗ್ರಂಥಗಳು 


ಕವಿರಾಜಮಾರ್ಗ ಪರಿಸರದ ಕನ್ನಡ ಸಾಹಿತ್ಯ, 
ಸಪ್ನ ಬುಕ್‌ ಹೌಸ್‌, ಬೆಂಗಳೂರು-೨೦೦೪ 
ಶಾಸನ ವ್ಯಾಸಂಗ, ಸಂ.೧, 

ಕನ್ನಡ ಅಧ್ಯಯನ ಪೀಠ, ಕ.ವಿ.ವಿ. ಧಾರವಾಡ-೧೯೭೪ 
ಪ್ರಾಚೀನ ಕರ್ನಾಟಕದಲ್ಲಿ ಶಿಲ್ಲಾಚಾರಿಯರು, 
ಕನ್ನಡ ಸಾಹಿತ್ಯ ಪರಿಷತ್ತು, ಬೆಂಗಳೂರು-೧೯೯೬ 
ಶಾಸನಶಾಸ್ತ್ರ ಪ್ರವೇಶ: 

ಚೇತನಾ ಬುಕ್‌ ಹೌಸ್‌, ಮೈಸೂರು-೨೦೦೧ 
ಕರ್ನಾಟಕ ಭಾರತಿ, ಕ.ವಿ.ವಿ. ಧಾರವಾಡ-೧೯೭೦ 
ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, 
ಸಪ್ಪಬುಕ್‌ ಹೌಸ್‌, ಬೆಂಗಳೂರು-೨೦೦೮ 
ಶಾಸನ ಮತ್ತು ಗದ್ಯ, ಪ್ರಸಾರಾಂಗ, 

ಬೆಂಗಳೂರು ವಿ.ವಿ.-೨೦೦೦ 

ಕನ್ನಡ ಶಾಸನ ಸಾಹಿತ್ಯ, 

ಮೈಸೂರು-೨೦೧೧ 

ಕರ್ನಾಟಕ ಕವಿಚರಿತೆ, ಸಂ.-೧, 

ಕನ್ನಡ ಸಾಹಿತ್ಯ ಪರಿಷತ್ತು, ಬೆಂಗಳೂರು-೨೦೦೫ 
ಕರ್ನಾಟಕ ಕವಿಚರಿತೆ, ಸಂ.-೨, 

ಕನ್ನಡ ಸಾಹಿತ್ಯ ಪರಿಷತ್ತು, ಬೆಂಗಳೂರು-೨೦೦೫ 
ಕರ್ನಾಟಕದ ಶಾಸನಗಳು, 

ಪ್ರಸಾರಾಂಗ, ಕ.ವಿ.ವಿ. ಧಾರವಾಡ 

ಕನ್ನಡ ಶಾಸನಗಳ ಅಧ್ಯಯನ, 

ವಿದ್ಯಾನಿಧಿ ಪ್ರಕಾಶನ, ಗದಗ-೨೦೦೪ 
(ಸಂ.)ಕನ್ನಡ ಶಾಸನ ಸಾಹಿತ್ಯ 

ಚೇತನಾ ಬುಕ್‌ ಹೌಸ್‌, ಬೆಂಗಳೂರು-೨೦೧೧ 
ಕನ್ನಡ ಸಂಸ್ಕೃತಿ, 

ಬೆಂಗಳೂರು-೧೯೬೯ 

ಕನ್ನಡ ನಾಡಿನ ಕೆಲವು ಶಾಸನ ಕವಿಗಳು, 
ಕ.ಸಾ.ಪ. ಬೆಂಗಳೂರು-೨೦೧೩ 

ಕನ್ನಡ ದಾಖಲು ಸಾಹಿತ್ಯ, 

ಪ್ರಸಾರಾಂಗ, ಹಂಪಿ-೨೦೦೦ 

ಬಾಳಾಸಾಹೇಬ: ಕನ್ನಡ ಕೆಲವು ಜೈನ ಶಾಸನ ಕವಿಗಳು. 
ಸಿ.ವಿ.ಜಿ. ಪಬ್ಲಿಕೇಶನ್‌, ಬೆಂಗಳೂರು-೨೦೦೪ 


೧೮. 


೧೯. 


ಪಿಲಿ; 


೨೧. 


ಪ 


ನಶಿ 


ಬು 


ವಿಯ; 


£2 


೨೭, 


ಶರ್ಮ, ತಿ.ತಾ. : ವೀರಗಲ್ಲು-ಮಾಸ್ಟಿಗಲ್ಲು: ಸಂಭಾವನೆ, 
ಬೆಂಗಳೂರು-೧೯೪೧ 

ಶಿರೂರ, ಬಿ.ವ್ಪಿ. : ಶ್ರವಣಬೆಳಗೊಳ: ರಾಜಕೀಯ ಸಾಹಿತ್ಯಿಕ 
ಹಾಗೂ ಸಾಂಸ್ಕೃಶಿಕ ಮಹತ್ತ, 
ಪ್ರಸಾರಾಂಗ, ಕ.ವಿ.ವಿ. ಧಾರವಾಡ-೧೯೭೬ 


ಶಿವರುದಪ್ರ, ಜಿ.ಎಸ್‌. : (ಸಂ.) ಸಮಗ್ರ ಕನ್ನಡ ಸಾಹಿತ್ಯಚರಿತ್ರೆ, ಸಂ.-೧ 
ಬೆಂಗಳೂರು ವಿ.ವಿ.-೧೯೭೪ 
ಶಿವರುದಪ್ರ, ಜಿ.ಎಸ್‌. : (ಸಂ.) ಸಮಗ್ರ ಕನ್ನಡ ಸಾಹಿತ್ಯಚರಿತ್ರೆ, ಸಂ.-೩ 
ಬೆಂಗಳೂರು ವಿ.ವಿ-೧೯೭೬ 
ಹಾಜವಗೋಳ, ಡಿ.ಜಿ. : ಮುಳಗುಂದ ನಾಡು: ಒಂದು ಅಧ್ಯಯನ, 
ಮಹಾದೇವಿ ಪ್ರಕಾಶನ, ಧಾರವಾಡ-೨೦೦೪ 
ಹಾ.ಮಾ.ನಾ. : (ಸಂ.) ಕನ್ನಡ ಅಧ್ಯಯನ ಸಂಸ್ಥೆಯ, 
ಕನ್ನಡ ಸಾಹಿತ್ಯ ಚರಿತ್ರೆ ಸಂ.-೩, ಮೈಸೂರು-೧೯೭೬ 
ಹಾ.ಮಾ.ನಾ. : (ಸಂ) ಕನ್ನಡ ಅಧ್ಯಯನ ಸಂಸ್ಥೆಯ. 
ಕನ್ನಡ ಸಾಹಿತ್ಯ ಚರಿತ್ರೆ ಸಂ.-೪, ಮೈಸೂರು-೧೯೭೬ 
ಹಿರೇಮಠ, ಆರ್‌.ಸಿ. : ಕನ್ನಡ ಶಾಸನ ಸಂಪದ, 
ಪ್ರಸಾರಾಂಗ, ಕ.ವಿ.ವಿ. ಧಾರವಾಡ-೧೯೭೪ 
ಹಿರೇಮಠ ಎಸ್‌.ಎಂ. : ಶಾಸನ ಪರಿಭಾಷೆ, 
ವಿದ್ಯಾನಿಧಿ ಪ್ರಕಾಶನ, ಗದಗ-೨೦೦೫ 
ಹಿರೇಮಠ ಎಸ್‌.ಎಂ. : ಶಾಸನಾಧ್ಯಯನ, 


ವಿದ್ಯಾನಿಧಿ ಪ್ರಕಾಶನ, ಗದಗ ೧೯೯೮ 


ಶಾಸನ ಸಂಪುಟಗಳು : 


(೧. 
ಗ 


ಉಪಾಧ್ಯ ಜಿ.ಎನ್‌ : (ಸಂ) ಮಹಾರಾಷ್ಟ್ರದ ಕನ್ನಡ ಶಾಸನಗಳು 
ಗಣೇಶ ಕೆ.ಆರ್‌ : (ಸಂ) ಆಂಧ್ರಪ್ರದೇಶದ ಕನ್ನಡ ಶಾಸನಗಳು 
ಬಭಾಗ-೧,೨ 
ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ:೨೦೦೧ 
ಗಣೇಶ ಕೆ.ಆರ್‌ : ಶಾಸನ ಸರಸ್ವತಿ :ಐತಿಹಾಸ ಅಧ್ಯಯನ 
ಸಂಶೋಧನ ಮಂಡಲ ಧಾರವಾಡ ೨೦೦೮ 
ಗೋಪಾಲರಾವ್‌ 
ಎಚ್‌.ಎಸ್‌ : (ಸಂ) ತಮಿಳುನಾಡು ಕನ್ನಡ ಶಾಸನಗಳು 
ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, 
ಹಂಪಿ:೨೦೦೦ 
ಗೋಪಾಲ್‌ ಬಾ.ರಾ : ಎಫಿಗ್ರಾಫಿಯಾ ಕರ್ನಾಟಕ ಸಂಪುಟ-೧ ರಿಂದ ೯ 


ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು 
ವಿಶ್ವವಿದ್ಯಾನಿಲಯ 


೨೮೬ 


೧೦. 


೧೧. 


೨; 


೧೩. 


೧೪. 
೧೫. 
Pr 
ಕ, 
ಘಾ 
ಈ 
ಲ, 
2; 
ಬ 


ದೇವರಕೊಂಡಾರೆಡ್ಡಿ 


ದೇವರಕೊಂಡಾರೆಡ್ಡಿ 


ದೇವರಕೊಂಡಾರೆಡ್ಡಿ 


ದೇವರಕೊಂಡಾರೆಡ್ಡಿ 


ನರಸಿಂಹಮೂರ್ತಿ ವಿ.ವಿ 


ಬಾಂಬೆ ಕರ್ನಾಟಕ ಇನ್ಸ್‌ಕ್ರಿಪ್‌ 


ಎಫಿಗ್ರಾಫಿಯಾ ಇಂಡಿಕಾ 
ಇಂಡಿಯನ್‌ ಆಂಟಿಕ್ಕುರಿ 


(ಸಂ) ರಾಯಚೂರು ಜಿಲ್ಲೆ ಶಾಸನ ಸಂಪುಟ 
ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, 
ಹಂಪಿ-೨೦೦೩. 

(ಸಂ) ಬೀದರ್‌ ಜಿಲ್ಲೆ ಶಾಸನ ಸಂಪುಟ, 
ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, 
ಹಂಪಿ-೨೦೦೬. 

(ಸಂ) ಬಾಗಲಕೋಟೆ ಜಿಲ್ಲೆ ಶಾಸನ ಸಂಪುಟ, 
ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, 
ಹಂಪಿ-೨೦೦೪, 

(ಸಂ) ಬಳ್ಳಾರಿ ಜಿಲ್ಲೆ ಶಾಸನ ಸಂಪುಟ, 
ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, 
ಹಂಪಿ-೧೯೯೮. 


ಎಫಿಗ್ರಾಫಿಯಾ ಕರ್ನಾಟಕ ಸಂಪುಟ ೧೦-೧೩, 
ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ 
೧೯೯೭-೯೮೬, SOA IOO೬L. 
(ಸ೦)ಎಫಿಗ್ರಾಫಿಯ ಕರ್ನಾಟಕ 
ಸಂಪುಟ-೧ರಿಂದ೧ಿ೨ ರವರೆಗೆ 


ಎಫಿಗ್ರಾಫಿಂಯಾ ಇಂಡಿಕಾ, ಶಾಸನ ಸಂಪುಟಗಳು, 


ಎ.ಎಸ್‌.ಐ ಆಫ್‌ ಇಂಡಿಯಾ 

ಭಾರತ ಸರ್ಕಾರ. 

ಸೌತ್‌ ಇಂಡಿಯನ್‌ ಇನ್ಸ್‌ಕ್ರಿಪ್‌ಷನ್‌, ಶಾಸನ 
ಸಂಪುಟಗಳು, ಆಪ್‌ ಇಂಡಿಯಾ 
ಎ.ಎಸ್‌.ಐ ಭಾರತ ಸರ್ಕಾರ. 


ಷನ್‌ 


ಜರ್ನಲ್‌ ಆಫ್‌ ದಿ ರಾಯಲ್‌ ಏಷ್ಯಾಟಿಕ್‌ ಸೊಸೈಟಿ 
ಜರ್ನಲ್‌ ಆಫ್‌ ದಿ ಬಾಂಬೆ ಬ್ರಾಂಚ್‌ ಆಫ್‌ ರಾಯಲ್‌ ಏಷ್ಯಾಟಿಕ್‌ ಸೊಸೈಟಿ 


ಕರ್ನಾಟಕ ಇನ್ಪಕ್ರಿಪಷನ್‌ 


ಮೈಸೂರು ಆರ್ಕಿಯಾಲಜಿಕಲ್‌ ರಿ ಪೋರ್ಟ 
ಕ್ಪಾರ್ಟರ್ಲಿ ಜರ್ನಲ್‌ ಆಫ್‌ ಮಿಥಿಕ್‌ ಸೊಸೈಟಿ 
ಸೌಥ್‌ ಇಂಡಿಯನ್‌ ಇನ್ಪಕ್ರಿಪಶನ್ಸ್‌ 


೨೮೭ 


ಪತ್ರಿಕೆಗಳು : 


೧. ನಾಗಯ್ಯ ಹಿ.ಮ : ಕನ್ನಡ ನುಡಿ :ಸಂಪುಟ ೩೫ ಸಂಚಿಕೆ -೨೨. 
ಸ ನಾಗಯ್ಯ ಹಿ.ಮ : ಕನ್ನಡ ನುಡಿ :ಸಂಪುಟ ೩೬ ಸಂಚಿಕೆ -೧. 
೩. ಶ್ರೀನಿವಾಸಮೂರ್ತಿ 
ಎಂ.ಆರ್‌ : ಕನ್ನಡ ಸಾಹಿತ್ಯ ಪರಿಷತ್ಪತ್ರಿಕೆ, ವಿ.ಸೀತಾರಾಮಯ್ಯ: 


ಸಂಪುಟ ೨೮ ಸಂಚಿಕೆ -೧. 

೪. ಶಿವಮೂರ್ತಿಶಾಸತ್ರೀ ಬಿ.: (ಸಂ), ಸುಬ್ರಹ್ಮಣ್ಯ ಶಾಸ್ತ್ರೀ ಎಂ.ಎಸ್‌: ಕನ್ನಡ ಸಾಹಿತ್ಯ 

ಮೆ 

ಪರಿಷತ್ಪತ್ರಿಕೆ ಸಂಪುಟ ೪೧ ಸಂಚಿಕೆ -೧-೨ ೧೯೫೬. 

೫. ಶಿವಮೂರ್ತಿಶಾಸ್ತ್ರೀ ಬಿ. : (ಸಂ) ಕನ್ನಡ ಸಾಹಿತ್ಯ ಪರಿಷತ್ಪತ್ರಿಕೆ. ಸುಬ್ರಹ್ಮಣ್ಯ ಶಾಸ್ತೀ 

ಮ ಬ ೬ ರಿ ಮು 

ಎಂ.ಎಸ್‌: ಸಂಪುಟ ೪೫ ಸಂಚಿಕೆ -೧ ೧೯೬೦. 

೬. ಶಿವಮೂರ್ತಿಶಾಸ್ತ್ರೀ ಬಿ. : (ಸಂ) ಕನ್ನಡ ಸಾಹಿತ್ಯ ಪರಿಷತ್ಪತ್ರಿಕೆ, ಸುಬ್ರಹ್ಮಣ್ಯ ಶಾಸ್ತ್ರೀ 
ಎಂ.ಎಸ್‌: ಸಂಪುಟ ೪೩ ಸಂಚಿಕೆ -೨: ೧೯೫೮. 

೭. ನಾಯಕ ಹಾ.ಮಾ : ಪ್ರಬುದ್ಧ ಕರ್ನಾಟಕ :ಸಂಪುಟ : ೫೭ ಸಂಚಿಕೆ-೩ಿ, 
9 


೨೮೮ 


ಅನುಬಂಧ-೧ 


ಶಾಸನಕವಿಗಳ ಕಾಲಾನುಕ್ರಮ ಸೂಚಿ 


ಅ.ಸಂ. ಕವಿ ಕಾಲ ಹು.ಸಂ. 
೧ ಅಚಲನ್‌ ಕ್ರಿಶ.೮೦೦ ೩-೩೪ 
ವಿ ಧರಂ ಕ್ರಿಶ.೮೦೦ ೩೪ 
೩ ಬಲದೇವ ಕ್ರಿ.ಶ.೮೦೦ ೩೫ 
೪ ಕುಂದಾಚಾರ್ಯ ಕ್ರಿಶ.೮೦೧ ೩೫-೩೬ 
po) ಶಿವಮಾರದೇವ ಕ್ರಿಶ.೮೨೫ ೩೬ 
೬ ನಾಮಯ್ಯ ಕ್ರಿಶ.ಲೀಂ೦ ೩೬-೩೭ 
೭ ದಿವಾಕರ ಕ್ರಿಶ್ಷ೯೦೦ ೪೦ 
(ಈ) ಪಣ್ಣಸ್ಟಾಮಿ ಕ್ರಿಶ್ಷ೯೦೦ ೪೦-೪೧ 
g ಬೆಳ್ಳೇವ ಕ್ರಿಶ್ಪ೯೧೦ ೪೧-೪೨ 
೧೦ ಗುಣವರ್ಮ ಕ್ರಿಶ್ಪ೯೧೫ ೪೨-೪೩ 
೧೧ ರವಿನಾಗಭಟ್ಟ ಕ್ರಿಶ್ಷ೯೧೮ ೪೪-೪೫ 
ಈ) ನಾಗವರ್ಮ ಕ್ರಿಶ್ಷ೯೧೮ ಅಹಿ-೪೬ 
೧೩ ಕವಿರಾಜ ಕ್ರಿಶ್ಪ೯೩೦ ೪೬-೪೮ 
೧೪ ಬೀರಯ್ಯ ಕ್ರಶ್ಪ೯೩೦ ೪-೪೯ 
೧೫ ಕಬ್ಬದ ನಾಗಮಯ್ಯ ಕ್ರಿಶ್ಪ೯೩೧ ೪೯-೦ 
೪5 ಕಾಚಯ್ಯ ಕ್ರಿಶ೯೩೭ ೫೦-೫೧ 
OE ಪೊನ್ನ ಕ್ರಿಶ್ಷ೯೫ಂ೦ ೫೧-೫ಜಹಿ 
೧೮ ಜಿನವಲ್ಲಭ ಕ್ರಿಶ್ಷ೯೫ಂ೦ ೫೩-೫೫ 
೧೯|ಶೀಧರೆಯ್ಯೆ ಕ್ರಿರ್ಶ೫೩ ೫-H 
೨೦ ಆಯ್ಕವೆಮ್ಮ ಕ್ರರ್ಶ೬೫ ೫೬ 
೨೧ "[ಪೆದ್ದಣಭಟ್ಟ ಕ್ರಿರ್ಶೇಲ ೫೭ 
ಪಿಪಿ ಸುಬಗ ಕ್ರಿಶ್ಶೇ೬೮ ೫೮ 
೨೩ ಸಾಮಿಯಣ್ಣ ಕ್ರಿಶ ೫೦-೫೯ 
೨೪ ಕವಿನಾರಣ ಕ್ರಿಶ್ಷಣ೭೦ NE-೬೦ 
೨೫ ಕೇತಯ್ಯ ಕ್ರಿಶ್ಷ೯೭೧ ೬೦ 
ho ಅರ್ಹದ್ಧಕ್ತ ಕ್ರಿಶ್ಪ೯೭೧ ೬೦-೬೧ 
ಪಟ ಚಂದನಂದಿಯಯ್ಯ ಕ್ರರ್ಶುಲಲ ೬೧-೬೨ 
೨೮ ಕಮಳಾದಿತ್ಯ ಕ್ರಿಶ್ಷ೮ಂ೦ ೬೨-೬೩ 
೨೯ 1 ಶೀಕಂಠಪಂಡಿತ ಕ್ರಿಶ.೧೦೦೦ ೬೭ 
೩೦ ದಿನಕರಯ್ಯಸಟ್ಟಿ ಕ್ರಿಶ.೧೦೦೦ ಲ 


೨೮೯ 


೩೧ ಹರಿಯಣ್ಣ ಕ್ರಿಶ.೧೦೦೦ ವ) 
೩೨ ಬಿಂದಯ್ಯ ಕ್ರಿಶ.೧೦೦೦ ೬೮ 
೩ಡಿ ಗೋಕರ್ಣಯ್ಯ ಕ್ರಶ.೧೦೦೧-೦೨ ೬೦-೬೯ 
೩೪ ರನ್ನ ಕ್ರೈಶ.೧೦೦೭ ೬೯-೭೧ 
೩೫ ವೆಣ್ಣೆಯ ಭಟ್ಟ ಕ್ರಶ.೧೦೧೦ ೭೧-೭೨ 
೩೬ ಕಾಬ್ಟಜ ಕ್ರಿಶ.೧೦೧೦ ೨-೬೭೩ 
೩೭ ಚಾವುಂಡಮಯ್ಯ ಕ್ರಶ.೧೦೧೫ ೭೩-೭೪ 
EC) ಕಂದರ್ಪ ಕ್ರಿಶ.೧೦೧೯ ೭೪-೭೬ 
೩೯ ಸಮಂತಭದ್ರ ಭಳಾರ ಕ್ರಿ.ಶ.೧೦೨೩ 2 
೪೦ ದೋರಯ್ಯ ಕ್ರಿಶ.೧೦೨೫ ಹ. 
೪೧ ಹೆಗ್ಗಡೆ ಬಾಸಯ್ಯ ಕ್ರಿಶ.೧೦೨೯ 2 
೪೨ `` ಕಪ್ಪಣಭಟ್ರ ಕ್ರಿ.ಶ.೧೦೩೭ ೭೮-೭೯ 
೪ಪಿ ನಾಗಮಯ್ಯ ಕ್ರಿಶ.೧೦೪೫ ೭೯-60 
೪೪ ನಾಗವಾರ ಕ್ರಶ.೧೦೪೬ 0-0೧ 
೪ಜಿ ವಷ್ಟಯ್ಯ ಕ್ರಶ.೧೦೪೬ 60-6೨ 
3 ಬಮ್ಮಣಯ್ಯ ಕ್ರಶ.೧೦೪೬ ೮೩ 
೪೭ ಜಕ್ಕರಾಜ ಕ್ರಶ.೧೦೪೬ ೩-೮೪ 
೪೮ ರಾಜಮಲ್ಲದೇವ ಕ್ರಿಶ.೧೦೫೦ ೪-೦೫ 
೪೯ ಜನವರ್ಮ ಪಂಡಿತ ಕ್ರಿಶ.೧೦೫೦ ೫-೦೬ 
೫೦ ಗಂಗಯ್ಯ ಕ್ರಿಶ.೧೦೫೧ ೦೬ 
೫೧ ನಯಸೇನಸೂರಿ ಕ್ರಿಶ.೧೦೫೩ ೬-೮೯ 
೫೨ ದೋಣಯ್ಯ ಕ್ರಿಶ.೧೦೫೩ C—O 
೫೩ ಚಟ್ಟಪಯ್ಯ ಕ್ರಿಶ.೧೦೫೩ ೯೦ 
೫೪ ಕವಿರಾಜವಲ್ಲಭ ಗೋವಿಂದ ಕ್ರಿಶ.೧೦೫೩ ೯೧ 
೫೫ ಚಾಮುಂಡರಾಯ ಕ್ರಿಶ.೧೦೫೪ €೧ 
೫೬ ವಾವಣಯ್ಯ ಕ್ರಿಶ.೧೦೫೪ 6.2 
೫೭ ಸರ್ವದೇವಯ್ಯ ಕ್ರಿಶ.೧೦೫೫ ೯೩ 
೫೮ |ಗಿರಿವಜಂ ನಾಗದೇವ ಕ್ರಶ.೧೦೫೬ ೯ 
೫೯ ಕವಿಮಲ್ಲ ಕ್ರಿಶ.೧೦೫೭ ೯೪-೯೫% 
೬೦ ಕೂಂಡಪಯ್ಯ ಕ್ರಿಶ೧೦೫೭ N೯೬ 
೬೧ ಬರ್ಮದೇವ ಕ್ರಿಶ೧೦೬೧ ೯೬ 
೬೨ ಕರುವರ ಬರ್ಮ್ವ ಕ್ರಿ.ಶ.೧೦೬೧ Ee 
೬೩ ಬಸವಣಯ್ಯ ಕ್ರಿಶ.೧೦೬೨ ೯೭-೯6 
೬೪ ಮಲ್ಲಿನಾಥ ಕ್ರಶ.೧೦೬೨ 0-೯೯ 


೨೯೦ 


೬೫ ರಾಜವಲ್ಲಭ ಕ್ರಿಶ.೧೦೬೭ OO-೧00 
೬೬  ನಾಗಚಿಂದ್ರ ಕ್ರಿಶ.೧೦೬೮ 1೧೦೧-೧೦೨ 
ee ಕನ್ನಪ್ಪಯ್ಯ ಕ್ರೈಶ.೧೦೭೧ ೧OS-N೧O೩ 
೬೮ ರುಡೆಭೆಟ್ರ ಕ್ರಿಶ.೧೦೭೪ ೧೦೪ 

ee ಹರಿಯಣ್ಣ ಕ್ರಿಶ.೧೦೭೫ ೧OY-೧0೦೫K 
೭0 ವೈಜನಾಥ ಕ್ರಿಶ.೧೦೭೫ ೧೦-೧೦೬ 
೭೧ ಚಾಕರಾಜು ಕ್ರಿಶ.೧೦೭೬ ೧0೬-೧0೭ 
ಟಿ, ಅಗ್ಗಳೆಯ್ಯ ಕ್ರಿಶ.೧೦೭೭ ೧OL-೧OC 
೭೩ ನಾಗದೇವ ಕ್ರಿಶ.೧೦೭೮ ೧೦೮-೧೦೯ 
೭೪ ಶೀಮನ್ನಕುಳಾರ್ಯ ಕ್ರಶ೧೦೭೯-೮೦ | ೧೦೯-೧೧೦ 
೭೫ ಮಂಗಿಮಯ ಕ್ರಿಶ.೧೦೭೯ OO 

೭೬ ಮಲ್ಲಿಕಾರ್ಜುನ ಕ್ರಿಶ.೧೦೮೦ OOO-O0OO 
೭೭ ಮಾಧವಭಟ್ಲೋಪಾಧ್ಯಾಯೆ ಕ್ರಿಶ.೧೦೮೧ 10೧೧-೧೧೨ 
೭ರ] ಅಯ್ಕೆಪಯ್ಕೆ ಮತ್ತು ಶ್ರೀಧರ ಕ್ರಿಶ.೧೦೮೨ ೧೧೨ 

೭6 ನಾಗದೇವ ಕ್ರಿಶ.೧೦೮೨ ೧OI-NOY 
0 ನಗಿಬಂಟ್ಟ ಕ್ರಿಶ.೧೦೮೨ OY 

೦೧ ನನ್ನಪೃ ಕ್ರಿಶ.೧೦೮೩ ೧OY-೧೧೫ 
೮೨ ರಾಜಾದಿತ್ಯದೇವ ಕ್ರಿಶ.೧೦೮೩ ೧OH-OO೬ 
೦೩ ಕರ್ಪರಸ ಕ್ರಿಶ.೧೦೮೪ ೧೧೬-೧೧೭ 
೪ ದಾಮರಾಜ ಕ್ರಿಶ.೧೦೮೫ ೧೧೭-೧೧6 
೦೫ ಮಾಳಪಯ್ಯ ಕ್ರಿಶ.೧೦೮೫ ೧೧೮ 

೮೬ ಕಾಶ್ಮೀರಭಟ್ಟ, ಮಲ್ಲಯ ಪಂಡಿತ ಕ್ರಿಶ.೧೦೮೭ ೧೧೯ 

೦೭ ಕೋವರಾಜ ಕ್ರಿಶ.೧೦೮೮ ೧೧೯-೧೨೦ 
೮೮ ದೇಪಣಭಟ್ರ ಕ್ರಿಶ.೧೦೯೦ ೧2೦-೧೨೧ 
6 ಮಾಧವಭಟ್ರ ಕ್ರಿಶ.೧೦೯೧ ೧೨೧-೧೨೨ 
೯೦ ನಾಗಾರ್ಜುನ ಪಂಡಿತ ಕ್ರಿಶ.೧೦೯೪ ೧೨೨-೧೨೩ 
6 ಸೋಮರಾಶಿ ಪಂಡಿತ ಕ್ರಿಶ೧೦೯೮್ಯ೯ ೧೨೪ 

ಪು: ದುಗ್ಗಿಮಯ್ಯ ಕ್ರಿಶ.೧೦೯೮ ೧2೨೪-೧೨೫ 
೯೩ /ಚೆಂದಭಟ್ಟ ಕ್ರಿಶ.೧೦೯೯ ೧೨೫ 

೯೪ ಮಲ್ಲ ಕ್ರಿಶಂ೧೦೯೯ ೧IH-೧೨೬೭ 
೯೫ ಶ್ರೀಕಂಠಸೂರಿ ಕ್ರಿಶಂ೧೦೯೯ ೧2೭-೧೨೮ 
೫3 ರೇಚನ ಕ್ರಿಶ೧೦೯೯ ೧೨೮-೧೨೯ 
KE ನಾಗವರ್ಮ ಕ್ರಿಶ.೧೧೦೦ ೧೩೭ 

9) ದುಗಣ ಕ್ರಿಶ.೧೧೦೦ ೧೩೭ 


೨೯೧ 


೯೯ ಮೂಕರಾಜ ಕ್ರಿಶ.೧೧೦೦ ೧೩೭-೧೩೮ 
೧೦0 ಚಾವರಾಜ ಕ್ರಿಶ.೧೧೦೦ ೧೩೦-೧೩೯ 
೧೦೧ ಚಟ್ಟಯ್ಯ ಕ್ರಿಶ.೧೧೦೦ ೧೩೯ 
೧೦೨ ಕಾಳಿಮಯ್ಯ ಕ್ರಿಶ.೧೧೦೦ ೧೩೯ 
೧೦೩ ಮಲ್ಲಿಕಾರ್ಜುನ ಕ್ರಿಶ.೧೧೦೨ PO-N೧9೧ 
ele. ಅಚರಾಜ ಮಲ್ಲಿದೇವ ಕ್ರಿಶ.೧೧೦೪ ೧9೧-೧೪೨ 
೧೦೫ ಲಕ್ಷ್ಮಣ ಕ್ರಿಶ.೧೧೦೭ ೧YS-O೪೩ 
೧೦೬ ದಾಮರಸ ಕ್ರಿಶ.೧೧೦೭ ೧೪೩ 
೧೦೭ ಕಾಳಿಯ ಕ್ರಿಶ.೧೧೦೮ ೧೪೪ 
೧೦೮ ನಾರಣದೇವ ಕ್ರಿಶ.೧೧೦೯ ೧೪೪-೧೪೫ 
LE: ಸೋಮನಾಥಯ್ಯ ಕ್ರಿಶ.೧೧೧೧ ೧೪೬ 
OO ಕವಿ ಕಂಠಾಭರಣ ಕ್ರಿಶ೧೧೧೧ ೧9೬-೧೪೭ 
೧೧೧ ಚೆಟ್ಟಪಾರ್ಯ ಕ್ರಶ.೧೧೧೨ ೧9೭-೪೮ 
೧೧೨ ಸರ್ವಾಶಿಭಟ್ಟ ಕ್ರಿಶ.೧೧೧೨ YEE 
೧೧೩ ಅಯ್ದರಾಜ ಕ್ರಿಶ೧೧೧೩ ೧೪೯ 
OY ವಷ್ಣುಭಟ್ಟ ಕ್ರಿಶ೧೧೧೫ ೧೫೦ 
೧೧೫ ಚಾವರಾಜ ಕ್ರಿಶ೧೧೧೫ ೧HO-೧HO 
೧೧೬ ಶಾಂತಿನಾಥ ಕ್ರಿಶ.೧೧೨೦ ೧HO-೧H೨ 
೧೭ ಆಸ್ಕಂದದೇವರು ಕ್ರಶ.೧ಿ೧೨೨ ೧೫೨ 
೧೧೮ ಮರ್ದಿಮಯ್ಯ ಕ್ರಿಶ.೧೧೨೩ ೧೫೨I-೧ಜAಿ 
CE: ಮಾದಿರಾಜ ಕ್ರಿಶ.೧೧೨೩ ೧HA-೧HY 
೧೨೦ ಸಂಕಣ ಕ್ರಿಶ.೧೧೨೪ ೧೫೪-೧HK 
೧೨೧ | ಚಾವುಂಡರಾಯ ಕ್ರಿಶ.೧೧೨೪ ೧೫೬ 
ಫು ಚೆಂದಭಟ್ಟ ಕ್ರಶ.೧೧೨೫ ೧H೬-೧NE 
೧೨೩ ನಾಗಾರ್ಜುನ ಪಂಡಿತ ಕ್ರಶ.೧೧೨೫ ೧೫೦-೧೯ 
೧೨೪ ಮಲ್ಲಿಯಣ್ಣ ಕ್ರಶ೧೧೨೬ ೧HE-ON೬O 
೧೨೫ ಭಾಸ್ಕರಯ್ಯ ಕ್ರಿಶ೧೧೨೬ ೧೬೦ 
(ಫು ಮಲ್ಲಿನಾಥ ಕ್ರಿಶ೧೧೨೯ ೧೬೧-೬ SD 
DE ಸೋಮೇಶ್ವರ ಪಂಡಿತ ಕ್ರಿಶ.೧೧೩೨ ೬ 
೧೨೮ ಮೂಕಣ ಪಂಡಿತ ಕ್ರಿಶ.೧೧೩೪ ಫಿ) 
(EE ಬಮ್ಮಣ ಕ್ರಿಶ.೧೧೩೭ ೧೬೩ 
೧೩೦ ಜನ್ನಮಯ್ಯ ಕ್ರಿಶ.೧೧೩೭ ೧೬೩ 
೧೩೧ ಸಾಂತಮಹಂತ ಕ್ರಿಶ.೧೧೩೮ ೧೬೪ 
೧೩೨ ಬಲದೇವ ಕ್ರಿಶ.೧೧೩೮ ೧೬೫ 


I) 


೧೩೩ ರೇಚಣಭಟ್ರ ಕ್ರಶ೧೧೪೦ ಯ 

೧೩೪ ಮಹಾದೇವ ವಿಭುದ ಕ್ರಿಶ೧೧೪೧ ೧೬೬ 

೧೩೫ ಸರ್ವಜ್ಞ ಪಟ್ಟವರ್ಧನ ಕ್ರಶ.೧೧೪೭ ೧೬೭-೧೬೮ 
೧೩೬ ಮುಖ್ಯಪಂಡಿತ ಕ್ರಶ೧೧೪೭ ೧೬೮-೧೬೯ 
೧೩೭ ಮಧುಸೂದನದೇವ ಕಶು೧ದಳ೪ಲ Wee 

೧೩೮ ಕಲಿದೇವಪಂಡಿತ ಕ್ರಿಶ.೧೧೪೮ ೧೭0-೧೭೧ 
೧೩೯ ಶಂಕರದೇವ ಕ್ರಿಶ.೧೧೪೮ E೧೧೭೨ 
YO ಹಬ್ಬಣಯ್ಯ ನಾಯಕ ಕ್ರಿಶ.೧೧೪೮ ೨ 

೧೪೧ ನಾಗರಾಶಿಪಂಡಿತ ಕ್ರಶ೧೧೫೬ ೧೭೨9-೧೭೪ 
೧೪೨ ನಾಗಾರ್ಯ ಕ್ರಿಶ.೧೧೬೦ ೧೭೪-೧೭೫ 
೧೪೩ ದೇವಭದಮುನಿಪ ಕ್ರಿಶ.೧೧೬೧ ೧EH-O೧EL 
೧೪ ಹಂಸದೇವ ಕ್ರಿಶ.೧೧೬೧ ೧೭೭-೧೭೮ 
೧೪೫ ನಾಗಾರ್ಜುನ ಕ್ರಶ.೧೧೬೧ ೧೭೮-೧೭೯ 
೧೪೬ ಸಿಂಗಣ ಕ್ರಶ೧೧೬೪ ೧೭೯-00 
೧೪೭ ಮಹಾದೇವ ಕ್ರಿಶ೧೧೬೪ SO 

೧೪೮ ಶಾಂತಿನಾಥ ಕ್ರಿಶ೧೧೬೪ E0೧೮೨ 
೧೪೯ ಸೋಮೇಶ್ವರ ಕ್ರಿಶ೧೧೬೯ ೧೮೨-೧೮೩ 
೧೫೦ ಸಜ್ಜನತಿಲಕ ಕ್ರಿಶ.೧೧೭೦ ೧೦೩-೧೦೫ 
೧೫೦ ಸೂರ್ಯಣ ಕ್ರಶ.೧೧೭೦ ೧ON-OOL 
೧೫೨ ಬಿಜ್ಞಯನಾಯಕ ಕಶ೧೧೭ ೧೮೬-೧೮೦೭ 
೧೫೩ ಕವಿರಾಜ ಕ್ರಿಶ.೧೧೭೩ ೧೭-೧೮೮ 
೧೫೪ ಬೂಚಿಮಯ್ಯ ಕ್ರಿಶ೧೧೭೩ ೧೮೮ 

೧೫೫ ಶಾಂತಿನಾಥಪಂಡಿತ ಕ್ರಿಶ೧೧೭೩ ೧೮೮ 

೧೫೬ ದೇವಪಾರ್ಯ ಕ್ರಶ.೧೧೭೩ ೧೮೮-೧೮೯ 
೧೫೭ ಕಾಳಿದಾಸ ಕ್ರಿಶ೧೧೭೪ ೧EEF-—OE0 
೧೫೮ ಕವಿಕಂದರ್ಪ ಕ್ರಿಶ೧೧೭೪ ೧೯0-೧೯೧ 
೧೫೯ ಶಾರದಿನಾಥಪಂಡಿತ ಕ್ರಿಶ೧೧೭೪ E೧೧೯೨ 
೧೬೦ ಹೋರಿಯ ನೀಲಯ್ಯ ಕ್ರಶ೧೧೭೬ ೧೯೨-೧೯೩ 
೧೬೧ ಹೆಮ್ಮಾಡಿ ಕ್ರಶು೧ಿ೧೭E ೧EA-OEY 
೧೬೨ ಕಲ್ಯಾಣಶಕ್ತಿ ಪಂಡಿತ ಕ್ರಿಶ೧೧೭೭ ೧೯೪-೧೯೫ 
೧೬೩ ದೇವಣ್ಣ ಕ್ರಿಶ೧೧೭೮ ೧೯೫ 

ಫು ಗೋಮಕವಿ ಕ್ರಿಶ೧೧೭೮ ೧EH-OEL 
೧೬೫ ನಾಗದೇವ ಕ್ರಿಶ.೧೧೮೦ ೧೯೮ 

೧೬೬ ರಾಮದೇವ ಕ್ರಿಶ.೧೧೮೦ ೧೯೮-೧೯೯ 


೨೯೩ 


೧೬೭ `7ಜೊಪ್ಪ್ಷಣ ಪಂಡಿತ ತತ ದದಕರT3ರರರದ 
೬ರ ಉದಯಕಲ್ರ ತತ ದದಕರ3ರದ-ವರ 
ರ೬೯ ಅಕ್ಷಿಧರ ಕ್ರತಕ ೨ರ 
೧೭ರ `1ನಾಗದೇವಭಟ್ಟ ಕ್ರತಕ TIOSSE 
ದಕರ ಭಾಸ್ಕರ ತತದದEC TEE 
ರ೭3ಜಾವಣಿಪಂಡತ ಕ್ರತಕ ದರದರ ೨೮೭ 
೧೭೩ 3ವಕಮಾಂಕ ಕ್ರತಕ T3OEವರರ 
ರ೭೫ [ಮಾರ್ತಂಡಡೇವ ಕ್ರತದರಕರ ೨ರಕ 
೧೭೫ [ಬಾಚಯ್ಯ ಕ್ರತದದರಕಠ ೨ರ೯ 
೧೭ ಜನ್ನ ಕ್ರತಕ ದರದರ 73ರ 
೧೭೭ ತಧುವನ ತ್‌ ಕ್ರತಕ ದರ್‌ರ T3ರಷವದಳ 
೭ರ ಜಿಡಗಿನ ಸೋಮನಾಥಪಂಡಿತ ಕ್ರತಕ ದರ್‌ರ ರಾವನ 
ರ೭೯ಮಾಕಯ ಕತರ TOE 
ದಕರ 'ಮಾಜರಸ ಕ್ರತದರ್ಗ್‌3 ೨ದಪ 
ದಕರ ಸೌನಜೋವ್‌ ಮಾಯಂಣ EPR EN ERECT 
ದಕ ಹರಷಕಸೂಕ ತತಾ 73ರಕವರ್‌ 
ದಕ೩"] ಕುಂದೂರ ರಾಯಣ್ಣ ಕ್ರತದರ್‌ಹ ೨ರ 
೧ಕ೪ 7ಮಾರಮರಸ ಕ್ರತದ೧ರ೯೯ 15೦೯-೨5 
ರಕ೫ ವಜಂದಣ ಕ್ರತ್‌ದ3ರರ 33 
ರಕ ಶವರಾಜ ಕತರ್‌ TIES 
ದಕರ |ಕವಸುಬ್ದ ಕತರ TSS 
ದಕರ 1ಕಾಶವಪಂಡತ ಕ್ರತ.ದ೨ರರ ೨೩೫ 
ದರ೯] ಬಮ್ಮರಸ ಕತರ TIES 
೧೯ರ] ಪಾರ್ಪ ಕತರ TEES 
ರ್‌ ಜಾಳಚಂದ EPIL S NN EELS 
೧೯೫ /ಕ್ಲಾಯ್ಯ EPIL WN ESE 
ರ೯೩ ವಾಮನ EPIL OS EERELEL 
ದ [ಬಾಚರಸ EPIL NESE SN 
ರ೯೫ ಬಾಜ ಕ್ರತದ3ರಲ ೨೪ 
೧೯೬ `'ವಾಮಯ್ಯ ಕತರ TI 
೧೯೭ `ಸೋಮೇತ್ನರಭಟ್ಟ ತ್ರತದ3ರಕ ೨೪೪ 
ರ೯ಕಸವಣ'ಬ್ಲಾರಡೌವ EPEC EES) 
೧೯೯ ಸೋಮಯ್ಯ ಕ್ರತದತ3ದ ೨೪೫ 
೨ರರ ನಾಗಡೇವ EPIL ES ESS 


೨೦೧ ಬಾಚೆಣ್ಣ ಕ್ರಶ೧ ೨೨೭ ೨೪೬-೨೪೭ 
೨೦2 ಮಾದಿರಾಜ ಕ್ರಿಶ.೧೨೨೮ ೨೪೭-೨೮೯ 
೨೦೩ ಶ್ರೀವಿಜಯರ್‌ ದಶಕೀರ್ತಿದೇವರ್‌ ಕ್ರೈಶ.೧೨೩೩ ೨೪೯-೨೫೦ 
ವಂಳಅ ಸೋಮನಾಥ ಪಂಡಿತ ಕ್ರಿಶ.೧೨೩೪ ೨HO-೨SH೧ 
೨೦೫ ಹುಡುಗೆಯ ಸೋಮಯ್ಯ ಕ್ರಶ.೧೨೩೯ ೨ಜHಮಖ-ನ೫೩ಿ 
ಬುಳು ದೇವ ಕ್ರಿಶ.೧೨೪೪ ೨ಜHAಿ-೨SHಜ 
OE ಸೇನಬೋವ ಬೊಪಣ್ಣ ಕ್ರಶ೧೨೪೭ ೨೫೫ 
೨೦೮  |ಕಬ್ಬದ ದಾಮೋದರ, ಚೇರೆಯ ಅಲ್ಲಾಳಬುಧ ಕ್ರಿಶ೧೨೪೯ ೨೫೬-೨೫೭ 
ರ ಲಖ್ಬಯ್ಯ ಕ್ರಶ.೧೨೫೨ ೨ಜಿ 
೨೧೦ ನಾಗಣ್ಣ ಕ್ರಿಶ.೧೨೬೫ "೨೫೮ 
೨೧೧ ಗೋಪಿರಾಜ ಕ್ರಿಶ.೧೨೬೫ ೨ವಜಲಿ-೨೫೯ 
ಪವಿ ಈಶ್ತರಾರ್ಯ ಕ್ರಿಶ.೧೨೭೪ ವಿ೬ 
೨೧೩ ಕವಿಕಂದನ ನಂದ ಕ್ರಶ.೧೨೭೫ ಪ೬ 
೨೧೪ ಮಾಧವ ಕ್ರಿಶ.೧೨೮೫ ೨೬೧-೨೬೨ 
೨೧೫ |ಕವರಾಜ ಸಂಕಣ್ಣ ಕಶಲಿ೨೮೭ ಪ೬ನಿ 
೨೧೬ 1ಶೀಪತಿದೇವ ಕಶಕ TIES 
೨೧೬ ಪದ್ಮ ಕ್ರಶ೧೨೯೫ ೨೬-೨೬೪ 
೨೧೮ ಬೊಮ್ಮಣ ಶಶಿಲ್‌ ವಿ೬ 
ಪಲ್‌ ಜಿನಯ್ಯ ಕ್ರಿಶ.೧೩೦೦ ವಿ೬ 
ಖಿ ಬೊಮ್ಮಯ್ಯರಾಯ ಕ್ರಿಶ.೧೩೦೩ ೨ವ೬ಲಿ-೨೬೯ 
೨೨೮೪ ಅಲ್ಲಾಳದೇವ ಕ್ರಿಶ.೧೩೦೯ ೨೬-೨೭೦ 
ಟು, ಗುಂಮಣ ಕ್ರಿಶ.೧೩೧೨ ೨೭೦-೨೬೭೧ 
೨೨೩ ನೀಲಕಂಠದೇವ ಕ್ರಿಶ.೧೩೧೪ ೨E೧ಿ-೨೭೨ 
೨೨೪ ಮಾದೆಯ ಹಗ್ಗಡೆ ಕ್ರಿಶ.೧೩೧೫ ೨೬೨ 
೨೨೫ ಸಿರಿಪನ್ನ ಕ್ರಿಶ.೧೩೧೮ ೨೭೨-೨೭೩ 
ಟು ವಎಜಯಾದಿತ್ಯ ಕ್ರಶ-೧ಿ೩ಿ೨ಿ೬ ೨೭-೨೭೪ 
೨2೭ ಸುಧಾಕರದೇವ ಕ್ರಶ.೧೩೩೧ ೨೭ಿಳ-೨Lಿ್ಜ 
ಬು ರಾಮಂಣ ಕ್ರಿಶ.೧೩೩೪ ೨-೨೭೬ 


೨೯೫ 


ವಿಜಯನಗರ ಪೂರ್ವದ ಶಾಸನಕವಿಗಳು 


Accredited by NAAC ‘A’ Grade 
University with potential for Excellence 


ಪಿಎಚ್‌.ಡಿ. ಪದವಿಗಾಗಿ ಕರ್ನಾಟಕ ವಿಶ್ವವಿದ್ಯಾಲಯದ ಡಾ.ಆರ್‌.ಸಿ. ಹಿರೇಮಠ 
ಕನ್ನಡ ಅಧ್ಯಯನ ಪೀಠಕ್ಕೆ ಸಾದರಪಡಿಸಿದ ಸಂಶೋಧನ ಮಹಾಪ್ರಬಂಧ 


ಸಂಶೋಧಕರು 
ಸಂತೋಷ ಸಂಗಯ್ಯ ಹಿರೇಮಠ 
ಎಂ.ಎ. ಎಂ.ಫಿಲ್‌. 
ಡಾ.ಆರ್‌.ಸಿ.ಹಿರೇಮಠ ಕನ್ನಡ ಅಧ್ಯಯನ ಪೀಠ 
ಕ.ವಿ.ವಿ. ಧಾರವಾಡ 


ಮಾರ್ಗದರ್ಶಕರು 
ಡಾ. ಎನ್‌.ವಾಯ್‌. ಮಟ್ಟಿಹಾಳ 


ಎಂ.ಎ., ಪಿಎಚ್‌.ಡಿ. 
ಪ್ರಾಧ್ಯಾಪಕರು 
ಡಾ.ಆರ್‌.ಸಿ.ಹಿರೇಮಠ ಕನ್ನಡ ಅಧ್ಯಯನ ಪೀಠ 
ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ 


ಡಾ.ಆರ್‌.ಸ.ಹಿರೇಮಠ ಕನ್ನಡ ಅಧ್ಯಯನ ಪೀಠ 
ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ-೦೩ 


೨೦೨೦ 


"ವಿಜಯನಗರ ಪೂರ್ವದ ಶಾಸನಕವಿಗಳು' ಎಂಬ ಈ ಮಹಾಪ್ರಬಂಧದಲ್ಲಿ ಕ್ರಿಶ.ಲನೇ 
ಶತಮಾನದಿಂದ ಕ್ರಿ ಶ.೧೩೩೪ರವರೆಗೆ ಅಂದರೆ ವಿಜಯನಗರ ಪೂರ್ವದ (ಕಿ.ಶ.೧೩೩೬) 
ಶಾಸನಕವಿಗಳ ಶಾಸನಗಳನ್ನು ಅನುಲಕ್ಷಿಸಿ ಈ ಮಹಾಪ್ರಬಂಧವನ್ನು ರಚಿಸಲಾಗಿದೆ. 


ಒಂದನೆಯ ಅಧ್ಯಾಯದಲ್ಲಿ ಅಧ್ಯಯನದ ಉದ್ದೇಶ ಮತ್ತು ವ್ಯಾಪ್ತಿಯನ್ನು ಕುರಿತು 
ಸೋದಾಹರಣವಾಗಿ ವಿಶ್ಲೇಷಿಸಲಾಗಿದೆ. ೧.೨ ರಲ್ಲಿ ಪೂರ್ವ ಅಧ್ಯಯನದ ಸ್ಥೂಲಸಮೀಕ್ಷೆಯನ್ನು 
ನಡೆಸಲಾಗಿದೆ. ಇಲ್ಲಿ ಕನ್ನಡದ ಹಿರಿಯ ವಿದ್ವಾಂಸರು ಶಾಸನಕವಿಗಳ ಬಗ್ಗೆ ನಡೆಸಿದ 
ಅನುಸಂದಾನದ ಚರ್ಚೆಯಿದೆ. ೧.೩ ರಲ್ಲಿ ಪ್ರಸ್ತುತ ಮಹಾಪ್ರಬಂಧದ ರಚನೆಯಲ್ಲಿ ಬಳಸಿಕೊಂಡ 
ಆಕರ ಸಾಮಗಿಗಳ ವಿವರವಿದೆ. ೧.೪ರಲ್ಲಿ ಅಧ್ಯಯನದ ರೂಪರೇಷೆಗಳನ್ನು ಚರ್ಚಿಸಲಾಗಿದೆ. 
೧.೫ರಲ್ಲಿ ಶಾಸನದ ಅರ್ಥ, ವ್ಯಾಖ್ಯೆ ಹಾಗೂ ವ್ಯಾಪ್ತಿಯನ್ನು ವಿವಿಧ ವಿದ್ವಾಂಸರ ಹೇಳಕೆಗಳ 
ಹಿನ್ನೆಲೆಯಲ್ಲಿ ವಿವರಿಸಲಾಗಿದೆ. ೧.೬ರಲ್ಲಿ ಶಾಸನಗಳ ಸಿದ್ಧತೆ ಹಾಗೂ ಸಂರಕ್ಷಣೆ ಬಗ್ಗೆ 
ವಿಷದೀಕರಿಸಲಾಗಿದೆ. ೧.೭ರಲ್ಲಿ ಶಾಸನಕವಿಗಳು, ಲಿಪಿಕಾರರು, ರೂವಾರಿಗಳನ್ನು ಗುರುತಿಸುವ 
ಬಗ್ಗೆ ಚಿಂತನೆ ನಡೆಸಲಾಗಿದೆ. ಹಾಗೆಯೇ ಲಿಪಿಸೌಂದರ್ಯ ಸಾಧಿಸಬೇಕಾದರೆ ಕನ್ನಡ ಅಕ್ಷರಗಳ 
ಅವಯವ ಜ್ಞಾನ ಪ್ರಮಾಣ ಅವಶ್ಯವೆಂಬುದನ್ನು ಸೋದಾಹರಣವಾಗಿ ಚರ್ಚಿಸಲಾಗಿದೆ. ಶಾಸನ 
ಕಂಡರಣಿಕಾರರ (ರೂವಾರಿಗಳನ್ನು) ವಿವಿಧ ಬಗೆಯ ಹೆಸರುಗಳಿಂದ ಗುರುತಿಸಲಾಗಿದೆ. ೧.೮ರಲ್ಲಿ 
ಶಾಸನಾಧ್ಯಯನದ ಇತಿಹಾಸವನ್ನು ಚರ್ಚಿಸುತ್ತಾ ಡಾ.ಪಿ.ಬಿ. ದೇಸಾಯಿ ಹಾಗೂ ಡಾ.ಎಂ.ಎಂ. 
ಕಲಬುರ್ಗಿಯವರಂಥ ವಿವಿಧ ವಿದ್ವಾಂಸರ ಅಧ್ಯಯನಗಳ ಹಿನ್ನಲೆಯಲ್ಲಿ ಕರ್ನಲ್‌ 
ಮೆಕೆಂಜಿಯುಗ, ಸರ್‌ ವಾಲ್ದರ್‌ ಇಲಿಯಟ್‌ಯುಗ, ಡಾ.ಫಪ್ಲೀಟ್‌ ಮತ್ತು ರೈಸ್‌ ಯುಗ ಎಂದು 


ಕಲಬುರ್ಗಿಯವರ ವಿಭಾಗ ಕ್ರಮವನ್ನೇ ಒಪ್ಪಿಕೊಂಡು ವಿಶ್ಲೇಷಿಸಲಾಗಿದೆ. 


ಅಧ್ಯಾಯ ೨ರಲ್ಲಿ “ವಿಜಯನಗರ ಪೂರ್ವದ  ಶಾಸನಕವಿಗಳು' ಎಂಬ ನಮ್ಮ 
ಮಹಾಪ್ರಬಂಧದ ಶೀರ್ಷಿಕೆಯಡಿಯಲ್ಲಿ ಶಾಸನಕವಿಗಳ ಪರಂಪರೆಯನ್ನು ಸಂಕ್ಷಿಪ್ತವಾಗಿ 
ಪರಿಚಯಿಸಲಾಗಿದೆ. ಹಾಗೂ ಮುಂದೆ ಬಂದ ಎಲ್ಲ ಶಾಸನ ಕವಿಗಳ ಮೇಲೆ ಪೂರ್ವ ಸಾಹಿತ್ಯ 
ಕವಿಗಳ ಪ್ರಭಾವ ಹಾಗೂ ಸಂಸ್ಕೃತ ಕವಿಗಳು, ಕನ್ನಡ ಶಾಸನಕವಿಗಳ ಮೇಲೆ ಪ್ರಭಾವ 
ಹೇಗಾಯಿತು ಎಂಬುದನ್ನು ವಿವೇಚಿಸಲಾಗಿದೆ. ೨.೧ರಲ್ಲಿ ಕ್ರಿಶ. ೮ನೇ ಶತಮಾನದ ಶಾಸನಕವಿಗಳ 


ಬಗ್ಗೆ ಚರ್ಚಿಸಲಾಗಿದೆ. ಈ ಕಾಲಘಟ್ಟದಲ್ಲಿ ಒಟ್ಟು ೬ ಜನ ಶಾಸನಕವಿಗಳ ಬಗ್ಗೆ ವಿಶ್ಲೇಷಿಸಲಾಗಿದೆ. 


ಅಚಲನ್‌, ಹಾಗೂ "ನಟಸೇವ್ಯ' ಎಂಬುವುದು ಒಬ್ಬನ ಅಂಕಿತ ಎಂದು ವಿದ್ವಾಂಸರು 
ಊಹಿಸಿದ್ದರು. ಆದರೆ ಇಬ್ಬರು ಬೇರೆ ಎಂಬುದು ಸ್ಪಷ್ಟಪಡಿಸಲಾಗಿದೆ. ಇನ್ನೊಬ್ಬ ಶಾಸನಕವಿ 
"'ಧರಂ' ಕುಂದಾಚಾರ್ಯ, ಬಲದೇವ, ಶಿವಮಾರದೇವ, ನಾಮಯ್ಯರಂಥ ಕ್ರಿಶ. ಲನೇ 
ಶತಮಾನದ ಶಾಸನಕವಿಗಳ ಪರಿಚಯ ಹಾಗೂ ಶಾಸನದಲ್ಲಿ ವ್ಯಕ್ತವಾದ ಕಾವ್ಯಾಂಶಗಳನ್ನು 
ಶೋಧಿಸಲಾಗಿದೆ. 


ಅಧ್ಯಾಯ ಹರಲ್ಲಿ ಕ್ರಿಶ. ೯ನೇ ಶತಮಾನದ ಶಾಸನಕವಿಗಳ ಬಗ್ಗೆ ವಿಶ್ಲೇಷಿಸಲಾಗಿದೆ. ಈ 
ಕಾಲ ಘಟ್ಟದಲ್ಲಿ ಒಟ್ಟು ೨೨ ಜನ ಶಾಸನಕವಿಗಳ ಬಗ್ಗೆ ವಿವೇಚನೆಗೆ ಒಳಗು ಮಾಡಲಾಗಿದೆ. 
ಉದಾ: ದಿವಾಕರ, ಪಣ್ಣಸಾಮಿ, ಬೆಳ್ಳೇವ, ಗುಣವರ್ಮ, ರವಿನಾಗಭಟ್ಟ ನಾಗವರ್ಮ, ಕವಿರಾಜ, 
ಬೀರಯ್ಯ, ಕಬ್ಬದನಾಮಯ್ಯ, ಕಾಚಯ್ಯ., ಕವಿಪೊನ್ನ ಜಿನವಲ್ಲಭ, ಶ್ರೀಧರಯ್ಯ, ಆಯ್ಯವೆಮ್ಮ 
ಪೆದ್ದಣಭಟ್ಟ, ಸುಬಗ, ಈ ಕವಿಯ ಸಾಲು ರನ್ನನ ಕಾವ್ಯದ ಪ್ರಭಾವಕ್ಕೆ ಒಳಗಾಗಿದೆ ಎನಿಸುತ್ತದೆ. 
ಉದಾ: 

ಸನ್ನ ಮಹಾಸಾಮನ್ನಂ 
ಮನ್ನಿಗನಾರ್ತಿತ್ತುಮಿಜ್‌ದುವೀ ಜಗದೊಳ್‌ ಸಂ 
ಕನ್ನನ ನನ್ನನ ಸದೃಶಂ 

ನಿನ್ನಂ ನಿಜರಾಜ್ಯಪದವಿಯೊಳ್ಳುಖದಿಂದಂ l 

ಇನ್ನೊರ್ವಕವಿ "ಸಾಮಿಯಣ್ಣ', ರಾಷ್ಟಕೂಟರ ಖಯೊಟ್ಟಿಗದೇವನ ಶೌರ್ಯವರ್ಣನೆ 
ಮಹತದಾಗಿದೆ. 

Sa) 


ಶಾಸನಕವಿ ನಾರಣ” ತನ್ನ "ಆಶುಕವಿತ್ತ' (ಸಮಯಸ್ಪೂರ್ತಿ)ದಿಂದ ಬಂದ ಕಾವ್ಯದ 


ಶ್ರೇಷ್ಟತೆಯನ್ನು ಹೇಳಿರುವುದು ಹೀಗೆ ಗುರುತಿಸಲಾಗಿದೆ. 


ವೇದ ವೇದಾಂಗಮನೋದದೇ ಸಾಸ್ತಮ 


ನಾದಿ ಮದ್ಯಾಂತ ಮಳೆಯದೆ ನಾರಣಂ 


ಗಾದುದು ಕವಿತೆ ಸಹಜಮೆ 
ಎಂದು ಸಹಜವೇ ಎಂದು ಪ್ರಶ್ನಿಸುವ ಜೊತೆಗೆ ಕವಿತ್ವ ತನಗೆ ಯಾವ ಶಾಸ್ತಾಧ್ಯಯನವಿಲ್ಲದೇ 
ಸಹಜವಾಗಿ ಒಲಿದುಬಂದಿದೆ ಎಂದು ಹೆಮ್ಮೆಪಟ್ಟುಕೊಂಡಿದದ್ದಾನೆ. ಇನ್ನೊಬ್ಬ ಕವಿ ಕೇತಯ್ಯ 


ಹಾಗೂ ಅರ್ಹದ್ಧಕ್ತನ ಚಂಪಕಮಾಲಾವೃತ್ತದ ಒಂದು ಪದ್ಯ ವಿಶಿಷ್ಟವಾಗಿರುವುದನ್ನು 


ಗುರುತಿಸಲಾಗಿದೆ. ಇನ್ನು "'ಚಂದನಂದಿಯಯ್ಯ' ಹಾಗೂ ಕಮಳಾದಿತ್ಯರ ಕಾವ್ಯಕೌಶಲವು ಯಾವ 


ಸಾಹಿತ್ಯಕವಿಗಿಂತಲೂ (ಕಾವ್ಯ ಕಡಿಮೆಯದೇನಲ್ಲ ಎಂಬುದನ್ನು ಗುರುತಿಸಲಾಗಿದೆ. 
ಕಮಳಾದಿತ್ಯನು ಸೊಗಲದ ವರ್ಣನೆ ಹಾಗೂ ಕಂಚಿಯಬ್ಬೆಯ ವರ್ಣನೆ ಹೃದ್ಯವಾಗಿವೆ. 


ಅಧ್ಯಾಯ ೪ ರಲ್ಲಿ ಕ್ರಿಶ.೧೦ನೇ ಶತಮಾನದ ಶಾಸನಕವಿಗಳ ಬಗ್ಗೆ ವಿಶ್ಲೇಷಿಸಲಾಗಿದೆ. 
ಉದಾ: ಶ್ರೀಕಂಠಪಂಡಿತ, ದಿನಕರಯ್ಯಸೆಟ್ಟೆ, ಹರಿಯಣ್ಣ, ಬಿಂದಯ್ಯ, ಗೋಕರ್ಣಯ್ಯ, ರನ್ನ 
ಕವಿಯು ಅತ್ತಿಮಬ್ಬೆಯ ವರ್ಣನೆ ಕವಿಯ ಪ್ರತಿಭೆಗೆ ಕಂದಪದ್ಯವೊಂದು ಹೀಗೆ ಹೇಳಿದೆ. 


“ಪ್ರಳಯಾಗ್ನಿಯಂತೆ ಕಟಕಮ 
ನೊಳಕೊಂಡಳುರ್ವಗ್ಗಿ ದಾನಚಿಂತಾಮಣಿ ನಿ 
ರ್ಮಳ ಜಿನ ಗಂಧೋದಕಮಂ 

ತಳಿಯಲು ಪಶಮಿಸಿತೆಂದೊಡೆವಣ್ಣಿಸುವೆಂ” 


ಇನ್ನೊರ್ವ ಕವಿ ವೆಣ್ಣೆಯಭಟ್ಟ ಕಾಟ್ಟಜ, ಚಾವುಂಡಮಯ್ಯ, ಕಂದರ್ಪ, ಸಮಂತಭದ್ರ, 
ಭಳಾರ, ದೋರಯ್ಯ, ಹೆಗ್ಗಡೆಬಾಸಯ್ಯ ಕಪ್ಪಣಭಟ್ಟ, ನಾಗಮಯ್ಯ, ನಾಗವಾರ, ವಿಷ್ಣಯ್ಯ, 
ಬಮ್ಮಣಯ್ಯ, ಜಕ್ಕರಾಜ, ರಾಮಲ್ಲದೇವ, ಜಿನವರ್ಮಪಂಡಿತ, ಗಂಗಯ್ಯ, ನಯಸೇನಸೂರಿ, 
ದೋಣಯ್ಯ, ಚಟ್ಟಪಯ್ಯ, ಕವಿರಾಜವಲ್ಲಭಛಗೋವಿಂದ, ಚಾವುಂಡರಾಯ, ವಾವಣಯ್ಯ, 
ಸರ್ವೃದೇವಯ್ಯ, ಗಿರಿವಜಂನಾಗದೇವ, ಕವಿಮಲ್ಲ. ಕೊಂಡಪಯ್ಯ, ಬರ್ಮದೇವ, ಕರುವರ 
ಬರ್ಮ, ಬಸವಣಯ್ಯ, ಮಲ್ಲಿನಾಥ, ರಾಜವಲ್ಲಭ, ನಾಗಚಂದ್ರ ಕನ್ನಪಯ್ಯ, ರುದಭಟ್ಟ, 
ಹರಿಯಣ್ಣ, ವೈಜನಾಥ, ಚಾಕರಾಜು, ಅಗ್ಗಳಯ್ಯ, ನಾಗದೇವ, ಶೀಮನ್ನುಕುಳಾರ್ಯನ 
ಶಾಸನದಲ್ಲಿ ಮಹಾಸಗ್ಗರೆ ಮತ್ತೇಭವಿಕ್ರೀಡಿತ ಪದ್ಯಗಳನ್ನು ಗುರುತಿಸಲಾಗಿದೆ. ಮಂಗಿಮಯ, 
ಮಲ್ಲಿಕಾರ್ಜುನ, ಮಾಧವಭಟ್ಟೋಪಾದ್ಯಾಯ, ಅಯ್ಯಪಯ್ಯ ಮತ್ತು ಶ್ರೀಧರ, ನಾಗದೇವ, 
ನಗಿಬಂಟ್ರ, ನನ್ನಪ್ಪ, ರಾಜಾಧಿತ್ಯದೇವ, ಕರ್ಪರಸ, ದಾಮರಾಜ, ಮಾಳಪಯ್ಯ, ಕಾಶ್ಲೀರಭಟ್ಟ 
ಮಲ್ಲಯಪಂಡಿತ,  ಕೋವರಾಜ, ದೇಪಣಭಟ್ರ, ಮಾಧವಭಟ್ರ ನಾಗಾರ್ಜುನಪಂಡಿತ 
ಚಾಕಲದೇವಿ ಹಾಗೂ ಜಿನಗೇಹ ನಿರ್ಮಾಣ ವರ್ಣನೆ ಗುರುತಿಸಲಾಗಿದೆ. ಸೋಮರಾಶಿಪಂಡಿತ, 
ದುಗ್ಗಿಮಯ್ಯ, ಚಂದ್ರಭಟ್ಟ ಮಲ್ಲನ ಅನಂತಪಾಳನ ಶೌರ್ಯದ ವರ್ಣನೆಯ ಸಾಲುಗಳು 
ಮನೋಹರವಾಗಿವೆ. ಶ್ರೀಕಂಠಸೂರಿಯ ಕುರುವತ್ತಿಯ ಇನ್ನೂರ್ವರ ಗುಣಪ್ರಶಂಸೆ ಮಾಡಿದ್ದನ್ನು 
ವಿಶ್ಲೇಷಿಸಲಾಗಿದೆ. "ರೇಚನ'ನು ವಿಕ್ರಮಾದಿತ್ಯನ  ಆಳ್ಗಿಕೆಯನ್ನು ಕುರಿತು ಹೇಳಿದನ್ನು 


ಗುರುತಿಸಲಾಗಿದೆ. ಒಟ್ಟು ಈ ಅಧ್ಯಾಯದಲ್ಲಿ ೬೮ ಜನ ಶಾಸನ ಕವಿಗಳ ಬಗ್ಗೆ ವಿಶ್ಲೇಷಿಸಲಾಗಿದೆ. 


ಅಧ್ಯಾಯ ಜರಲ್ಲಿ ಕ್ರಿಶ.೧೧ನೇ ಶತಮಾನದ ಶಾಸನಕವಿಗಳ ಇತಿವೃತ್ತ ಹಾಗೂ 
ಕಾವ್ಯಾತ್ಸಕವಾದ ಸಂಗತಿಗಳನ್ನು ವಿಶ್ಲೇಷಿಸಲಾಗಿದೆ. ಒಟ್ಟು ೮೮ ಜನ ಶಾಸನಕವಿಗಳ ಬಗ್ಗ 
ವಿಶದೀಕರಿಸಲಾಗಿದೆ. ಉದಾಹರಣೆಗೆ ನಾಗವರ್ಮ, ದುಗಣ, ಮೂಕರಾಜ, ಚಾವರಾಜ, 
ಚಟ್ಟಯ್ಯ, ಕಾಳಿಮಯ್ಯ, ಮಲ್ಲಿಕಾರ್ಜುನ, ಆಚರಾಜಮಲ್ಲಿದೇವ, ಲಕ್ಷ್ಮಣ, ಕವಿಯು 
ನೇಮಿಚಂದ್ರಮುನಿ, ಪ್ರಭಾಚಂದ್ರಮುನಿಗಳ ವರ್ಣನೆ ಮಾಡಿದ್ದಾನೆ. ದಾಮರಸ, ಕಾಳಯ, 
ನಾರಣದೇವ, ಸೋಮನಾಥಯ್ಯ, ಕವಿಕಂಠಾಭರಣ, ಚಟ್ಟಪಾರ್ಯ, ಸರ್ವಾಶಿಭಟ್ಟ, ಆಯ್ದರಾಜ, 
ವಿಷ್ಣುಭಟ್ಟ, ಚಾವರಾಜ, ಶಾಂತಿನಾಥ, ಆಸ್ಕಂದದೇವರು, ಮರ್ದಿಮಯ್ಯ, ಮಾದಿರಾಜ, ಸಂಕಣ, 
ಚಾವುಂಡರಾಯ, ಚಂದ್ರಭಟ್ಟನ ಪಾನಗಲ್ಲಿನ ಹಾಗೂ ಕುಂತಳ ವಿಷಯ ವರ್ಣನೆ 
ಮನದುಂಬುವಂತಿದೆ. ನಾಗಾರ್ಜುನ ಪಂಡಿತ, ಮಲ್ಲಿಯಣ್ಣ, ಭಾಸ್ಕರಯ್ಯನು ತೈಲಪನ ಹಿರಿಮೆ 
ಹಾಗೂ ನನ್ನೆಯಭಟ್ಟರಿಗೆ ದಾನ ನೀಡಿದ ಪದ್ಯವನ್ನು ಗುರುತಿಸಲಾಗಿದೆ. ಮಲ್ಲಿನಾಥ ಸೋಮೇಶ್ವರ 
ಪಂಡಿತ, ಮೂಕಣಪಂಡಿತನ ಬನವಾಸಿನಾಡು ಕುರಿತು ವೃತ್ತ ಪದ್ಯವನ್ನು ಗುರುತಿಸಲಾಗಿದೆ. 
ಬಮ್ಮಣ, ಜನ್ನಮಯ್ಯ, ಸಾಂತಮಹಾಂತ, ಬಲದೇವ, ರೇಚಣಭಟ್ಟ್ರ, ಮಹಾದೇವವಿಬುಧ, 
ಸರ್ವಜ್ಞಪಟ್ಟವರ್ಧನ ಮುಖ್ಯಪಂಡಿತ, ಮಧುಸೂದನದೇವ, ಕಲಿದೇವಪಂಡಿತನ, 
ಯಷ್ಯಶೃಂಗಪುರದ ವರ್ಣನೆ, ಬೆಳ್ಳಲ ದೇಶದ ವರ್ಣನೆ ಹೃದ್ಯವಾಗಿದೆ. ಶಂಕರದೇವ, 
ಹಬ್ಬಣಯ್ಯನಾಯಕ, ನಾಗರಾಶಿಪಂಡಿತ, ನಾಗಾರ್ಯ, ದೇವಭದಮುನಿಪನು ವಿಷ್ಣುವರ್ಧನ 
ಹಾಗೂ ಸಾಮಂತ ಬಿಟ್ಟಿದೇವನ ವರ್ಣನೆಗಳನ್ನು ಗುರುತಿಸಿ ವಿಶ್ಲೇಷಿಸಲಾಗಿದೆ. ಹಂಸದೇವ, 
ನಾಗಾರ್ಜುನ, ಸಿಂಗಣ, ಮಹಾದೇವ, ಶಾಂತಿನಾಥ, ಸೋಮೇಶ್ವರ, ಸಜ್ಜನತಿಲಕ, ಸೂರ್ಯಣ, 
ಬಿಜ್ಞಯನಾಯಕ, ಕವಿರಾಜ, ಬೂಚಿಮಯ್ಯ, ಶಾಂತಿನಾಥ ಪಂಡಿತ, ದೇವಪಾರ್ಯ, ಕಾಳಿದಾಸ, 
ಕವಿಕಂದರ್ಪ, ಶಾರದಿನಾಥಪಂಡಿತ, ಹೋರಿಯ ನೀಲಯ್ಯ ಹೆಮ್ಮಾಡಿ, ಕಲ್ಯಾಣಶಕ್ತಿ ಪಂಡಿತ, 
ದೇವಣ್ಣನ ಸಂಸ್ಥೃಶಬೂಯಿಷ್ಟ ಗದ್ಯಶೈಲಿಯನ್ನು ಗುರುತಿಸಲಾಗಿದೆ. ಗೋಮಕವಿ, ನಾಗದೇವ, 
ರಾಮದೇವ, ಬೊಪ್ಪಣ ಪಂಡಿತನನ್ನು ಕನ್ನಡ ಕವಿಬಪ್ತ ಸುಜನೋತ್ತಂಸ, "ಸುಕವಿಸಮಾಜನುತ' 
ಎಂದು "ವಿದ್ಯಾಜಿತವ್ಯಜಿನ' ಎಂದು ಬಿರುದುಗಳಿದ್ದುದು ಗುರುತಿಸಲಾಗಿದೆ. ಹಾಗೂ ಗೊಮ್ಮಟನ 
ಸ್ತುತಿ ವರ್ಣನೆ ಪದ್ಯಗಳನ್ನು ಗುರುತಿಸಲಾಗಿದೆ. ಉದಯಕಲ್ಲ, ಲಕ್ಷ್ಮೀಧರ, ನಾಗದೇವಭಟ್ಟ 
ಭಾಸ್ಕರ, ಚಾವಣಿಪಂಡಿತ, ತ್ರಿವಿಕಮಾಂಕ, ಮಾರ್ತಂಡದೇವ, ಬಾಚಯ್ಯ, ಜನ್ನನ ನಾಲ್ಕು 
ಶಾಸನಗಳನ್ನು ವಿಶ್ಲೇಷಿಸಲಾಗಿದೆ. ತಿಭುವನಶಕ್ತಿ ಪ್ರಾರ್ಥನಾಪದ್ಯ ಕಂದಪದ್ಯದಲ್ಲಿದೆ. ಬೆಡಗಿನ 
ಸೋಮನಾಥಪಂಡಿತ, ಶಾಸನವು ವಿಶಿಷ್ಟ ಆಚರಣೆ (ವೃತ)ವನ್ನು ಹೇಳಿದೆ. ಅದನ್ನು 


- 
"ಕ್ಷಿತಿರುಹನೋಂಪಿ' (ವೃಕ್ಷ ನೆಡುವ ಮತ್ತು ದಾನ ಮಾಡುವುದು) ಎಂದು ಗುರುತಿಸಲಾಗಿದೆ. 


ಮಾಳೆಯ, ಮಾಚರಸ, ಸೇನಬೋವ ಮಾಯಂಣ ಮುಂತಾದವರ ಶಾಸನಗದ್ಯವನ್ನು 
ಗುರುತಿಸಲಾಗಿದೆ. ಹರಿಹರಸೂರಿ, ಕುಂದೂರ ರಾಯಣ್ಣ, ಮಾರಮರಸನ ಎರಡು ಶಾಸನಗಳನ್ನು 
ಗುರುತಿಸಲಾಗಿದೆ. 


ಅಧ್ಯಾಯ ೬ರಲ್ಲಿ ಕ್ರಿಶ.೧೨ನೇ ಶತಮಾನದ ಶಾಸನಕವಿಗಳ ಬಗ್ಗೆ ವಿಶ್ಲೇಷಿಸಲಾಗಿದೆ. 
ಒಟ್ಟು ಈ ಕಾಲಘಟ್ಟದಲ್ಲಿ ಹಿಳಿ ಜನ ಶಾಸನಕವಿಗಳ ಚರ್ಚೆ ನಡೆಸಲಾಗಿದೆ. "ಕವಿಚಂದಣ' 
ಕೇಶವರಾಜ' ಕವಿ ಸುಬ್ಬನು ಬರೆದ ಅಸುಂಡಿ ಶಾಸನದಲ್ಲಿ ತಾನೇ ಶಾಸನವನ್ನು ವಿರಚಿಸಿ ಬರೆದ 


ಬಗ್ಗೆ ತಿಳಿದುಬರುತ್ತದೆ. ಉದಾ: 


ಬರೆವರ ಮಿತ್ರಂ ಸುಬ್ಬಂ 

ವಿರಚಿಸಿ ಪೆರ್ದೆಸೆವ ಗದ್ಯಪದ್ಯೋಕ್ತಿಗಳಿಂ 

ಬರೆದಂ ಶಾಸನಮನಿದಂ 

ಧರೆಯೊಳ್‌ ಬುಧರೊಲ್ಲು ಹೊಗಳೆ ಲಲಿತಾಕ್ಷರದಿಂ ॥ 


ಇನ್ನೊರ್ವ ಕವಿ ಕೇಶವಪಂಡಿತ ಬಮ್ಮರಸ, ಪಾರ್ಶ್ರ ಕವಿಯು ಸತ್ಯೃತಿಯ (ಒಳ್ಳೆಯ ಕೃತಿ 


ಲಕ್ಷಣ) ಹೇಗಿರಬೇಕೆಂಬ ಮೀಮಾಂಸೆ ಗುರುತಿಸಲಾಗಿದೆ. 


ಲಲಿತಪದಾರ್ಥಳಂಕೃತಿ 
ಗಳಿನೊಸರ್ವರಸಂಗಳಿಂದೆ ಬುಧರೊಳ್ಳುಳಕಾ 
ವಳಿಸಸ್ಕಮೊಗೆಯೆ ಕವಿಕುಳ 

ತಿಳಕಂ ಶಾಸನಮನೊಲ್ಲು ಪೇಳ್ಗಂ ಪಾರಂ ॥ 


ಕವಿ ತನ್ನನ್ನು "ಕವಿಕುಳ ತಿಳಕ್‌ನೆಂದು ಬಿರುದು ಪಡೆದಿದ್ದಾನೆ. ಕನ್ನಡದಲ್ಲಿ 
"ಪಾರ್ಶ್ರನಾಥಪುರಾಣ'ವನ್ನು ರಚಿಸಿದ್ದಾನೆ. "ಬಾಳಚಂದ', ಕವಿಯನ್ನು ಪಾರ್ಶಕವಿಯು 
ಪಾರ್ಶ್ರನಾಥ ಪುರಾಣದಲ್ಲಿ ಹೀಗೆ ಹೊಗಳಿದ್ದಾನೆ. 
ವಕ್ರೋಕಿಭವಯಶೋಜ್ಯೋ 
ತ್ಲಾಕ್ರಾಂತಪರಾವಲೇಪತಿಮಿರಂ ಧರಣೀ 


ಚಕ್ರದೊಳತಿಚಿತ್ತಂ ಕವಿ 
ಚಕ್ರಪ್ರಿಯನೆನಿಸಿ ಬಾಳಚಂದ್ರ ನೆಗಳ್ನಂ ॥ 


ಈ ಕವಿಯು ಜನ್ನನ ಪತ್ನಿ ಲಕುಮಾದೇವಿಯ ಗುರುವೆಂದು ಆ ಕವಿಯ "ಅನಂತನಾಥ 
ಪುರಾಣದಿಂದ ತಿಳಿದುಬರುತ್ತದೆ. ಜನ್ನ ಈ ಕವಿಯನ್ನು ಪ್ರಸಿದ್ಧ ಕವಿಯೆಂದು ಬಣ್ಣಿಸಿದ್ದಾನೆ. 
ಪ್ರಾಬೃತಕತ್ತಯ, ಪರಮಾತ್ನಪ್ರಕಾಶಿಕಾ ಸಮಯಸಾರ, ಮೊದಲಾದ ಗಂಥಗಳಿಗೆ ವ್ಯಾಖ್ಯಾನ 


ಬಾಳಚಂದ್ರ' ಈತನೇ ಇರಬೇಕು. ಕಲ್ಲಯ್ಯ, ವಾಮನಕವಿಯು ತನ್ನ ಶಾಸನವನ್ನು 
"ಕಾದಂಬರಿ'ಯೆಂದು ಕರೆದುಕೊಂಡಿರುವುದು ಶಾಸನ ಇತಿಹಾಸದಲ್ಲಿ ವಿಶಿಷ್ಠವಾದುದೆಂದು 


ಗುರುತಿಸಲಾಗಿದೆ. ಉದಾ: 
ಕಂದಪದ್ಯವೊಂದರಲ್ಲಿ ಹೀಗೆ ಹೇಳಿದ್ದಾನೆ. 


ಶಾಸನವಾಗಿರೆ ಪೇಳ್ಬುದು 

ಶಾಸನವಂ ಬರೆವುದಂತೆ ಶಾಸನವಾಗಲ್‌ 

ಶಾಸನಪದ್ದತಿ ಲಿಖಿತಂ 

ಶಾಸನ ಕಾದಂಬರಿಯ ವಾಮನರಚಿತಂ ॥ 

ಇನ್ನೊರ್ವ ಕವಿ ಬಾಚರಸ, ಅಶ್ವವೈದ್ಯಗಂಥ ಬರೆದ ಕರ್ತ್ವವೆ? ಎಂಬ ಜಿಜ್ಞಾಸೆ ಇದೆ. 

ಬಾಚ, ವಾಮಯ್ಯ, ಸೋಮೇಶ್ವರ ಭಟ್ಟ, ಸವಣಬಲ್ಲರದೇವ, ಸೋಮಯ್ಯ, ನಾಗದೇವ, ಬಾಚಣ್ಣ, 
ಮಾದಿರಾಜ ಕವಿಯು ತನ್ನ ತಂದೆಯ ಪರಿಚಯ ನೀಡುವಾಗ ವಂಶದ ಮೂಲಪುರುಷ 
"ರುದಭಟ್ಟನಿಂದ' ಆರಂಭಿಸಿ ತನ್ನ ಕವಿತಾ ಸಾಮರ್ಥ್ಯದಿಂದ ಗ್ರಾಮಗಳನ್ನು ಬಹುಮಾನವಾಗಿ 
ಪಡೆದ ವಿಷಯವನ್ನು ನಿರೂಪಿಸಿದ್ದಲ್ಲದೆ ಹೆಸರಿನ "ಭ” ಎಂಬ ಅಕ್ಷರ ಒತ್ತೆಯಿಟ್ಟು ರುದ್ರಟನಾಗಿದ್ದ 
ವಿಷಯವನ್ನು ಹೇಳಿದ್ದಾನೆ. ಇವನೇ ಸಂಸ್ಕೃತದಲ್ಲಿ "ಕಾವ್ಯಾಲಂಕಾರ'ವನ್ನು ಬರೆದ ರುದಟ 
ಎಂಬುದು ವಿದಿತವಾಗುತ್ತದೆ. ಮಾಧಿರಾಜನ ತಾಯಿ "“ಮಾಳಲದೇವಿ' ಹೆಸರನ್ನು 
ಹದಿಬದೆಯರಿಗಿರಬೇಕಾದ ಗುಣಗಳನ್ನು ವಿವರಿಸುವಾಗ ತಿಳಿದುಬರುತ್ತದೆ. ಇದು 
ಸಂಚಿಹೊನ್ನಮ್ಮನ "ಹದಿಬದೆಯ ಧರ್ಮ” ಕೃತಿಯನ್ನು ನೆನಪಿಗೆ ತರುವುದು. ಶ್ರೀ ವಿಜಯರ್‌ 
ದಶಕೀರ್ತಿದೇವರ್‌, ಸೋಮನಾಥ ಪಂಡಿತ, ಹುಡುಗೆಯ ಸೋಮಯ್ಯ, ದೇವ, ಸೇನಬೋವ 
ಬೊಪ್ಪಣ್ಣ, ಕಬ್ಬದ ದಾಮೋದರ ಚೇರೆಯ ಅಲ್ಲಾಳಬುಧ, ಲಖ್ಪಯ್ಯ, ನಾಗಣ್ಣ ಗೋಪಿರಾಜ, 
ಈಶ್ವರಾರ್ಯ, ಕವಿಕಂದನನಂದ, ಮಾಧವ, ಕವಿರಾಜ ಸಂಕಣ್ಣ, ಶೀಪತಿದೇವ, ಪದ್ಮ ಬೊಮ್ಮಣ 
ಮುಂತಾದ ಶಾಸನಕವಿಗಳ ವಿಶಿಷ್ಟತೆಗಳನ್ನು ವಿಶ್ಲೇಷಿಸಲಾಗಿದೆ. 


ಅಧ್ಯಾಯ ೭ರಲ್ಲಿ ಕ್ರಿಶ. ೧೩ನೇ ಶತಮಾನದ ಶಾಸನಕವಿಗಳ ಅನುಸಂಧಾನ ಈ 
ಅಧ್ಯಾಯದಲ್ಲಿ ಮಾಡಲಾಗಿದೆ. ಒಟ್ಟು ೧೦ ಜನ ಶಾಸನಕವಿಗಳ ಚರ್ಚೆಯಿದೆ. ಉದಾ ಜಿನಯ್ಯ, 
ಬೊಮ್ಮಯ್ಯರಾಯ, ಅಲ್ಲಾಳದೇವ, ಗುಂಮಣ, ನೀಲಕಂಠದೇವ, ಮಾದೆಯ ಹೆಗ್ಗಡೆ, ಸಿರಿಪನ್ನ 
ವಿಜಯಾದಿತ್ಯ, ಸುಧಾಕರದೇವ, ಶಾಸನದಲ್ಲಿ ಕಂದಪದ್ಯವನ್ನು ಗುರುತಿಸಲಾಗಿದೆ. ರಾಮಂಣ 


ಮುಂತಾದ ಕವಿಗಳ ಚರ್ಚೆ ಮಾಡಲಾಗಿದೆ. ಒಟ್ಟು ೨೨೮ ಜನ ಶಾಸನಕವಿಗಳ ಅನುಸಂಧಾನ 
ಇಲ್ಲಿ ನಡೆದಿದೆ. 


ಅಧ್ಯಯನದ ಸಾಧ್ಯತೆಗಳು: 


ಇನ್ನು ಈ ವಿಷಯದಲ್ಲಿ ಅಧ್ಯಯನದ ಸಾಧ್ಯತೆಗಳನ್ನು ಗುರುತಿಸುವುದಾದರೆ "ಸಮಗ್ರ 
ಶಾಸನಕವಿಗಳ ಚರಿತ್ರೆ” ಎಂಬ ಅಧ್ಯಯನ ಸಾಧ್ಯತೆಯಿದೆ. "ವಿಜಯನಗರೋತ್ತರ ಶಾಸನಕವಿಗಳು' 
ಎಂಬ ಪಿಎಚ್‌.ಡಿ. ಅಧ್ಯಯನ ಕೈಗೊಳ್ಳಬಹುದಾಗಿದೆ. "ಶಾಸನಗಳಲ್ಲಿ ಸಾಹಿತ್ಯಿಕ ಅಂಶಗಳು”. 
ಶಾಸನಕಾವ್ಯ ಹೀಗೆ ಬೇರೆ ಬೇರೆ ನೆಲೆಯಿಂದ ಅಧ್ಯಯನ ಕೈಗೊಳ್ಳುವ ಅವಕಾಶವಿದೆ ಎಂಬುದು 
ನನ್ನ ಅಧ್ಯಯನದಿಂದ ಕಂಡುಬರುತ್ತದೆ. 


೧೦. 


೧೧. 


೧೨. 


೧೩. 


೧೪. 


೧೫. 


Qe, 


ಕ, 


ಕಲಬುರ್ಗಿ ಎಂ.ಎಂ. 
ಕಲಬುರ್ಗಿ ಎಂ.ಎಂ. 
ಕುಮಾರಸ್ವಾಮಿ ಎಸ್‌.ಕೆ. 
ಕೃಷ್ಣಕುಮಾರ್‌, ಸಿ.ಪಿ. 


ಗುರವ, ಆರ್‌.ಎನ್‌. 


ಜೆದಾನಂದಮೂರ್ತಿ, ಎಂ. 


ಜಯದೇವ, ಹು.ಕಾ. 
ಜಯರಾಮ್‌, ವಿ 
ನರಸಿಂಹಾಚಾರ್‌, ಆರ್‌. 
ನರಸಿಂಹಾಚಾರ್‌, ಆರ್‌. 
ಪಂಚಮುಖಿ, ಆರ್‌.ಎಸ್‌. 
ಭಗವತಿ, ಎಸ್‌.ಎಸ್‌. 
ಭಟ್‌, ಮರಿಯಪ್ಪ ಎಂ. 
ಮೇವುಂಡಿ ಮೆಲ್ಲಾರಿ 
ರವೀಂದನಾಥ, ಕೆ. 


ಲೋಕಾಪುರ 


ಪರಾಮರ್ಶನ ಗ್ರಂಥಗಳು 


ಕವಿರಾಜಮಾರ್ಗ ಪರಿಸರದ ಕನ್ನಡ ಸಾಹಿತ್ಯ, 
ಸಪ್ನ ಬುಕ್‌ ಹೌಸ್‌, ಬೆಂಗಳೂರು-೨೦೦೪ 
ಶಾಸನ ವ್ಯಾಸಂಗ, ಸಂ.೧, 

ಕನ್ನಡ ಅಧ್ಯಯನ ಪೀಠ, ಕ.ವಿ.ವಿ. ಧಾರವಾಡ-೧೯೭೪ 
ಪ್ರಾಚೀನ ಕರ್ನಾಟಕದಲ್ಲಿ ಶಿಲ್ಲಾಚಾರಿಯರು, 
ಕನ್ನಡ ಸಾಹಿತ್ಯ ಪರಿಷತ್ತು, ಬೆಂಗಳೂರು-೧೯೯೬ 
ಶಾಸನಶಾಸ್ತ್ರ ಪ್ರವೇಶ: 

ಚೇತನಾ ಬುಕ್‌ ಹೌಸ್‌, ಮೈಸೂರು-೨೦೦೧ 
ಕರ್ನಾಟಕ ಭಾರತಿ, ಕ.ವಿ.ವಿ. ಧಾರವಾಡ-೧೯೭೦ 
ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, 
ಸಪ್ಪಬುಕ್‌ ಹೌಸ್‌, ಬೆಂಗಳೂರು-೨೦೦೮ 
ಶಾಸನ ಮತ್ತು ಗದ್ಯ, ಪ್ರಸಾರಾಂಗ, 

ಬೆಂಗಳೂರು ವಿ.ವಿ.-೨೦೦೦ 

ಕನ್ನಡ ಶಾಸನ ಸಾಹಿತ್ಯ, 

ಮೈಸೂರು-೨೦೧೧ 

ಕರ್ನಾಟಕ ಕವಿಚರಿತೆ, ಸಂ.-೧, 

ಕನ್ನಡ ಸಾಹಿತ್ಯ ಪರಿಷತ್ತು, ಬೆಂಗಳೂರು-೨೦೦೫ 
ಕರ್ನಾಟಕ ಕವಿಚರಿತೆ, ಸಂ.-೨, 

ಕನ್ನಡ ಸಾಹಿತ್ಯ ಪರಿಷತ್ತು, ಬೆಂಗಳೂರು-೨೦೦೫ 
ಕರ್ನಾಟಕದ ಶಾಸನಗಳು, 

ಪ್ರಸಾರಾಂಗ, ಕ.ವಿ.ವಿ. ಧಾರವಾಡ 

ಕನ್ನಡ ಶಾಸನಗಳ ಅಧ್ಯಯನ, 

ವಿದ್ಯಾನಿಧಿ ಪ್ರಕಾಶನ, ಗದಗ-೨೦೦೪ 
(ಸಂ.)ಕನ್ನಡ ಶಾಸನ ಸಾಹಿತ್ಯ 

ಚೇತನಾ ಬುಕ್‌ ಹೌಸ್‌, ಬೆಂಗಳೂರು-೨೦೧೧ 
ಕನ್ನಡ ಸಂಸ್ಕೃತಿ, 

ಬೆಂಗಳೂರು-೧೯೬೯ 

ಕನ್ನಡ ನಾಡಿನ ಕೆಲವು ಶಾಸನ ಕವಿಗಳು, 
ಕ.ಸಾ.ಪ. ಬೆಂಗಳೂರು-೨೦೧೩ 

ಕನ್ನಡ ದಾಖಲು ಸಾಹಿತ್ಯ, 

ಪ್ರಸಾರಾಂಗ, ಹಂಪಿ-೨೦೦೦ 

ಬಾಳಾಸಾಹೇಬ: ಕನ್ನಡ ಕೆಲವು ಜೈನ ಶಾಸನ ಕವಿಗಳು. 
ಸಿ.ವಿ.ಜಿ. ಪಬ್ಲಿಕೇಶನ್‌, ಬೆಂಗಳೂರು-೨೦೦೪ 


೧೮. 


(6; 


ಬುತಿ! 


ಈ 


ಲ 


೨೩. 


ವು 


೨೫. 


ವಿಕ 


ಭನ 


ಶರ್ಮ, ತಿ.ತಾ. : ವೀರಗಲ್ಲು-ಮಾಸ್ಟಿಗಲ್ಲು: ಸಂಭಾವನೆ, 
ಬೆಂಗಳೂರು-೧೯೪೧ 

ಶಿರೂರ, ಬಿ.ವ್ಪಿ. : ಶ್ರವಣಬೆಳಗೊಳ: ರಾಜಕೀಯ ಸಾಹಿತ್ಯಿಕ 
ಹಾಗೂ ಸಾಂಸ್ಕೃಶಿಕ ಮಹತ್ತ, 
ಪ್ರಸಾರಾಂಗ, ಕ.ವಿ.ವಿ. ಧಾರವಾಡ-೧೯೭೬ 


ಶಿವರುದಪ್ರ, ಜಿ.ಎಸ್‌. : (ಸಂ.) ಸಮಗ್ರ ಕನ್ನಡ ಸಾಹಿತ್ಯಚರಿತ್ರೆ, ಸಂ.-೧ 
ಬೆಂಗಳೂರು ವಿ.ವಿ.-೧೯೭೪ 
ಶಿವರುದಪ್ರ, ಜಿ.ಎಸ್‌. : (ಸಂ.) ಸಮಗ್ರ ಕನ್ನಡ ಸಾಹಿತ್ಯಚರಿತ್ರೆ, ಸಂ.-೩ 
ಬೆಂಗಳೂರು ವಿ.ವಿ.-೧೯೭೬ 
ಹಾಜವಗೋಳ, ಡಿ.ಜಿ. : ಮುಳಗುಂದ ನಾಡು: ಒಂದು ಅಧ್ಯಯನ, 
ಮಹಾದೇವಿ ಪ್ರಕಾಶನ, ಧಾರವಾಡ-೨೦೦೪ 
ಹಾ.ಮಾ.ನಾ. : (ಸಂ.) ಕನ್ನಡ ಅಧ್ಯಯನ ಸಂಸ್ಥೆಯ. 
ಕನ್ನಡ ಸಾಹಿತ್ಯ ಚರಿತ್ರೆ ಸಂ.-೩, ಮೈಸೂರು-೧೯೭೬ 
ಹಾ.ಮಾ.ನಾ. : (ಸಂ) ಕನ್ನಡ ಅಧ್ಯಯನ ಸಂಸ್ಥೆಯ. 
ಕನ್ನಡ ಸಾಹಿತ್ಯ ಚರಿತ್ರೆ ಸಂ.-೪, ಮೈಸೂರು-೧೯೭೬ 
ಹಿರೇಮಠ, ಆರ್‌.ಸಿ. : ಕನ್ನಡ ಶಾಸನ ಸಂಪದ, 
ಪ್ರಸಾರಾಂಗ, ಕ.ವಿ.ವಿ. ಧಾರವಾಡ-೧೯೭೪ 
ಹಿರೇಮಠ ಎಸ್‌.ಎಂ. : ಶಾಸನ ಪರಿಭಾಷೆ, 
ವಿದ್ಯಾನಿಧಿ ಪ್ರಕಾಶನ, ಗದಗ-೨೦೦೫ 
ಹಿರೇಮಠ ಎಸ್‌.ಎಂ. : ಶಾಸನಾಧ್ಯಯನ, 


ವಿದ್ಯಾನಿಧಿ ಪ್ರಕಾಶನ, ಗದಗ ೧೯೯೮ 


ಶಾಸನ ಸಂಪುಟಗಳು : 


(೧. 
ಗ 


ಉಪಾಧ್ಯ ಜಿ.ಎನ್‌ : (ಸಂ) ಮಹಾರಾಷ್ಟ್ರದ ಕನ್ನಡ ಶಾಸನಗಳು 
ಗಣೇಶ ಕೆ.ಆರ್‌ : (ಸಂ) ಆಂಧ್ರಪ್ರದೇಶದ ಕನ್ನಡ ಶಾಸನಗಳು 
ಬಭಾಗ-೧,೨ 
ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ:೨೦೦೧ 
ಗಣೇಶ ಕೆ.ಆರ್‌ : ಶಾಸನ ಸರಸ್ವತಿ :ಐತಿಹಾಸ ಅಧ್ಯಯನ 
ಸಂಶೋಧನ ಮಂಡಲ ಧಾರವಾಡ ೨೦೦೮ 
ಗೋಪಾಲರಾವ್‌ 
ಎಚ್‌.ಎಸ್‌ : (ಸಂ) ತಮಿಳುನಾಡು ಕನ್ನಡ ಶಾಸನಗಳು 
ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, 
ಹಂಪಿ:೨೦೦೦ 
ಗೋಪಾಲ್‌ ಬಾ.ರಾ : ಎಫಿಗ್ರಾಫಿಯಾ ಕರ್ನಾಟಕ ಸಂಪುಟ-೧ ರಿಂದ ೯ 


ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು 
ವಿಶ್ವವಿದ್ಯಾನಿಲಯ 


೧೦. 


೧೧. 


೨; 


೧೩. 


೧೪. 
೧೫. 
Pr 
ಕ, 
ಘಾ 
ಈ 
ಲ, 
2; 
ಬ 


ದೇವರಕೊಂಡಾರೆಡ್ಡಿ 


ದೇವರಕೊಂಡಾರೆಡ್ಡಿ 


ದೇವರಕೊಂಡಾರೆಡ್ಡಿ 


ದೇವರಕೊಂಡಾರೆಡ್ಡಿ 


ನರಸಿಂಹಮೂರ್ತಿ ವಿ.ವಿ 


ಬಾಂಬೆ ಕರ್ನಾಟಕ ಇನ್ಸ್‌ಕ್ರಿಪ್‌ 


ಎಫಿಗ್ರಾಫಿಯಾ ಇಂಡಿಕಾ 
ಇಂಡಿಯನ್‌ ಆಂಟಿಕ್ಕುರಿ 


(ಸಂ) ರಾಯಚೂರು ಜಿಲ್ಲೆ ಶಾಸನ ಸಂಪುಟ 
ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, 
ಹಂಪಿ-೨೦೦೩. 

(ಸಂ) ಬೀದರ್‌ ಜಿಲ್ಲೆ ಶಾಸನ ಸಂಪುಟ, 
ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, 
ಹಂಪಿ-೨೦೦೬. 

(ಸಂ) ಬಾಗಲಕೋಟೆ ಜಿಲ್ಲೆ ಶಾಸನ ಸಂಪುಟ, 
ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, 
ಹಂಪಿ-೨೦೦೪. 

(ಸಂ) ಬಳ್ಳಾರಿ ಜಿಲ್ಲೆ ಶಾಸನ ಸಂಪುಟ, 
ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, 
ಹಂಪಿ-೧೯೯೮. 

ಎಫಿಗ್ರಾಫಿಯಾ ಕರ್ನಾಟಕ ಸಂಪುಟ ೧೦-೧೩, 
ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ 
೧E೯೭-೯೮, JOOASOOL. 
(ಸ೦)ಎಫಿಗ್ರಾಫಿಯ ಕರ್ನಾಟಕ 
ಸಂಪುಟ-೧ರಿಂದ೧ಿ೨ ರವರೆಗೆ 
ಎಫಿಗ್ರಾಫಿ ಯಾ ಇಂಡಿಕಾ, ಶಾಸನ ಸಂಪುಟಗಳು, 
ಎ.ಎಸ್‌.ಐ ಆಫ್‌ ಇಂಡಿಯಾ 

ಭಾರತ ಸರ್ಕಾರ. 

ಸೌತ್‌ ಇಂಡಿಯನ್‌ ಇನ್ಸ್‌ಕ್ರಿಪ್‌ಷನ್‌, ಶಾಸನ 
ಸಂಪುಟಗಳು, ಆಪ್‌ ಇಂಡಿಯಾ 

ಎ.ಎಸ್‌.ಐ ಭಾರತ ಸರ್ಕಾರ. 


ಷನ್‌ 


ಜರ್ನಲ್‌ ಆಫ್‌ ದಿ ರಾಯಲ್‌ ಏಷ್ಯಾಟಿಕ್‌ ಸೊಸೈಟಿ 
ಜರ್ನಲ್‌ ಆಫ್‌ ದಿ ಬಾಂಬೆ ಬ್ರಾಂಚ್‌ ಆಫ್‌ ರಾಯಲ್‌ ಏಷ್ಯಾಟಿಕ್‌ ಸೊಸೈಟಿ 


ಕರ್ನಾಟಕ ಇನ್ಪಕ್ರಿಪಷನ್‌ 


ಮೈಸೂರು ಆರ್ಕಿಯಾಲಜಿಕಲ್‌ ರಿ ಪೋರ್ಟ 
ಕ್ಪಾರ್ಟರ್ಲಿ ಜರ್ನಲ್‌ ಆಫ್‌ ಮಿಥಿಕ್‌ ಸೊಸೈಟಿ 
ಸೌಥ್‌ ಇಂಡಿಯನ್‌ ಇನ್ಪಕ್ರಿಪಶನ್ಸ್‌ 


ಪತ್ರಿಕೆಗಳು : 


೧. ನಾಗಯ್ಯ ಹಿ.ಮ : ಕನ್ನಡ ನುಡಿ :ಸಂಪುಟ ೩೫ ಸಂಚಿಕೆ -೨೨. 
ಸ ನಾಗಯ್ಯ ಹಿ.ಮ : ಕನ್ನಡ ನುಡಿ :ಸಂಪುಟ ೩೬ ಸಂಚಿಕೆ -೧. 
೩. ಶ್ರೀನಿವಾಸಮೂರ್ತಿ 
ಎಂ.ಆರ್‌ : ಕನ್ನಡ ಸಾಹಿತ್ಯ ಪರಿಷತ್ಪತ್ರಿಕೆ, ವಿ.ಸೀತಾರಾಮಯ್ಯ: 


ಸಂಪುಟ ೨೮ ಸಂಚಿಕೆ -೧. 

೪. ಶಿವಮೂರ್ತಿಶಾಸತ್ರೀ ಬಿ.: (ಸಂ), ಸುಬ್ರಹ್ಮಣ್ಯ ಶಾಸ್ತ್ರೀ ಎಂ.ಎಸ್‌: ಕನ್ನಡ ಸಾಹಿತ್ಯ 

ಮೆ 

ಪರಿಷತ್ಪತ್ರಿಕೆ ಸಂಪುಟ ೪೧ ಸಂಚಿಕೆ -೧-೨ ೧೯೫೬. 

೫. ಶಿವಮೂರ್ತಿಶಾಸ್ತ್ರೀ ಬಿ. : (ಸಂ) ಕನ್ನಡ ಸಾಹಿತ್ಯ ಪರಿಷತ್ಪತ್ರಿಕೆ. ಸುಬ್ರಹ್ಮಣ್ಯ ಶಾಸ್ತೀ 

ಮ ಬ ೬ ರಿ ಮು 

ಎಂ.ಎಸ್‌: ಸಂಪುಟ ೪೫ ಸಂಚಿಕೆ -೧ ೧೯೬೦. 

೬. ಶಿವಮೂರ್ತಿಶಾಸ್ತ್ರೀ ಬಿ. : (ಸಂ) ಕನ್ನಡ ಸಾಹಿತ್ಯ ಪರಿಷತ್ಪತ್ರಿಕೆ, ಸುಬ್ರಹ್ಮಣ್ಯ ಶಾಸ್ತ್ರೀ 
ಎಂ.ಎಸ್‌: ಸಂಪುಟ ೪೩ ಸಂಚಿಕೆ -೨: ೧೯೫೮. 

೭. ನಾಯಕ ಹಾ.ಮಾ : ಪ್ರಬುದ್ಧ ಕರ್ನಾಟಕ :ಸಂಪುಟ : ೫೭ ಸಂಚಿಕೆ-೩ಿ, 
9 


ಅನುಬಂಧ-೧ 


ಶಾಸನಕವಿಗಳ ಕಾಲಾನುಕ್ರಮ ಸೂಚಿ 


ಅ.ಸಂ. ಕವಿ ಕಾಲ ಹು.ಸಂ. 
9 ಅಚಲನ್‌ ಕ್ರಿಶ.೮೦೦ ೩-೩೪ 
ವಿ ಧರಂ ಕ್ರಿಶ.೮೦೦ ೩೪ 
೩ ಬಲದೇವ ಕ್ರಿ.ಶ.೮೦೦ ೩೫ 
೪ ಕುಂದಾಚಾರ್ಯ ಕ್ರಿಶ.೮೦೧ ೩೫-೩೬ 
5) ಶಿವಮಾರದೇವ ಕ್ರಿಶ.೮೨೫ ೩೬ 
೬ ನಾಮಯ್ಯ ಕ್ರಿಶ.ಲೀಂ೦ ೩೬-೩೭ 
_ ದಿವಾಕರ ಕ್ರಿಶ್ಷ೯೦೦ ೪೦ 
19) ಪಣ್ಣಸ್ಟಾಮಿ ಕ್ರಿಶ್ಷ೯೦೦ ೪೦-೪೧ 
g ಬೆಳ್ಳೇವ ಕ್ರಿಶ್ಪ೯೧೦ ೪೧-೪೨ 
೧೦ ಗುಣವರ್ಮ ಕ್ರಿಶ್ಪ೯೧೫ ೪೨-೪೩ 
೧೧ ರವಿನಾಗಭಟ್ಟ ಕ್ರಿಶ್ಷ೯೧೮ ೪೪-೪೫ 
ಈ) ನಾಗವರ್ಮ ಕ್ರಿಶ್ಷ೯೧೮ ಅಹಿ-೪೬ 
೧೩ ಕವಿರಾಜ ಕ್ರಿಶ್ಪ೯೩೦ ೪೬-೪೮ 
೧೪ ಬೀರಯ್ಯ ಕ್ರಶ್ಪ೯೩೦ ೪-೪೯ 
೧೫ ಕಬ್ಬದ ನಾಗಮಯ್ಯ ಕ್ರಿಶ್ಪ೯೩೧ ೪೯-೦ 
Oe ಕಾಚಯ್ಯ ಕ್ರಿಶ೯೩೭ ೫೦-೫೧ 
OE ಪೊನ್ನ ಕ್ರಿಶ್ಷ೯೫ಂ೦ ೫೧-೫ಜಹಿ 
೧೮ ಜಿನವಲ್ಲಭ ಕ್ರಿಶ್ಷ೯೫ಂ೦ ೫೩-೫೫ 
೧೯1 ಶ್ರೀಧರೆಯ್ಯೆ ಕ್ರಿರ್ಶ೫೩ ೫-H 
೨೦ ”'ಆಯ್ಕವೆಮ್ಮ ಕ್ರರ್ಶ೬೫ ೫೬ 
೨೧ "[ಪೆದ್ದಣಭಟ್ಟ ಕ್ರಿರ್ಶೇಲ ೫೭ 
ಟು ಸುಬಗ ಕ್ರಿಶ್ಶೇ೬೮ ೫೮ 
೨೩ ಸಾಮಿಯಣ್ಣ ಕ್ರಿಶ ೫೦-೫೯ 
೨೪ ಕವಿನಾರಣ ಕ್ರಿಶ್ಷಣ೭೦ NE-೬೦ 
೨೫ ಕೇತಯ್ಯ ಕ್ರಿಶ್ಷ೯೭೧ ೬೦ 
ಪಿ ಅರ್ಹದ್ಧಕ್ತ ಕ್ರಿಶ್ಪ೯೭೧ ೬೦-೬೧ 
2೮ ಚಂದನಂದಿಯಯ್ಯ ಕ್ರರ್ಶುಲಲ ೬೧-೬೨ 
೨೮ ಕಮಳಾದಿತ್ಯ ಕ್ರಿಶ್ಷ೮ಂ೦ ೬೨-೬೩ 
೨೯ 1 ಶೀಕಂಠಪಂಡಿತ ಕ್ರಿಶ.೧೦೦೦ ೬೭ 
೩೦ ದಿನಕರಯ್ಯಸಟ್ಟಿ ಕ್ರಿಶ.೧೦೦೦ ಲ 


೩೧ ಹರಿಯಣ್ಣ ಕ್ರಿಶ.೧೦೦೦ ವ) 
೩೨ ಬಿಂದಯ್ಯ ಕ್ರಿಶ.೧೦೦೦ ೬೮ 
೩ಡಿ ಗೋಕರ್ಣಯ್ಯ ಕ್ರಶ.೧೦೦೧-೦೨ ೬೦-೬೯ 
೩೪ ರನ್ನ ಕ್ರೈಶ.೧೦೦೭ ೬೯-೭೧ 
೩೫ ವೆಣ್ಣಯ ಭಟ್ಟ ಕ್ರಶ.೧೦೧೦ ೭೧-೭೨ 
೩೬ ಕಾಬ್ಟಜ ಕ್ರಿಶ.೧೦೧೦ ೨-೬೭೩ 
೩೭ ಚಾವುಂಡಮಯ್ಯ ಕ್ರಶ.೧೦೧೫ ೭೩-೭೪ 
9) ಕಂದರ್ಪ ಕ್ರಿಶ.೧೦೧೯ ೭೪-೭೬ 
೩೯ ಸಮಂತಭದ್ರ ಭಳಾರ ಕ್ರಿ.ಶ.೧೦೨೩ 2 
೪೦ ದೋರಯ್ಯ ಕ್ರಿಶ.೧೦೨೫ ಹ. 
೪೧ ಹೆಗ್ಗಡೆ ಬಾಸಯ್ಯ ಕ್ರಿಶ.೧೦೨೯ 2 
೪೨ | ಕಪ್ಪಣಭಟ್ರ ಕ್ರಿ.ಶ.೧೦೩೭ ೭೮-೭೯ 
೪ಪಿ ನಾಗಮಯ್ಯ ಕ್ರಿಶ.೧೦೪೫ ೭೯-60 
೪೪ ನಾಗವಾರ ಕ್ರಶ.೧೦೪೬ 0-0೧ 
೪ಜಿ ವಷ್ಟಯ್ಯ ಕ್ರಶ.೧೦೪೬ 60-6೨ 
3 ಬಮ್ಮಣಯ್ಯ ಕ್ರಶ.೧೦೪೬ ೮೩ 
೪೭ ಜಕ್ಕರಾಜ ಕ್ರಶ.೧೦೪೬ ೩-೮೪ 
೪೮ ರಾಜಮಲ್ಲದೇವ ಕ್ರಿಶ.೧೦೫೦ ೪-೦೫ 
೪೯ ಜನವರ್ಮ ಪಂಡಿತ ಕ್ರಿಶ.೧೦೫೦ ೫-೦೬ 
೫೦ ಗಂಗಯ್ಯ ಕ್ರಿಶ.೧೦೫೧ ೦೬ 
೫೧ ನಯಸೇನಸೂರಿ ಕ್ರಿಶ.೧೦೫೩ ೬-೮೯ 
೫೨ ದೋಣಯ್ಯ ಕ್ರಿಶ.೧೦೫೩ C—O 
೫೩ ಚಟ್ಟಪಯ್ಯ ಕ್ರಿಶ.೧೦೫೩ ೯೦ 
೫೪ ಕವಿರಾಜವಲ್ಲಭ ಗೋವಿಂದ ಕ್ರಿಶ.೧೦೫೩ ೯೧ 
೫೫ ಚಾಮುಂಡರಾಯ ಕ್ರಿಶ.೧೦೫೪ €೧ 
೫೬ ವಾವಣಯ್ಯ ಕ್ರಿಶ.೧೦೫೪ 6.2 
೫೭ ಸರ್ವದೇವಯ್ಯ ಕ್ರಿಶ.೧೦೫೫ ೯೩ 
೫೮ 1ಗಿರಿವಜಂ ನಾಗದೇವ ಕ್ರಶ.೧೦೫೬ ೯ 
೫೯ ಕವಿಮಲ್ಲ ಕ್ರಿಶ.೧೦೫೭ ೯೪-೯೫% 
೬೦ ಕೂಂಡಪಯ್ಯ ಕ್ರಿಶ೧೦೫೭ N೯೬ 
೬೧ ಬರ್ಮದೇವ ಕ್ರಿಶ೧೦೬೧ ೯೬ 
೬೨ ಕರುವರ ಬರ್ಮ್ವ ಕ್ರಿ.ಶ.೧೦೬೧ Ee 
೬೩ ಬಸವಣಯ್ಯ ಕ್ರಿಶ.೧೦೬೨ ೯೭-೯6 
೬೪ ಮಲ್ಲಿನಾಥ ಕ್ರಶ.೧೦೬೨ 0-೯೯ 


೬೫ ರಾಜವಲ್ಲಭ ಕ್ರಿಶ.೧೦೬೭ OO-೧00 
೬೬ |ನಾಗಚಿಂದ್ರ ಕ್ರಿಶ.೧೦೬೮ 1೧೦೧-೧೦೨ 
ಯ ಕನ್ನಪ್ಪಯ್ಯ ಕ್ರೈಶ.೧೦೭೧ ೧OS-N೧O೩ 
೬೮ ರುಡೆಭೆಟ್ರ ಕ್ರಿಶ.೧೦೭೪ ೧೦೪ 

er ಹರಿಯಣ್ಣ ಕ್ರಿಶ.೧೦೭೫ ೧OY-೧0೦೫K 
೭0 ವೈಜನಾಥ ಕ್ರಿಶ.೧೦೭೫ ೧೦-೧೦೬ 
೭೧ ಚಾಕರಾಜು ಕ್ರಿಶ.೧೦೭೬ ೧0೬-೧0೭ 
ಗ, ಅಗ್ಗಳೆಯ್ಯ ಕ್ರಿಶ.೧೦೭೭ ೧OL-೧OC 
೭೩ ನಾಗದೇವ ಕ್ರಿಶ.೧೦೭೮ ೧೦೮-೧೦೯ 
೭ ಶೀಮನ್ನಕುಳಾರ್ಯ ಕ್ರಶ೧೦೭೯-೮೦ | ೧೦೯-೧೧೦ 
೭೫ ಮಂಗಿಮಯ ಕ್ರಿಶ.೧೦೭೯ OO 

೭೬ ಮಲ್ಲಿಕಾರ್ಜುನ ಕ್ರಿಶ.೧೦೮೦ OOO-O0OO 
೭೭ ಮಾಧವಭಟ್ಲೋಪಾಧ್ಯಾಯೆ ಕ್ರಿಶ.೧೦೮೧ 10೧೧-೧೧೨ 
೭ರ | ಅಯ್ಕೆಪಯ್ಯೆ ಮತ್ತು ಶ್ರೀಧರ ಕ್ರಿಶ.೧೦೮೨ ೧೧೨ 

6 ನಾಗದೇವ ಕ್ರಿಶ.೧೦೮೨ ೧OI-NOY 
0 ನಗಿಬಂಟ್ಟ ಕ್ರಿಶ.೧೦೮೨ OY 

0೧ ನನ್ನಪೃ ಕ್ರಿಶ.೧೦೮೩ ೧OY-೧೧೫ 
೮೨ ರಾಜಾದಿತ್ಯದೇವ ಕ್ರಿಶ.೧೦೮೩ ೧OH-OO೬ 
೦೩ ಕರ್ಪರಸ ಕ್ರಿಶ.೧೦೮೪ ೧೧೬-೧೧೭ 
೮೪ ದಾಮರಾಜ ಕ್ರಿಶ.೧೦೮೫ ೧೧೭-೧೧6 
೦೫ ಮಾಳಪಯ್ಯ ಕ್ರಿಶ.೧೦೮೫ ೧೧೮ 

೮೬ ಕಾಶ್ಮೀರಭಟ್ಟ, ಮಲ್ಲಯ ಪಂಡಿತ ಕ್ರಿಶ.೧೦೮೭ ೧೧೯ 

೦೭ ಕೋವರಾಜ ಕ್ರಿಶ.೧೦೮೮ ೧೧೯-೧೨೦ 
೮೮ ದೇಪಣಭಟ್ರ ಕ್ರಿಶ.೧೦೯೦ ೧2೦-೧೨೧ 
ಬ್‌ ಮಾಧವಭಟ್ರ ಕ್ರಿಶ.೧೦೯೧ ೧೨೧-೧೨೨ 
೯೦ ನಾಗಾರ್ಜುನ ಪಂಡಿತ ಕ್ರಿಶ.೧೦೯೪ ೧೨೨-೧೨೩ 
€೧ ಸೋಮರಾಶಿ ಪಂಡಿತ ಕ್ರಿಶ೧೦೯೮್ಯ೯ ೧೨೪ 

ಘು: ದುಗ್ಗಿಮಯ್ಯ ಕ್ರಿಶ.೧೦೯೮ ೧2೨೪-೧೨೫ 
೯೩ | ಚೆಂದಭಟ್ಟ ಕ್ರಿಶ.೧೦೯೯ ೧೨೫ 

೯೪ ಮಲ್ಲ ಕ್ರಿಶಂ೧೦೯೯ ೧IH-೧೨೬೭ 
೯೫ ಶ್ರೀಕಂಠಸೂರಿ ಕ್ರಿಶಂ೧೦೯೯ ೧2೭-೧೨೮ 
3 ರೇಚನ ಕ್ರಿಶ೧೦೯೯ ೧೨೮-೧೨೯ 
KC ನಾಗವರ್ಮ ಕ್ರಿಶ.೧೧೦೦ ೧೩೭ 

9) ದುಗಣ ಕ್ರಿಶ.೧೧೦೦ ೧೩೭ 


೯೯ ಮೂಕರಾಜ ಕ್ರಿಶ.೧೧೦೦ ೧೩೭-೧೩೮ 
೧೦೦ ಚಾವರಾಜ ಕ್ರಿಶ.೧೧೦೦ ೧೩೦-೧೩೯ 
೧೦೧ ಚಟ್ಟಯ್ಯ ಕ್ರಿಶ.೧೧೦೦ ೧೩೯ 
೧೦೨ ಕಾಳಿಮಯ್ಯ ಕ್ರಿಶ.೧೧೦೦ ೧೩೯ 
೧೦೩ ಮಲ್ಲಿಕಾರ್ಜುನ ಕ್ರಿಶ.೧೧೦೨ PO-N೧9೧ 
ele. ಅಚರಾಜ ಮಲ್ಲಿದೇವ ಕ್ರಿಶ.೧೧೦೪ ೧9೧-೧೪೨ 
೧೦೫ ಲಕ್ಷ್ಮಣ ಕ್ರಿಶ.೧೧೦೭ ೧YS-O೪೩ 
NOE ದಾಮರಸ ಕ್ರಿಶ.೧೧೦೭ ೧೪೩ 
೧೦೭ ಕಾಳಿಯ ಕ್ರಿಶ.೧೧೦೮ ೧೪೪ 
೧೦೮ ನಾರಣದೇವ ಕ್ರಿಶ.೧೧೦೯ ೧೪೪-೧೪೫ 
೧೦೯ ಸೋಮನಾಥಯ್ಯ ಕ್ರಿಶ.೧೧೧೧ ೧೪೬ 
OO ಕವಿ ಕಂಠಾಭರಣ ಕ್ರಿಶ೧೧೧೧ ೧9೬-೧೪೭ 
೧೧೧ ಚೆಟ್ಟಪಾರ್ಯ ಕ್ರಶ.೧೧೧೨ ೧9೭-೪೮ 
೧೧೨ ಸರ್ವಾಶಿಭಟ್ಟ ಕ್ರಿಶ.೧೧೧೨ YEE 
೧೧೩ ಅಯ್ದರಾಜ ಕ್ರಿಶ೧೧೧೩ ೧೪೯ 
OY ವಷ್ಣುಭಟ್ಟ ಕ್ರಿಶ೧೧೧೫ ೧೫೦ 
೧೧೫ ಚಾವರಾಜ ಕ್ರಿಶ೧೧೧೫ ೧HO-೧HO 
೧೧೬ ಶಾಂತಿನಾಥ ಕ್ರಿಶ.೧೧೨೦ ೧HO-೧H೨ 
0೭ ಆಸ್ಕಂದದೇವರು ಕ್ರಶ.೧ಿ೧೨೨ ೧೫೨ 
೧೧೮ ಮರ್ದಿಮಯ್ಯ ಕ್ರಿಶ.೧೧೨೩ ೧೫೨I-೧ಜAಿ 
WE ಮಾದಿರಾಜ ಕ್ರಿಶ.೧೧೨೩ ೧HA-೧HY 
೧೨೦ ಸಂಕಣ ಕ್ರಿಶ.೧೧೨೪ ೧೫೪-೧HK 
೧೨೧ | ಚಾವುಂಡರಾಯ ಕ್ರಿಶ.೧೧೨೪ ೧೫೬ 
ಫು ಚೆಂದಭಟ್ಟ ಕ್ರಶ.೧೧೨೫ ೧H೬-೧NE 
೧೨೩ ನಾಗಾರ್ಜುನ ಪಂಡಿತ ಕ್ರಶ.೧೧೨೫ ೧೫೦-೧೯ 
೧೨೪ ಮಲ್ಲಿಯಣ್ಣ ಕ್ರಶ೧೧೨೬ ೧HE-ON೬O 
೧೨೫ ಭಾಸ್ಕರಯ್ಯ ಕ್ರಿಶ೧೧೨೬ ೧೬೦ 
(ಫದ ಮಲ್ಲಿನಾಥ ಕ್ರಿಶ೧೧೨೯ ೧೬೧-೬ SD 
೧೨೭ ಸೋಮೇಶ್ವರ ಪಂಡಿತ ಕ್ರಿಶ.೧೧೩೨ ೬ 
೧೨೮ ಮೂಕಣ ಪಂಡಿತ ಕ್ರಿಶ.೧೧೩೪ ಫಿ) 
(2೯ ಬಮ್ಮಣ ಕ್ರಿಶ.೧೧೩೭ ೧೬೩ 
೧೩೦ ಜನ್ನಮಯ್ಯ ಕ್ರಿಶ.೧೧೩೭ ೧೬೩ 
೧೩೧ ಸಾಂತಮಹಂತ ಕ್ರಿಶ.೧೧೩೮ ೧೬೪ 
೧೩೨ ಬಲದೇವ ಕ್ರಿಶ.೧೧೩೮ ೧೬೫ 


೧೩೩ ರೇಚಣಭಟ್ರ ಕ್ರಶ೧೧೪೦ ಯ 

೧೩೪ ಮಹಾದೇವ ವಿಭುದ ಕ್ರಿಶ೧೧೪೧ ೧೬೬ 

೧೩೫ ಸರ್ವಜ್ಞ ಪಟ್ಟವರ್ಧನ ಕ್ರಶ.೧೧೪೭ ೧೬೭-೧೬೮ 
೧೩೬ ಮುಖ್ಯಪಂಡಿತ ಕ್ರಶ೧೧೪೭ ೧೬೮-೧೬೯ 
೧೩೭ ಮಧುಸೂದನದೇವ ಕಶು೧ದಳ೪ಲ Wee 

೧೩೮ ಕಲಿದೇವಪಂಡಿತ ಕ್ರಿಶ.೧೧೪೮ ೧೭0-೧೭೧ 
೧೩೯ ಶಂಕರದೇವ ಕ್ರಿಶ.೧೧೪೮ E೧೧೭೨ 
YO ಹಬ್ಬಣಯ್ಯ ನಾಯಕ ಕ್ರಿಶ.೧೧೪೮ ೨ 

೧೪೧ ನಾಗರಾಶಿಪಂಡಿತ ಕ್ರಶ೧೧೫೬ ೧೭೨9-೧೭೪ 
೧೪೨ ನಾಗಾರ್ಯ ಕ್ರಿಶ.೧೧೬೦ ೧೭೪-೧೭೫ 
೧೪೩ ದೇವಭದಮುನಿಪ ಕ್ರಿಶ.೧೧೬೧ ೧EH-O೧EL 
೧೪ ಹಂಸದೇವ ಕ್ರಿಶ.೧೧೬೧ ೧೭೭-೧೭೮ 
೧೪೫ ನಾಗಾರ್ಜುನ ಕ್ರಶ.೧೧೬೧ ೧೭೮-೧೭೯ 
೧೪೬ ಸಿಂಗಣ ಕ್ರಶ೧೧೬೪ ೧೭೯-00 
೧೪೭ ಮಹಾದೇವ ಕ್ರಿಶ೧೧೬೪ SO 

೧೪೮ ಶಾಂತಿನಾಥ ಕ್ರಿಶ೧೧೬೪ E0೧೮೨ 
೧೪೯ ಸೋಮೇಶ್ವರ ಕ್ರಿಶ೧೧೬೯ ೧೮೨-೧೮೩ 
೧೫೦ ಸಜ್ಜನತಿಲಕ ಕ್ರಿಶ.೧೧೭೦ ೧೦೩-೧೦೫ 
೧೫೦ ಸೂರ್ಯಣ ಕ್ರಶ.೧೧೭೦ ೧ON-OOL 
೧೫೨ ಬಿಜ್ಞಯನಾಯಕ ಕಶ೧೧೭ ೧೮೬-೧೮೦೭ 
೧೫೩ ಕವಿರಾಜ ಕ್ರಿಶ.೧೧೭೩ ೧೭-೧೮೮ 
೧೫೪ ಬೂಚಿಮಯ್ಯ ಕ್ರಿಶ೧೧೭೩ ೧೮೮ 

೧೫೫ ಶಾಂತಿನಾಥಪಂಡಿತ ಕ್ರಿಶ೧೧೭೩ ೧೮೮ 

೧೫೬ ದೇವಪಾರ್ಯ ಕ್ರಶ.೧೧೭೩ ೧೮೮-೧೮೯ 
೧೫೭ ಕಾಳಿದಾಸ ಕ್ರಿಶ೧೧೭೪ ೧EEF-—OE0 
೧೫೮ ಕವಿಕಂದರ್ಪ ಕ್ರಿಶ೧೧೭೪ ೧೯0-೧೯೧ 
೧೫೯ ಶಾರದಿನಾಥಪಂಡಿತ ಕ್ರಿಶ೧೧೭೪ E೧೧೯೨ 
೧೬೦ ಹೋರಿಯ ನೀಲಯ್ಯ ಕ್ರಶ೧೧೭೬ ೧೯೨-೧೯೩ 
೧೬೧ ಹೆಮ್ಮಾಡಿ ಕ್ರಶು೧ಿ೧೭E ೧EA-OEY 
೧೬೨ ಕಲ್ಯಾಣಶಕ್ತಿ ಪಂಡಿತ ಕ್ರಿಶ೧೧೭೭ ೧೯೪-೧೯೫ 
೧೬೩ ದೇವಣ್ಣ ಕ್ರಿಶ೧೧೭೮ ೧೯೫ 

ಫು ಗೋಮಕವಿ ಕ್ರಿಶ೧೧೭೮ ೧EH-OEL 
೧೬೫ ನಾಗದೇವ ಕ್ರಿಶ.೧೧೮೦ ೧೯೮ 

Oe ರಾಮದೇವ ಕ್ರಿಶ.೧೧೮೦ ೧೯೮-೧೯೯ 


೧೬೭ "7ಜೊಪ್ಪಣ ಪಂಡಿತ ತತ ದದಕರT3ರರರದ 
೬ರ ಉದಯಕಲ ತತ ದದಕರ3ರದ-ವರ 
೬೯ ಅಕ್ಷಧರ ಕ್ರತಕ ೨ರ 
೧೭ರ `1ನಾಗದೇವಭಟ್ಟ ಕ್ರತಕ TIOSSE 
ದಕರ ಭಾಸ್ಕರ ತತದದEC TEE 
ರ೭3[ಜಾವಣಿಪಂಡತ ಕ್ರತಕ ದರದರ ೨೮೭ 
೧೭೩ 3ವಕಮಾಂಕ ಕ್ರತಕ T3OEವರರ 
ರ೭೫ Tಮಾರ್ತಂಡಡೇವ ಕ್ರತದರಕರ ೨ರಕ 
೧೭೫ ಬಾಚಯ್ಯ ಕ್ರತದದರಕಠ ೨ರ೯ 
೧೭ [ಜನ್ನ ಕ್ರತಕ ದರದರ 73ರ 
ರ೭೭/ತಧುವನ ತ್‌ ಕ್ರತಕ ದರ್‌ರ T3ರಷವದಳ 
ದ೭ಕಜಿಡೆಗಿನ ಸೋಮನಾಥಪಂಡಿತ ಕ್ರತಕ ದರ್‌ರ ರಾವನ 
ರ೭೯7ಮಾಕಯ ಕತರ TOE 
ದಕರ ಮಾಜರಸ ಕ್ರತದರ್ಗ್‌3 ೨ದಪ 
ದಕರ ಸೌನಜೋವ್‌ ಮಾಯಂಣ EPR EN ERECT 
ದಕ Tಹರಕಸೂಕ ತತಾ 73ರಕವರ್‌ 
ದಕ೩"]ಕಂದೊರ ರಾಯಣ್ಣ ಕ್ರತದರ್‌ಹ ೨ರ 
೧ಕ೪ `7ಮಾರಮರಸ ಕ್ರತದ೧ರ೯೯ 15೦೯-೨5 
ರಕ೫ ವಜಂದಣ ಕ್ರತ್‌ದ3ರರ 33 
ರಕ ಗಶವರಾಜ ಕತರ್‌ TIES 
ದಕರ /ಕವಸುಬ್ಬ ಕತರ TSS 
ದಕರ ಕಶವಪಂಡತ ಕ್ರತ.ದ೨ರರ ೨೩೫ 
ದರ೯"]ಬಮ್ಮರಸ ಕತರ TIES 
೧೯ರ ಪಾರ್ಪ ಕತರ TEES 
ರ್‌ ಬಾಳಚಂದ EPIL S NN EELS 
೧೯೨೫ [ಕ್ಲಾಯ್ಕ EPIL WN ESE 
ರ೯೩ ವಾಮನ EPIL OS EERELEL 
ದ ಬಾಚರಸ EPIL NESE SN 
ರ೯೫ ಬಾಜ ಕ್ರತದ3ರಲ ೨೪ 
೧೯೬ 7ವಾಮಯ್ಯ ಕತರ TI 
೧೯೭ ]ಸೋಮೇತ್ನರಭಟ್ಟ ತ್ರತದ3ರಕ ೨೪೪ 
ರ೯ಕಸವಣ'ಬ್ಲಾರಡೌವ EPEC EES) 
೧೯೯ |ಸೋಮಯ್ಯ ಕ್ರತದತ3ದ ೨೪೫ 
೨ರರ ನಾಗಡೇವ EPIL ES ESS 


೨೦೧ ಬಾಚೆಣ್ಣ ಕ್ರಶ೧ ೨೨೭ ೨೪೬-೨೪೭ 
೨೦2 ಮಾದಿರಾಜ ಕ್ರಿಶ.೧೨೨೮ ೨೪೭-೨೮೯ 
೨೦೩ ಶ್ರೀವಿಜಯರ್‌ ದಶಕೀರ್ತಿದೇವರ್‌ ಕ್ರೈಶ.೧೨೩೩ ೨೪೯-೨೫೦ 
ವಂಳಅ ಸೋಮನಾಥ ಪಂಡಿತ ಕ್ರಿಶ.೧೨೩೪ ೨HO-೨SH೧ 
೨೦೫ ಹುಡುಗೆಯ ಸೋಮಯ್ಯ ಕ್ರಶ.೧೨೩೯ ೨ಜHಮಖ-ನ೫೩ಿ 
ಬುಳು ದೇವ ಕ್ರಿಶ.೧೨೪೪ ೨ಜHAಿ-೨SHಜ 
OL ಸೇನಬೋವ ಬೊಪಣ್ಣ ಕ್ರಶ೧೨೪೭ ೨೫೫ 
೨೦೮  |ಕಬ್ಬದ ದಾಮೋದರ, ಚೇರೆಯ ಅಲ್ಲಾಳಬುಧ ಕ್ರಿಶ೧೨೪೯ ೨೫೬-೨೫೭ 
ರ ಲಖ್ಬಯ್ಯ ಕ್ರಶ.೧೨೫೨ ೨ಜಿ 
೨೧೦ ನಾಗಣ್ಣ ಕ್ರಿಶ.೧೨೬೫ "೨೫೮ 
NN ಗೋಪಿರಾಜ ಕ್ರಿಶ.೧೨೬೫ ೨ವಜಲಿ-೨೫೯ 
ಪಣಫಿ ಈಶ್ತರಾರ್ಯ ಕ್ರಿಶ.೧೨೭೪ ವಿ೬ 
೨೧೩ ಕವಿಕಂದನ ನಂದ ಕ್ರಶ.೧೨೭೫ ಪ೬ 
೨೧೪ ಮಾಧವ ಕ್ರಿಶ.೧೨೮೫ ೨೬೧-೨೬೨ 
೨೧೫ ಕವಿರಾಜ ಸಂಕಣ್ಣ ಕಶಲಿ೨೮೭ ಪ೬ನಿ 
೨೧೬ |ಶೀಪತಿದೇವ ಕಶಕ TIES 
೨೧ ಪದ್ಮ ಕ್ರಶ೧೨೯೫ ೨೬-೨೬೪ 
೨೧೮ ಬೊಮ್ಮಣ ಶಶಿಲ್‌ ವಿ೬ 
2೦೯ ಜಿನಯ್ಯ ಕ್ರಿಶ.೧೩೦೦ ವಿ೬ 
ಖಿ ಬೊಮ್ಮಯ್ಯರಾಯ ಕ್ರಿಶ.೧೩೦೩ ೨ವ೬ಲಿ-೨೬೯ 
೨೨೮೪ ಅಲ್ಲಾಳದೇವ ಕ್ರಿಶ.೧೩೦೯ ೨೬-೨೭೦ 
ಟು, ಗುಂಮಣ ಕ್ರಿಶ.೧೩೧೨ ೨೭೦-೨೬೭೧ 
4 ನೀಲಕಂಠದೇವ ಕ್ರಿಶ.೧೩೧೪ ೨E೧ಿ-೨೭೨ 
೨೨೪ ಮಾದೆಯ ಹಗ್ಗಡೆ ಕ್ರಿಶ.೧೩೧೫ ೨೬೨ 
೨೨೫ ಸಿರಿಪನ್ನ ಕ್ರಿಶ.೧೩೧೮ ೨೭೨-೨೭೩ 
ಟು ದ ವಎಜಯಾದಿತ್ಯ ಕ್ರಶ-೧ಿ೩ಿ೨ಿ೬ ೨೭-೨೭೪ 
೨2೭ ಸುಧಾಕರದೇವ ಕ್ರಶ.೧೩೩೧ ೨೭ಿಳ-೨Lಿ್ಜ 
ಬು ರಾಮಂಣ ಕ್ರಿಶ.೧೩೩೪ ೨-೨೭೬ 


